ಮಾನವಿಕ ಕರ್ಣಾಟಕ 


ಸಂಪುಟ ೧೬ ಸಂಚಿಕೆ ೨, ೩, ೪ 


ಮೈ ಸೂರು 
ಮೈಸೂರು ವಿಶ್ವವಿದ್ಯಾನಿಲಯ ' 


೧೯೮೬ 


ಲೇಖಕರಿಗೆ ಸೂಚನೆಗಳು 


೧ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಸ್ವತಂತ್ರ ಅಥವಾ ಅನುವಾದಿತ 
ಲೇಖನಗಳನ್ನು "“ ಮಾನವಿಕ ಕರ್ಣಾಟಕ 'ದಲ್ಲಿ ಪ್ರಕಟಸಲಾಗ:ವುದು. ಲೇಖನ 


ಅನುವಾದವಾಗಿದ್ದರೆ ಮೂಲ ಲೇಖಕರ ಮತ್ತು ಲೇಖನದ ಹೆಸರುಗಳನ್ನೂ ಲೇಖನದ 


ಆಕರವನ್ನೂ ಸೂಚಿಸಬೇಕಲ್ಲದೆ ಮೂಲ ಲೇಖಕರ ಅಥವಾ ಪ್ರಕಾಶಕರ ಸಮ್ಮತಿಯನ್ನೂ 
ಲೇಖನದೊಂದಿಗೆ ಕ:ಹಿಸಬೇಕು, 


೨ ಲೇಖನವನ್ನು ಕಾಗದದ ಒಂದೇ ಬದಿಯಲ್ಲಿ ಸ ಕಷ್ಟವಾಗಿ ಬರೆದಿರಬೇಕು ; 
ಅಥವಾ ಟಿ ಪು ಮಾಡಿರಬೇಕು ಲೇಖಕರು ತಮ್ಮ ಲೇಖನದೊಂದಿಗೆ ತಮ್ಮ ಸಂಕ್ಷಿಪ್ತ 


ಸೆರಿಚೆಯನನ್ನು ಕಳುಹಿಸಿಕೊಡಬೇಕು. 


೩ ಲೇಖನಕ್ಕೆ ಅವಶ್ಯಕವಾದ ಚಿತ್ರಗಳಿದ್ದರೆ ಅದನ್ನು ಚಿತ್ರಕಾರರಿಂದ 
ಇಂಡಿಯನ" ಇಂಕಿನಲ್ಲಿ ಬರೆಸಿ ಕಳ.ಹಿಸಿಕೊಡಬೇಕು. ಇದು ಸಾಧ್ಯವಾಗದಿದ್ದರೆ 
ಯಾವುದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರಗಳನ್ನು ಸೂಚಿಸಬಹುದು, 
ಅವುಗಳಲ್ಲಿ ಬದಲಾವಣೆಗಳೇನಾದರೂ ಅವಶ್ಯವಿದ್ದರೆ ಅವನನ್ನೂ ಸೂಚಿಸಬೇಕು, 


೪ ಸ್ವೀಕೃತವಾಗದ ಲೇಖನವನ್ನು ಹಿಂದಕ್ಕೆ ಸಡೆಯಬಯಸ:ವವರು ಈ 
ಬಗ್ಗೆ ತಿಳಿಸಬೇಕಲ್ಲಜಿ ಇದಕ್ಕೆ ಸಾಕಷ್ಟು ಅಂಚಿ ಚೀಟಿ ಕಳುಹಿಸಿಕೊಡಬೇಕು. 


. ೫ ಅಚ್ಚಾದ ಲೇಖನದ ೨೫ ಪ್ರತಿಗಳನ್ನು ಅದರ ಲೇಖಕರಿಗೆ ಒದಗಿಸ 
ಲಾಗುವುದು. ಹೆಚ್ಚು ಪ್ರತಿಗಳು ಬೇಕಾಗಿದ್ದರೆ 'ಸೊದಲೇ ತಿಳಿಸಬೇಕು. ಅದಕ್ಕೆ 
ತಗಲುವ ನೆಚ ಕೈ ವನ್ನು ಹ ವಹಿಸಿಕೊಳ್ಳ ಬೇಕು. 


೬ ಪತ್ರಿಕೆಯಲ್ಲಿ ಪ್ರಕಟವಾಗುವ ಲೇಖನಗಳಿಗೆ ಸಂಬಂಧಿಸಿದಂತೆ ವಾಚಕರಿಂದ 
ee ನಿಚಾರಸ್ರಚೋದಕವಾದ ಪತ್ರಗಳಿಗೆ ಸ್ವಾಗತವುಂಟು. ಇವುಗಳನ್ನು 
ಪ್ರಕಟಿಸುವ, ಬಿಡುವ ಅಥವಾ ಸೂಕ್ತ ಬದಲಾವಣೆಯೊಂದಿಗೆ ಪ್ರಕಟಿಸುವ 
ಸ್ವತಂತ್ರ್ಯ ಸಂಪಾದಕರಿಗೆ ಸೇರಿದೆ, 


೭ ಮಾನವಿಕ ನಿಷಯಗಳಿಗೆ ಸಂಬಂಧಿಸಿದ ಕನ್ನಡ ಅಥವಾ ಇಂಗ್ಲಿಷ್‌ 


ಪುಸ್ತ ಕಗಳನ್ನು ವಿಮರ್ಶೆಗಾಗಿ ಕಳುಹಿಸಬಯಸುವವರು ಅವುಗಳ ಎರಡೆರಡು ಪ್ರತಿ 
ಕಳುಹಿಸಿ ಕೊಡಿ 


೮ ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತಕಗಳನ್ನೂ ಕಳುಹಿಸುವವರು 


ಸಂಪಾದಕರು, ಮಾನವಿಕ ಕರ್ಣಾಟಕ ಪ್ರಸಾರಾಂಗ, ಮಾನಸಗಂಗೋತ್ರಿ, 


ಮೈಸೂರು- ೫೭೦ ೦೦೬ ಎಂಬ ನಿಳಾಸಕ್ಕೆ ಜಳ ಸಲೇಕು. 


| 


ಮಾನ್ಯರೆ, 


| ಈ ಸಂಚಿಕೆಯೊಂದಿಗೆ ಮಾನವಿಕೆ ಕರ್ಣಾಟಕದ ೧೬ನೆಯ ಸಂಪುಟ 
, ಮುಗಿಯುತ್ತದೆ. ೧೭ನೆಯ ಸಂಪುಟಕ್ಕೆ ತಮ್ಮ ಚಂದಾಹಣವನ್ನು ದಯವಿಟ್ಟು 
| ತಕ್ಷಣವೇ ಕಳುಹಿಸಿಕೊಡಿರಿ. ಹಾಗೆ ಕಳುಹಿಸುವಾಗ ಈ ಹಾಳೆಯ ಮಗ್ಗುಲಿಗಿರುವ 
1 ಹಾಳೆಯಲ್ಲಿ ವಿವರಗಳನ್ನು ತುಂಬಿ ಕಳುಹಿಸಿಕೊಡಿರಿ. 


ಇಂತೀ ನಮಸ್ಕಾರಗಳು 
ಕೆ, ಬ. ನೀರಪ್ಪ 
ನಿರ್ದೇಶಕರು 


_ ವತಾನ್ಮರೆ, R 


ದಯವಿಟು ಸೆ ನನ ನ್ನು /ಈ ಸಂಸ್ಥೆಯನ್ನು ವತಾನವಿಕ ಕರ್ಣಾಟಕದ ೧೭ನೆಯ 
ಸಂಪುಟಕ್ಕೆ ಚಂದಾದಾರನನ್ನಾಗಿ ದಾಖಲು ಮಾಡಿಕೊಳ್ಳ ಬೇಕೆಂದು ಪ್ರಾರ್ಥಿಸುತ್ತೇನೆ. 
ವಾರ್ಷಿಕ ಚಂದಾಹಣ ಐದು/ಹತ್ತು/ಹದಿನೈದು ರೂಷಾಯಿಗಳನ್ನು ಮನಿಯಾರ್ಡರ್‌/ 
ಜೆಕ್‌/ಡ್ರಾಫ್ಸ್‌ ಮೂಲಕ ಇಂದು ಕಳುಹಿಸಿದ್ದೇನೆ. ವಿವರಗಳನ್ನು ಕೆಳಗೆ 
ನಮೂದಿಸಿದ್ದೇನೆ. 


ಇಂತೀ 
(ರುಜು) 
1. ಹೆಸರು ಹ್‌ 


[ಸ್ಪಷ್ಟವಾಗಿ ತಿಳಿಯುವಂತೆ 
ಬರೆಯಿರಿ] 


2. ವಿಳಾಸ 


[ವಿದ್ಯಾರ್ಥಿಯಾಗಿದ್ದರೆ ಶಾಲೆ 
ಅಥವಾ ಕಾಲೇಜಿನ ಹಾಗೂ 


ಮನೆಯ ವಿಳಾಸಗಳೆರಡನೂ 
ನಮೂದಿಸಿರಿ] 


3. ಶಿಫಾರಸು 


[ವಿದ್ಯಾರ್ಥಿಗಳು ತಮ್ಮ ಶಾಲಾ 
ಕಾಲೇಜುಗಳ ಮುಖ್ಯಸ್ಥ 
ರಿಂದ ತಾವು ಅಲ್ಲಿ ವ್ಯಾಸಂಗ 
ಮಾಡುತ್ತಿರುವ ಬಗೆಗೆ ಇಲ್ಲಿ 
ಶಿಫಾರಸು ಬರೆಸಬೇಕು.] 


4. ಪತ್ರಿಕೆಯನ್ನು ರಿಜಿಸ್ಟ್ರೇಷನ್‌ 
ಮೂಲಕ ಕಳುಹಿಸಬೇಕೆ ? 


5. ಕಳೆದ ವರ್ಷ ನನ್ನ ಚಂದಾಸಂಖ್ಯೆ -- (ತಿರುಗಿಸಿ 


. ಮಾನವಿಕ ಕರ್ಣಾಟಕ 'ದಲ್ಲಿ ಆಸಕ್ತಿ ತೋರಿಸಬಹುದಾದ ನನ್ನ ಕೆಲವು 
ಮಿತ್ರರ ವಿಳಾಸಗಳು : | 


1. 


1 
3. 
4. 
ಮ 
ಮಾನನಿಕ ಕರ್ಣಾಟಕದ ಚಂದಾವಿವರ 
ಆಜೀವ ಸದಸ್ಯತ್ವ : ರೂ. 100-00 
ಪ್ರತಿ ಸಂಪುಟಕ್ಕೆ ನಿದ್ಯಾರ್ಥಿಗಳಿಗೆ :ರೂ. 5-00 
ಇತರರಿಗೆ : ರೂ. 10-00 
ಸಂಸ್ಥೆಗಳಿಗೆ : ರೂ. 15-00 
ನಿಳಾಸ : 
ನಿರ್ದೇಶಕರು 
ಪ್ರಸಾರಾಂಗ 


ಮೈ ಸೂರು-570 006 


ಮಾನವಿಕ ಕರ್ಣಾಟಕ 


ಸಂಪುಟ ೧೬; ಸಂಚಿಕೆ ೨, ೩, ೪ 


೬೨-೬೩೩-೬೪ 


ಇನಿ 
ಫೆಬ್ರುನರಿ-ಮೇ-ಆಗಸ್ಸ್‌ ಸಂಚಿಕೆ 


ಮ್ಫೆ ಸೂರು 
ಮೈ ಸೂರು ನಿಶ್ವವಿದ್ಯಾನಿಲಯ 
೧೯೮೬ 


MANAVIKA KARNATAKA, Kannada Quarterly of the University 
of Mysore, Volume 16, Numbers 2, 3 and 4, February, May and August 
1986, Edited by Dr. B. K. Gururaja Rao. 


All Rights Reserved 


ಪ್ರಧಾನ ಸಂಪಾದಕರು 
ಡಾ! ಎಚ್‌. ತಿಪ್ಪೇರುದ್ರಸ್ವಾನಿ 


ಸಂಪಾದಕರು 


ಡಾ! ಬ. ಫೆ. ಗುರುರಾಜ ರಾವ್‌ 


1೯. ಗಿ ೨. ರ್ಲ)_ 
ಪ್ರಕಾಶಕರು 
ಘಟ್ಟ ವೀರಪ್ಪ 


ನಿರ್ದೇಶಕರು, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು-೬ 


ಮುದ್ರಕರು 
ನಿರ್ದೇಶಕರು, ಮೈಸೂರು ವಿಶ್ವವಿದ್ಯಾನಿಲಯ ಮುದ್ರಣಾಲಯ 
ಮೈಸೂರು-೫೭೦ 00೬ 


ls 


ನಿಷಯ ಸೂಚಿಕೆ 


ಮ. ಮ. ಡಾ|| ನಿ. ವಿ. ಮಿರಾಶಿ ಎ, ಎಂ. ಅಣಿ ಗೇರಿ 
೦ (0 ಲ 


ಗೀತೆಯ ದರ್ಶನ ಬಿ. ಕೃಷ್ಣ 
ಧಾರ್ಮಿಕ ಹಿನ್ನೆಲೆಯಲ್ಲಿ ಕರ್ನಾಟಕದ 
ರಾಜಲಾಂಛನಗಳು ಕ. ಮ. ವಿಶಾಲಾಕ್ಷಿ 
ವಿಜಯನಗರದ ಕಾಲದ ಮಹಾ 
ಸತಿಯರ ಪಾತ್ರ ಎನ". ಸರಸ್ವತಿ 
ದಕ್ಷಿಣ ಕನ್ನಡದ ಚಿತ್ಪಾವನರು ಎಂ. ಪ್ರಭಾಕರ ಜೋಶಿ 


ಶ್ರೀ ರಾಮಕೃಷ್ಣ ದರ್ಶನದಲ್ಲಿ ಸ್ತ್ರೀ 
ಒಂದು ಪಕ್ಷಿನೋಟ 
ದ್ರಾವಿಡ ಸಂಖ್ಯಾವಾಚಕಗಳು 


ಬ. ಬಿ. ಬಸವರಾಜು 


(ಮುಂದುವರೆದುದು) ಕೆ. ಕೆಂಪೇಗೌಡ 
ತುಮಕೂರು ಜಿಲ್ಲೆಯ ಶಾಸನಗಳು: 

ಒಂದು ಅಧ್ಯಯನ ಕೆ. ಬಿ. ಶಿವತಾರಕ 
ಶೈಕ್ಷಣಿಕ ಯೋಜನೆಯಲ್ಲಿ ಅಂಕಿ ಬಿ. ಎನ”. ಸುಜಾತ 

ಅಂಶಗಳ ಪ್ರಾಮುಖ್ಯ ಆರ್‌. ಇಂದಿರಾ 
ಕಮ್ಮಾರ ಜನಾಂಗ : ಒಂದು 

ಅಧ್ಯಯನ ನಗುವನಹಳ್ಳಿ ನಿ, ರತ್ನ 
ಪ್ರಾಚೀನ ಕರ್ನಾಟಕದಲ್ಲಿ 

ರಾಣಿಯರ ಪಾತ್ರ ಎಂ. ಫಿ. ಮಹಾದೇವಯ್ಯ 


ಗತಕಾಲದ ಗುಪ್ಕನಿಧಿ ಅರಬ್ಬೀ ಕ 
ಮಲಯಾಳ : ಒಂದು ಪರಿಚಯ ಆರ್‌. ರಾಮಕೃಷ್ಣ 
ಕುಮ್ಮಟದುರ್ಗದ ಒಂದು ಹೊಸ ಜಿ. ವರದರಾಜರಾವ” 
ಶಾಸನ_-ಕರ್ನಾಟಕದ ಚರಿತ್ರೆಯ ಬಿ. ಆರ್‌. ತುಬಾಕಿ 


ಮೇಲೆ ಹೊಸಬೆಳಕು ಸೀತಾರಾಮಜಾಗೀರ್‌ ದಾರ್‌ 
ಮಂತ್ರಯೋಗ ಕೆ. ಕೇಶವಮೂರ್ತಿ 
ವ ಂಗ್ಯಚಿತ್ರಕಲೆ-ಒಂದು ಸಮಾಕ್ಷೆ ಡಿ.ಆರ್‌, ತಿಪ್ಪೇಸ್ವಾಮಿ 
ಕರ್ನಾಟಕದಲ್ಲಿ ಶೈ ವಸಂಥಗಳು ಶಿವಸ್ವಾಮಿ 


ತವಿಳು ಸಾಹಿತ್ಯದಲ್ಲಿ ಧರ್ಮಚಿಂತನೆ ಬಾ. ರಾ. ಗೋಪಾಲ 


ಪುಟ 


೧೦೭ 


೧೧೭ 


೧೨೫ 
೧೩೩ 
೧೬೧ 
೧೬೯ 
೧೮೫ 


೧೮ 


೧೯ 


೨೦ 
೨೧ 


ಮಿತಿ 


೨೩. 


viii 


ಸಣ್ಣ ಕೈಗಾರಿಕೆಗಳು, ಸರ್ಕಾರ 
ಹಾಗೂ ಉದ್ಮಮಿತನ : ಒಂದು 
ಅವಲೋಕನ 

ಲಿಂಗರಾಜನ ಹುಕುಂನಾಮೆ- 
ಒಂದು ಅಧ್ಯಯನ 

ಕರ್ನಾಟಕದ ಪ್ರಾಕೃತ ಶಾಸನಗಳು 

ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ 
(ಮುಂದುವರೆದುದು) 

ಪುಸ್ತಕ ವಿಮರ್ಶೆ 
ಮೆಕೆಂಜಿಯ ಕೈಫಿಯತ್ತುಗಳು 
(ಲೇ: ಪುರುಷೋತ್ತಮ ಬಿಳಿಮಲೆ 
ಪುಟಗಳು 1111--೧೦೪ (೧೯೮೫) 
ಬೆಲೆ; ೧೦-೦೦ ರೂ.) 

ಸಂಪಾದಕೀಯ 


ಸಿ. ಎಂ. ಮುನಿರಾಮಪ್ಪೆ 
ಬಿ. ಎಚ್‌. ಸುರೇಶ್‌ ೨೦೯ 


ಪುರುಷೋತ್ತಮ ಬಿಳಿಮಲೆ ೨೧೯ 
ಎಚ್‌. ಎಂ. ನಾಗರಾಜರಾವ್‌ ೨೬೧ 


ಯಮುನಾಬಾಯಿ ಆರ್‌. ರಾವ್‌ ೨೭೩ 


ಎಚ್‌. ಎಂ, ನಾಗರಾಜರಾವ್‌ ೩೧೯ 
೨೩ 


| 


? 


೫ 


೧೧ 


೧೨ 


೧೨, 


ಈ ಸಂಚಿಕೆಯ ಲೇಖಕರು 


ಎ. ಎಂ. ಅಣಿ ಗೇರಿ 
[2] 


೪೧ಣ 


ಹೆ ಮ. ವಿಶಾಲಾಕ್ಷಿ 


ಎನ್‌. ಸರಸ್ವತಿ 

ಎಂ. ಪ್ರಭಾಕರ ಜೋಶಿ 
ಬ. ಬಿ. ಬಸವರಾಜು 
ಕೆ. ಕೆಂಪೇಗೌಡ 

ಕೆ. ಬಿ. ಶಿವತಾರಕ 

ಬಿ. ಎನ್‌. ಸುಜಾತ 
ಆರ್‌. ಇಂದಿರಾ 
ನಗುವನಹಳ್ಳಿ ಪಿ, ರತ್ನ 


ಎಂ. ಪಿ. ಮಹಾಜೀವಯ್ಯ 


ಆರ್‌, ರಾಮಕ, ಸ 
ಲ 


ನಿವೃತ್ತ ಸಹಾಯಕ ಸಂಶೋಧಕರು ಪ್ರಾಚ್ಯ 
ವಸ್ತು ಇಲಾಖೆ, ಕರ್ನಾಟಕ ಸರ್ಕಾರ, ಹೊಸ 
ಪತ್ರಾವಳಿ ಚಾಳ, ಧಾರವಾಡ-೫೮೦೦೦೭. 
ತತ್ವಶಾಸ್ತ್ರ ಅಧ್ಯಾಪಕರು, ಮಹಾರಾಜ 
ಕಾಲೇಜು, ಮೈ ಸೂರು-೫ 

ಸಂಶೋಧನಾ ವಿದ್ಯಾರ್ಥಿ, ದಕ್ಷಿಣ ಭಾಷ 
ಅಧ್ಯಯನ ಕನ್ನಡ ಅಧ್ಯಯನ ಸಂಸ್ಥೆ 
ಮಾನಸಗಂಗೋತ್ರಿ, ಮೈಸೂರು-೬ 
ಸಂಶೋಧನಾ ವಿದ್ಯಾರ್ಥಿ ಇತಿಹಾಸ ವಿಭಾಗ 
ಮಾನಸಗಂಗೋತ್ರಿ, ಮೈಸೂರು-೬ 
ಅಧ್ಯಾಪಕ, ಬೆಸೆಂಟ್‌ ಜ್ಯೂನಿಯರ್‌ ಕಾಲೇಜು 
ಮಂಗಳೊರು-೩ 

ಸಂಶೋಧನಾ ವಿದ್ಯಾರ್ಥಿ, ತತ್ವಶಾಸ್ತ್ರ 
ವಿಭಾಗ ಮಾನಸಗಂಗೋತ್ರಿ, ಮೈ ಸೂರು-೬ 
ಪ್ರವಾಚಕರು, ಭಾಷಾಶಾಸ್ತ್ರ ವಿಭಾಗ, 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು-೬ 
ಇತಿಹಾಸ ಅಧ್ಯಾಪಕ, ಪದವಿ ಕಾಲೇಜು, 
ಬ್ರಹ್ಮಾವರ, ದಕ್ಷಿಣ ಕನ್ನಡಜಿಲ್ಲೆ 
ಪ್ರವಾಚಕರು, ಶಿಕ್ಷಣಶಾಸ್ತ್ರ ವಿಭಾಗ, ಮಾನಸ 
ಗಂಗೋತ್ರಿ, ಮೈಸೂರು-೬ 

ಪ್ರವಾಚಕರು, ಸಮಾಜಶಾಸ್ತ್ರ ವಿಭಾಗ, 
ಮಾನಸಗಂಗೋತ್ರಿ, ಮೈ ಸೂರು-೬ 
ಸಂಶೋಧನ ಸಹಾಯಕಿ, ಹಸ್ತಪ್ರತಿ ವಿಭಾಗ, 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು-೬ 
ಸಂಶೋಧನಾ ಸಹಾಯಕ, ಪ್ರಾಚೀನ 
ಇತಿಹಾಸ ಮತ್ತು ಪುರಾತತ್ವ ವಿಭಾಗ, 
ಮಾನಸಗಂಗೋತ್ರಿ, ಮೈ ಸೂರು-೬ 
ಸಹಾಯಕ ಸಂಪಾದಕ, ಕನ್ನಡ ವಿಶ್ವಕೋಶ 
ಕನ್ನಡ ಅಧ್ಯಯನ ಸಂಸ್ಥೆ, ಮಾನಸಗಂಗೋತ್ರಿ 


ಮೈ ಸೂರು-೬ 


೧೪ 


೧೫ 


೧೬ 


೧೭ 


೧೮ 


೧೯ 


೨೦ 


ವಿ೧ 


ಪಿ 


೨೩. 


ವಿ೪ 


೨೫ 


ಜಿ. ವರದರಾಜರಾವ" 


ಬಿ. ಆರ್‌. ತುಬಾಕಿ 


ಸೀತಾರಾಮ ಜಾಗೀರ್‌ ದಾರ್‌ 


ಕೆ. ಕೇಶವಮೂರ್ತಿ 


ಬಾ. ರಾ. ಗೋಪಾಲ 


ಸಿ. ಎಂ. ಮುನಿರಾಮಪ್ಪ 
ಬಿ. ಎಚ್‌. ಸುಕೇಶ್‌ 
ಪುರುಷೋತ್ತಮ ಬಿಳಿಮಲೆ 


ವಿಚ್‌". ಎಂ. ನಾಗರಾಜರಾವ್‌ 


ಯುಮುನಾಬಾಯಿ ಆರ್‌.ರಾವ್‌ "ಶ್ರೀ' ೪೦೯, ೧೨ನೇ ಮುಖ್ಯರಸ್ತೆ, ಸರಸ್ತತಿ 


೫ 


ನಿವೃತ್ತ ಕನ್ನಡ ಪ್ರಾಧ್ಯಾಪಕರು "ಸುದರ್ಶನ', 
೧೨ನೆಯ ಅಡ್ಡರಸ್ತೆ, ಎರಡನೆಯ ಮುಖ್ಯರಸ್ತೆ 
ಜಯನಗರ, ಮೈ ಸೂರು-೧೪ 
ಉಪಾಧ್ಯಾಯ, ಸರ್ಕಾರಿ ಕಿರಿಯ ಪ್ರಾಥಮಿಕ 
ಶಾಲೆ, ಹಂಪನದುರ್ಗ, ಗಂಗಾವತಿ ತಾಲ್ಲೂಕು, 
ರಾಯಚೂರು ಜಿಲ್ಲೆ 

ಸಹಾಯಕ ಶಾಸನಶಾಸ್ತ್ರಜ್ಞ, ಎಪಿಗ್ರಾಫಿಯ 
ಕರ್ನಾಟಕ, ಕನ್ನಡ ಅಧ್ಯಯನ ಸಂಸ್ಥೆ, 
ಮಾನಸಗಂಗೋತ್ರಿ, ಮೈ ಸೂರು-೬ 
ಬಿ-೩/೧೦೯, ಎ. ರಾಮಣ್ಣ ಬೀದಿ, ಶ್ರೀರಂಗ 
ಪಟ ಶೈ 

ಕಲಾವಿದರು, ೧೭೩, ರಮಾವಿಲಾಸ ರಸ್ತೆ 
ಮೆ|ಸೂರು-.೨೪ 

ಸಂಶೋಧನ ವಿದ್ಯಾರ್ಥಿ, ಪ್ರಾಚೀನ ಇತಿಹಾಸ 
ಮತ್ತು ಪುರಾತತ್ವ ವಿಭಾಗ, ಮಾನಸ 
ಗಂಗೋತ್ರಿ, ಮೈಸೂರು-೬ 

ಪ್ರಾಧ್ಯಾಪಕರು, ಇತಿಹಾಸ ವಿಭಾಗ, ಶ್ರೀಕೃಷ್ಣ 
ದೇವರಾಯ ವಿಶ್ವವಿದ್ಯಾಲಯ ಅನಂತಪುರ, 
ಆಂಧ ಪ್ರದೇಶ 

ಪ್ರಾಧ್ಯಾಪಕರು, ವಾಣಿಜ್ಯವಿಭಾಗ, ಮಾನಸ 
ಗಂಗೋತ್ರಿ, ಮೈ ಸೂರು-೬ 

ಅಧ್ಯಾಪಕ, ವಾಣಿಜ್ಯವಿಭಾಗ, ಮಾನಸ 
ಗಂಗೋತ್ರಿ, ಮೈಸೂರು-೬ 

ಕನ್ನಡ ಅಧ್ಯಾಪಕ, ಮಂಗಳೂರು ವಿಶ್ವ 
ವಿದ್ಯಾಲಯ್ಕ ಮಂಗಳೂರು-೫೭೪೨೩೯ 
ಸಹಾಯಕ ಶಾಸನಶಾಸ್ತ್ರಜ್ಞ , ಎಪಿಗ್ರಾಫಿಯ 
ಕರ್ನಾಟಕ, ಕನ್ನಡ ಅಧ್ಯಯನ ಸಂಸ್ಥೆ, 
ಮಾನಸಗಂಗೋತ್ರಿ, ಮೈಸೂರು-೬ 


ಡೆ 
ಪುರಂ, ಮ್ಬೈೆ ಸೂರು೯ 


ಎ. ಎಂ. ಅಣ್ಣೆ ಗೇರಿ 


ಮ. ಮ. ಡಾ|| ನ್ಹಿ. ವ್ಹಿ. ಮಿರಾಶಿ 


ಡಾ| ವಿ:ರಾಶಿಯವರ ಹೆಸರು ಪೌರ್ವಾತ್ಯ ಅಭ್ಯಾಸದಲ್ಲಿ ಉನ್ನ ತ ಸಾ ನದಲ್ಲಿ ನಿಲ್ಲಲು 
ವಿಶೇಷ ಅರ್ಹವಾಗಿದೆ. ಅವರು ಅಮಿತೋತ್ಸಾಹದಿಂದ ಸಂ ಕೋಧನ ಕೆಲಸಮಾಡಿ 
ದ್ಹಾರೆ ಮತ್ತು ನಿಜವಾದ ಸಂಶೋಧನೆಗಳನ್ನು ಮಾಡಬಲ್ಲ ವಿದ್ವಾಂಸರನ್ನು ತಮ್ಮ 
ಸುತ್ತಲೂ ತಯಾರುಮಾಡಿದ್ದಾರೆ.  ಡಾ॥ ಮಿರಾಶಿಯವರ ವಿದ್ಯಾರ್ಥಿಗಳೆಂದು 
ಹೇಳಿಕೊಳ್ಳುವುದೇ ಆ ವಿದ್ಯಾರ್ಥಿಗಳಿಗೆ ಹೆಮ್ಮೆಯ ಮಾತಾಗಿದೆ. 
ಡಾ| ವಾಸುದೇವ ವಿಷ್ಣು ಮಿರಾಶಿ ಅವರು ರತ್ನಗಿರಿ ಜಿಲ್ಲೆಯ ಕುವಲೆ ಎಂಬ 
ಗ್ರಾಮದಲ್ಲಿ, ಒಂದು ಬ್ರಾ ಹ್ಮ ಣ ಮನೆತನದಲ್ಲಿ, bd 1 ಮಾರ್ಚಿ ೧೩ರಂದು 
ಹುಟ್ಟ ದರು. ಅವರು ತ A ಆಗಿದ್ದರು. ಅವರ ಪ್ರಾಥಮಿಕ ಮತ್ತು 
ಪ್ರೌಢ ವಿದ್ಯಾಭ್ಯಾಸವು ಕೊಲ್ಲಾ ಪುರದಲ್ಲಿ, ಮುಖ್ಯವಾ ಇಗಿ ರಾಜಾರಾವರ್‌ ಪೌ ಢ 
ಶಾಲೆಯಲ್ಲಿ ಆಯಿತು. ಅವರು ಎಲ್ಲ ಪರೀಕ್ಷೆಗಳಲ್ಲಿಯೂ ಮೊದಲನೇ ಸ್ಥಾನ 
ಪಡೆಯುತ್ತಿದ್ದ ರು. ಆ ಕಾರಣದಿಂದ ಅವರಿಗೆ ಕೊಲಾ ೨ ಪುರ ಸಂಸ್ಥಾನದ ಶಿಷ್ಯ ವೇತನ 
ದೊರಕಿತ್ತು. ೧೯೧೦ರಲ್ಲಿ ರಾಜಾರಾಮ ಪೌ ್ರಢಶಾಲೆಯಿಂದ ಅವರು ಮ್ಯಾ ಟ್ರಕ್‌ 
ಪರೀಕ್ಷೆಯಲ್ಲಿ ಹೆಚ್ಚು ಗುಣಗಳನ್ನು ಪಡೆದು ಹೃತಿ. ಅವರು ಮುಂಬೈ ವಿಶ್ವ 
ವಿದ್ಯಾಲಯಕ್ಕೆ, ಎಂಟನೆಯ ರ್ಯಾಂಕ" ಬಂದದ್ದರಿಂದ ಅವರಿಗೆ ಆಲ್ಫ್ರೆಡ್‌ $8: 
ಶಿಷ್ಯವೇತನ ಮತ್ತು ಇತರ ಶಿಷ್ಯವೇತನಗಳು ದೊರೆತವು. ಇಂಟರ” ಪರೀಕ್ಷೆಯಲ್ಲಿ 
ಅವರು ಸಂಸ್ಕೃತ ವಿಷಯದಲ್ಲಿ ಎಲ್ಲರಿಗಿಂತಲೂ ಹೆಚ್ಚಿನ ಗುಣಗಳನ್ನು ಸಂಪಾದಿಸಿದ್ದ 
ರಿಂದ ಅವರಿಗೆ ವರ್ಜೀವನದಾಸ ಮಾಧವದಾಸ ಸಂಸ್ಕೃತ ಶಿಷ್ಯವೇತನವು ಲಭಿಸಿತು. 
ಅನಂತರ ಅವರು ಶ್ರಿ ೇಮಂತರು ಮತ್ತು ಮೇಧಾವಿ ವಿದ್ಯಾರ್ಥಿಗಳು ಕಲಿಯುತ್ತಿ ದ್ದ 
ಡೆಕ್ಕ ನ್‌ ek ಸೇರಿದರು. ತರುಣ ಮತ್ತು ಬುದ್ಧಿವಂತರಾ ಇದ ಮಿರಾ ಶಿಯವರು 
ಅಲ್ಲ ರಾ। ಬ! ಕೆ. ಎನ್‌. ದೀಕ್ಷಿತ ಮತ್ತು ಡಾ|| ಆರ್‌.ಡಿ. ರಾನಡೆಯವರಂತೆ ಗಣಿತ 
ತೆಗೆದುಕೊಂಡ: ಹೆಚ್ಚಿನ ಗು ಣಗಳನ್ನು ಪಡೆಯಬೇಕೆಂದು ಇಚ್ಛಿಸಿದರು, ಆದರೆ 
ಶಿಷ್ಯ ವೇತನ ಮತ್ತು ನಿಯಮಗಳ ಪ್ರಕಾರ ಅವರು ಸಂಸ್ಕೃತ ತಗೆದುಕೊಳ್ಳ ಲೇ 


ಹಳತು. ಆ ನಿಮಿತ್ತ ಅವರು ಸಂಸ್ಕೃತ ತೆಗೆದುಕೊಂಡರು. ಅವರು ಹಾಗಿ 


೨ ಮಾನವಿಕ ಕರ್ಣಾಟಕ 


ಮಾಡಿದ್ದ ರಿಂದ ಭಾರತೀಯ ಅಭ್ಯಾಸ ಸಕ್ಸ ಒಂದು ರೀತಿಯಿಂದ ಲಾಭವೇ ಆಯಿತು. 
೧೯೧೪ರಲ್ಲಿ ಬಿ.ಎ. (ಆನರ್ಸ್‌) ಪರೀಕ್ಷೆಯಲ್ಲಿ ಅವರು ಪ್ರಥಮ ವರ್ಗದಲ್ಲಿ ತೇರ್ಗಡೆ 
ಹೊಂದಿದರು. ದಕ್ಷಿಣಾ ಫೆಲೊ ಆಗಿ ೧೯೧೭ರಲ್ಲಿ ಭಾಷೆಗಳನ್ನು ಅಭ್ಯಾ ಸಮಾಡಿ 
ಎಂ.ಎ. ಪರೀಕ್ಷೆಯಲ್ಲಿ ಮೊದಲಿಗರಾಗಿ ಪಾಸಾದದ್ದರಿಂದ ಅವರಿಗೆ ಭಗವಾನ್ವಾಸ 
ಪುರುಷೋತ್ತಮದಾಸ ಸಂಸ್ಕೃತ ಶಿಷ್ಯವೇತನ, ರೂಲಾ ವೇದಾಂತ ಪಾರಿತೋಷಕ 
ಮತ್ತು ಲಾರೆನ್ಸ ಜೆಂಕಿನ್ಸ ಶಿಷ್ಯವೇತನ ಸಿಕ್ಕವು. ಕೊನೆಯ ಶಿಷ್ಯವೇತನದ ಪ್ರಕಾರ 
ಅವರು ಕಾಯಿದೆ ಓದಲೇ ಬೇಕಾಗಿತ್ತು. 

ಪ್ರೊ| ಎಚ್‌. ಡಿ. ವೆಲಂಕರ, ಎನ್‌. ಜಿ. ದಾಮಲೆ, ಆರ್‌. ಡಿ. ಕರ್ಮರಕರ, 
ವಿ. ಬಿ. ಗಜೇಂದ್ರಗಡಕರ ಮೊದಲಾದ ಜಾಣ ವಿದ್ಯಾರ್ಥಿಗಳು ಅವರ ಜೊತೆಗೆ 
ಅಭ್ಯಾಸಮಾಡುತ್ತಿದ್ದರು. ಈ ವಿದ್ವಾಂಸರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಹೆಸರು 
ಗಳಿಸಿದ್ದಾ ಕೆ. 

ಎಂ.ಎ, ಆದ ಮೇಲೆ ಮಿರಾಶಿಯವರು ಮುಂಬೈಯ ಎಲ್ಫಿನ್ಸ್ಟ ನ” ಕಾಲೇಜ್‌ 
ನಲ್ಲಿ ಸಂಸ್ಕೃತದ ಸಹಾಯಕ ಪ್ರೊಫೆಸರ್‌ ಆದರು. ಅದೇ ವೇಳೆಗೆ ಜೆ ಕಾಯಿದೆ 
ಅಭ್ಯಾಸ ಮಾಡುತ್ತ ೧೯೧೯ರಲ್ಲಿ ಎಲ್‌.ಎಲ್‌.ಬಿ. ಪಾಸಾದರು. ಅದೇ ವರ್ಷ 
ಅವರು ನಾಗಪುರದ ಮೊರಿಸ್‌ ಕಾಲೇಜಿನಲ್ಲಿ ಸಂಸ್ಕೃತ ಲಕ್ಟರರ ಆಗಿ ೧೯೪೨ರಲ್ಲಿ 
ಆ ಕಾಲೇಜಿನ ಪ್ರಿನ್ಸಿಪಾಲ ಆದರು. ಅವರು ೧೯೪೭ ರವರಿಗೆ ಆ ಸ್ಥಾನದಲ್ಲಿದ್ದು 
ಮುಂದೆ ಅಮರಾವತಿಯಲ್ಲಿ ಕಾಲೇಜಿನ ಪ್ರಿನ್ಸಿಪಾಲರಾದರು. ಸರಕಾರಿ ನವಕರಿ 
ಯಿಂದ ಅವರು ೧೯೫೦ರಲ್ಲಿ ನಿವೃತ್ತರಾದರು. 


ನಾಗಪುರ ವಿಶ್ವವಿದ್ಯಾಲಯದೊಡನೆ ಪ್ರೊ! ಮಿರಾಶಿ ಅವರ ಸಂಬಂಧ ೧೯೨೨ 

ರಿಂದ ಇತ್ತು. ಅನೇಕ ವರ್ಷಗಳವರೆಗೆ ಅವರು ಅಲ್ಲಿ ಸಂಸ್ಕೃತ, ಪಾಲಿ ಮತ್ತು 
ಕೃ ತ ವಿಭಾಗದ ಮುಖ್ಯಸ್ಥ ಸ್ಮರಾಗಿದ್ದರು. ಅಲ್ಲಿಯ ಭಾರತೀಯ ಅಭ್ಯಾಸಕ್ಕೆ 
ಹ ವಾಚನಾಲಯವನ್ನು ಅವರು ಕಟ್ಟ ಬೆಳಸಿದರು. ೧೯೫೬ರಲ್ಲಿ ನಾಗಪುರ 
ವಿಶ ್ರನಿದ್ಯಾಲಯದಲ್ಲಿ ಪ್ರಾಚೀನ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ ವಿಭಾಗವು 
ಪ್ರಾರಂಭವಾಯಿತು. ಅಂದಿನಿಂದಲೂ ಮಿರಾಶಿಯವರು ಆ ವಿಭಾಗದ ನಿಕಟ 
ಸಂಪರ್ಕವನ್ನು ಇಟ್ಟುಕೊಂಡಿದ್ದರು. ಅವರು ೧೯೫೮ರಲ್ಲಿ ಸಂಸ್ಕೃತಿಗೆ ಸಂಬಂಧಿಸಿದ 

ಕೆಲವು ವಿಷಯಗಳನ್ನು ಸಾ ತಕೋತ್ತರ ವಿದಾ ರ್ಥಿಗಳಿಗೆ.. ಕಲಿಸುತ್ತಿದ್ದರು. 


SRB. ನ ಟು ವಿಧಾಯಕ ಸಂತೋಧನೆಗಳನ್ನು 

ಮಾಡುವ ಲವಲನಿಕೆಯಿತ್ತು. ಅವರು ೧೯೧೮ರಷ್ಟು, ಹಿಂದೆಯೆ ಎಲಿ ನ್ಸ ಟನ್‌ 
ಟೆ ಭಿ 

ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿ ದ್ದಾ ಗ ಸದಾನಂದಯತಿ ವಿರಚಿತ « ಆದ್ಬೆ ತ 

ಬ್ರಹ್ಮ, ಸಿದ್ಧಿ 'ಎಂಬಗ ಗ್ರಂಥವನ್ನು ಇಂಗಿ ೀಹಿನಲ್ಲಿ ಭಾಷಾಂತರಿಸಿದ್ದ ರು. ಆ ಕೆಲಸಕೆ 

ಜಂ “ಬೂಲಾ ಸು ಪಾರಿತೋಷಕವು ಎರಡನೆಯ ಸಲ ದೊರಕಿತು. 


ಮ.ಮ ಡಾ| ವ್ಹಿ. ವ್ಹಿ, ಮಿರಾಶಿ ೩ 


೧೯೨೨ರಲ್ಲಿ "ಧರ್ಮಸೂತ್ರಗಳು ಮತ್ತು ಛಂದಸ್ಸಿನಲ್ಲಿದ್ದ ಸ್ಮ ಎಕಿಗಳು ಮತ್ತು ಅವು 
ಗಳಲ್ಲಿ ಕಂಡು ಬಂದಂತೆ ಹಿಂದೂ ಕಾಯಿದೆಗಳು? tie ಸ್ರಬಂಧೆ ಬರೆದದ್ದ ಕ್ಸೈ 
ಅವರಿಗೆ ವಿಶ ನಾಥ ಮಾಂಡಲಿಕ ಬಂಗಾರದ ಪದಕ ಮತ್ತು ಇನಾಮು ಸಿಕ ನು 
ಕಾಳಿದಾಸ ನ ಮೇಲೆ ೧೯೨೪ರಲ್ಲಿ ಅವರು ಒಂದು ಗ್ರಂಥ ಪ್ರಕಟಸಿದರು. ತಾ 
ಬಗೆಗೆ ಅನೇಕ ಗ ಗ್ರಂಥಗಳಿದ್ದರೂ ಅವರ ಗ್ರಂಥವು ವಿಶಿಷ್ಟ ಶೊಡುಗೆಗಳಂನ ಕೂಡಿತ್ತು. 
ಅದು ಮೂಲತಃ ಮರಾಠಿ ಭಾಷೆಯಲ್ಲಿದ್ದರೂ ಬಿದರ ಭಾಷಾಂತರಗಳು ಹಿಂದಿ 
ಮತ್ತು ಓರಿಯಾ ಭಾಷೆಗಳಲ್ಲಿ ಆದವು. ಅದು ಇಂಗ್ಲಿ (ಷಿನಲ್ಲಿಯೂ ಭಾಷಾಂತರ 
ವಾಗಿರಬಹುದು. ಇದರಿಂದ ಡಾ| ಮಿರಾಶಿಯವರ ಮುಖ್ಯ ಒಲವು ಸಂಸ್ಕೃತದ 
ಕಡೆಗಿತ್ತೆಂದು ಸಿದ್ದ ವಾಗುವುದು. ಹಾಗೆ ಇರುವುದು ಸ್ವಾಭಾವಿಕವೇ ಆಗಿತ್ತು. 

ಆದರೂ ಇದಕ್ಕಿ ಂತ ಹೆಚಿ ಕನ ಶ್ರೇಯಸ್ಸು ಶಾಸನಶಾಸ್ತ್ರ » ನಾಣ್ಯ ಶಾಸ್ತ್ರ ಮತ್ತು 
ಐತಿಹಾಸಿಕ ಅಭ್ಯಾಸಗಳಿಂದ ಅವರಿಗೆ ಲಭ್ಯವಾಗಿದೆ. ಡಾ. ಜಾಗಾ ಮತ್ತು 
ರಾ|ಬ! ಕೆ. ಎನ್‌. ದೀಕ್ಷಿತ್‌ ಅವರು ಈ ಸಂಸ್ಕೃತ ವಿದಾ ಸಂ ಸರಿಂದ ಶಾಸನಶಾಸ್ತ್ರ Fy 
ಬಹಳ ಪ್ರಯೋಜನವಾಗುವುದೆಂದು ಕಂಡು ಹಿಡಿದಿದ್ದರು. ರಾ|ಬ! ದೀಕ್ಷಿತರು ಕ. 
ಭಾರತ ಪ್ರಾಚ್ಯವಸ್ತು ಅನ್ವೇಷಣ ಇಲಾಖೆಯ ಉಪನಿರ್ದೇಶಕರಾಗಿದ್ದ ರು. ಅವರ 
ತರ್ಕವು ಸರಿಯಾಗಿಯೆ ಇತ್ತು. ಮಿರಾಶಿಯವರು ೧೯೩೧ರಲ್ಲಿ " ಬೆರಾರದ ಎರಡು 
ಶಾಸನಗಳು' ಎಂಬ ಲೇಖನವನ್ನು ಮೊಟ್ಟಮೊದಲಿಗೆ ಎಪಿಗ್ರಾಫಿಯಾ ಇಂಡಿಕಾದ 
೨೧ನೆಯ ಸಂಪುಟದಲ್ಲಿ ಪ್ರಕಟಿಸಿದರು. ಮುಂದೆ ಅವರ ಹಲವು ಲೇಖನಗಳು ಆ ನಿಯತ 
ಕಾಲಿಕದಲ್ಲಿ ಬಂದವು. ಅವರು ನಿಷ್ಣಾತ ಶಾಸನ ತಜ್ಞ ರಿದ್ದದ್ದನ್ನು ಮನಗಂಡು 
ಭಾರತ ಪ್ರಾಚ್ಯವಸ್ತು, ಅನ್ರೇಷಣ ಇಲಾಖೆಯು ೧೯೩೫ರಲ್ಲಿ ಕಲಚುರಿ-ಚೇದಿ 
ಕಾಲದ ಶಾಸನಗಳನ್ನು sae ಇನ್ಸ್ಟಿ ಸ್ಪ ನವ್‌ ಇಂಡಿಕೇರಮ್‌ದ ಮಾಲಿಕೆ 
ಯಲ್ಲಿ ಸಂಪಾದಿಸಲು ಅವರನ್ನು ಕೇಳಿಕೊಂಡಿತು. ಮಿರಾಶಿಯವರು ಆ ಗ್ರಂಥವನ್ನು 
೧೯೪೩ರಲ್ಲಿ ಸಿದ್ಧ ಪಡಿಸಿದ್ದರೂ ಅದು ಆ ಮಾಲಿಕೆಯ ನಾಲ್ಕನೆಯ ಸಂಪುಟವಾಗಿ 
೧೯೫೫ರಲ್ಲಿ ಪ್ರಕಟಿವಾಯಿತು. ಆ ಮಾಲಿಕೆಯಲ್ಲಿ ಭಾರತೀಯನಿಂದ ಬರೆಯಲ್ಪಟ್ಟಿ 
ಮೊದಲನೆಯ ಗ್ರಂಥವು ಅದಾಗಿತ್ತು. ಮೊದಲನೆಯ ಮೂರು ಸಂಪುಟಗಳನ್ನು ಪರ 
ದೇಶದ ಶಾಸನತೆಜ್ಞ ರು ಸಿದ್ದ ಮಾಡಿದ್ದ ರು. ಮಿರಾಶಿಯವರಿಗೆ "ವಾಕಾಟಕರ 
ಶಾಸನಗಳು” ಎಂಬ ಸಂಪುಟವನ್ನು ಸಿದ್ಧ ಪಡಿಸಲು ೧೯೫೫ರಲ್ಲಿ ಕೇಳಿಕೊಳ್ಳ ಲಾಯಿತು. 
ಅದು ಆ ಮಾಲಿಕೆಯಲ್ಲಿ ೫ನೆಯ pi MR ಹೊರಬಿದ್ದಿ ಡಿ. ಈ ಎ ಸಂಪುಟ 
ಗಳಿಗೆ ಮಿರಾಶಿಯವರು ಬರೆದ ಮುನ್ನ ಡಿಗಳು ಸದ್ಯಕೃಂತೂ ಆ ವಿಷಯಗಳಿಗೆ 
ಸಂಬಂಧಿಸಿದ ಕೊನೆಯ ಮಾತೆಂದು ಹೇಳಬಹುದು. ಈ ಎರಡೂ ಸಂಪುಟಗಳು 
ಹಂದಿನ ಸಂಪಾದಕರ ಬುದ್ಧಿಮತ್ತೆ ಮತ್ತು ಉಚ್ಛಮಟ್ಟದ ಸಂಶೋಧನೆಗಳನ್ನು 
ಮುಂದುವರಿಸಿಕೊಂಡು ಬಂದಿವೆ ಮತ್ತು ಮುಂದಿನ ಸಂಶೋಧಕರಿಗೆ ಮಾರ್ಗದರ್ಶಕ 
ವಾಗಿವೆ. 


೪ ಮಾನವಿಕ ಕರ್ಣಾಟಕ 


ಮಿರಾಶಿಯವರು ನಾಣ್ಯಗಳನ್ನು ಕುರಿತು ತಯಾರಿಸಿದ ಮೊದಲನೆಯ ಲೇಖನವು 
ಭಾರತೀಯ ನಾಣ್ಯಶಾಸ್ತ್ರ ಸಂಸ್ಥೆ ಯ ಪ್ರಥಮ ಸಂಪುಟದಲ್ಲಿ ಪ್ರ ಕಟಿವಾಯಿತು, 
ಅನಂತರ ಅವರು ಸುಮಾರು ೪೦ ನಬನಗಳನ್ನು ಆ ನಿಯತಕಾಲಿಕದಲ್ಲಿ ಪ್ರಕಓಸಿರು 
ವರು. ಅವರು ತರ್ಹಾಲಾದಲ್ಲಿಯ ಭೂಗತ ಸಾತವಾಹನ ನಾಣ್ಯಗಳ ಸಾಗು ಹೆವನ್ನು 
ಅಭ್ಯಸಿಸಿ ಪುರಾಣಗಳಲ್ಲಿ ಉಕ್ತ ವಾದ ಆಂಧ್ರರಾಜರ ಪಟ್ಟ ಗೆ ಮೂರು ಹೊಸ ರಾಜರ 
ಹೆಸರುಗಳನ್ನು ಸೇರಿಸಿದ್ದಾರೆ. ಆದರಿಂದ ಸಾಶಿಕಾಹಕ್‌. ಇತಿಹಾಸಕ್ಕೆ ಸಂಬಂಧಿಸಿದ 
ಕೆಲವು ಪ್ರಶ್ನೆ ಗಳನ್ನು ಬಿಡಿಸಲು ಸಾಧ್ಯವಾಗಿದೆ. ಹಿಂದಿನ ಜ್ರ ದರಾ ಈಡ ಸಂಸ್ಥಾನಕ್ಕೆ 
ಸೇರಿದ "ಮಹಿಷಮಂಕಲದಲಿ ಆಳುತ್ತಿದ್ದ ಒಂದು ಅಪ್ರ ಹೆ ಶಕಮನೆತನವನ್ನು 
ಅವರು ಕಂಡುಹಿಡಿದಿರುವರು. ಕಲಚುರಿ ನಾಣ್ಯಗಳ ಬಗೆಗೆ ಮಾಡಿದ ಸಂಶೋಧನ 
ಗಳಿಗೆ ನೆಲ್ಸನ* ರಾಯಿಟ್‌ ಪಾರಿತೋಷಕವು ಅವರಿಗೆ ೧೯೪೨ರಲ್ಲಿ ದೊರಕಿದೆ. 

ಪ್ರೊ ನಿರಾಶಿಯವರು ಮಾಡಿದ ಸಂಶೋಧನೆಗಳು ವ್ಯಾಪಕವಾದ ಕ್ಷೇತ್ರವನ್ನು 
ಆವರಿಸಿವೆ. ಸಂಸ್ಕೃತ, ಪ್ರಾಕೃತ, ಶಾಸನಶಾಸ್ತ್ರ, ನಾಣ್ಯಶಾಸ್ತ್ರ ಮತ್ತು ಇತರ 
ವಿಸಯಗಳ ಮೇಲೆ ಅವರು ೨೦೦ಕ್ಕೂ ಮೇಲ್ಪಟ್ಟು ಲೇಖಗಳನ್ನು ಇಂಗ್ಲೀಷಿನಲ್ಲಿ 
'ಬಕೆದಿರುವರು. ಅವರು ಮರಾಠಿ ಮತ್ತು ಹಿಂದೀ ಭಾಷೆಗಳಲ್ಲಿಯೂ ಲೇಖಗಳನ್ನು 
'ತಯಾರಿಸಿ ಆಯಾ ಭಾಷೆಗಳನ್ನು ಓದಬಲ್ಲವರಿಗೆ ಜ್ಞಾ ನವಿತರಣೆ ಮಾಡಿದ್ದಾರೆ. 
ಅವರು ರಚಿಸಿದ ವಾಕಾಟಕರು ಮತ್ತು ಕಲಚುರಿಗಳ ಇತಿಹಾಸ ಗ್ರಂಥಗಳು ಮರಾಠಿ 
ಮತ್ತು ಹಿಂದಿಯಲ್ಲಿ ಪ್ರಕಟವಾಗಿವೆ. 

ಸಾಧಿಸ ಅನೇಕ ವಿದ್ಯಾಸಂಸ್ಥೆ ಮತ್ತು ವ್ಯಕ್ತಿಗಳ ಸಂಗಡ ಸಂಪರ್ಕ 
ವಸ್ತಿ ಟ್ಟು ಕೊಂಡಿದ್ದ ರು. ಅಖಿಲಭಾರತ ಪಾ ್ರಚ್ಯವಿದ್ಯಾ ಬರಿಷ, (Oriental Con- 
ಜನ): ಭಾರತೀಯ ಇತಿಹಾಸ ಸಭೆ, ಭಾರತೀಯ ನಾಣ್ಯಶಾಸ್ತ್ರ ಮಂಡಲ ಇವು 
ಗಳ ಅಧಿವೇಶನಗಳಿಗೆ ಹೋಗಿ ತಮ್ಮ ಹೊಸ ಸಂಶೋಧನೆಗಳನ್ನು ಅವರು ಮಂಡಿಸು 
ತ್ತಿದ್ದರು ಪುಣೆಯ ಭಾಂಹಾರಕರ ಓರಿಯಂಟಲ್‌ ರಿಸರ್ಚ್‌ ಇನ್ಸ್ಟಿಟ್ಯೂಟ್‌ ಮತ್ತು 
ನಾಗಪುರದ ವಿದರ್ಭ ಸಂಶೋಧನ ಮಂಡಲ ಇವುಗಳೊಡನೆಯೂ ಅವರ ಸಂಬಂಧ 
ವಿತ್ತು. ಅವರ ನಿಸ್ವಾರ್ಥ ಸೇವೆಯಿಂದ ವಿದರ್ಭ ಸಂಶೋಧನ ಮಂಡಲವು ಭಾರತದ 
ಸಂಶೋಧನ ಕ್ಷೆ ಕ ತ್ರೆ ಗಣ್ಯ ಸ್ಥಾನವನ್ನು ಪಡೆಯಿತು. 

ಮಿರಾಶಿಯವರ ಸಂಸ್ಕೃತ ಪಾಂಡಿತ್ಯವನ್ನು ಕಂಡು ಭಾರತ ಸರಕಾರವು ಅವರಿಗೆ 
ಮಹಾಮಹೋಪಾಧ್ಯಾಯ ಎಂಬ ಬಿರುದನ್ನು ಕೊಟ್ಟಿ ತು. ಮೇಲೆ ಉಲ್ಲೆ ೇಖಿಸಿದಂತೆ 
ತನ್ನ ನಿಯತಕಾಲಿಕದ ಮೂರನೆಯ ಸಂಪುಟದಲ್ಲಿ ಕಲಚುರ್ಯರ ನಾಣ್ಯಗಳು ಎಂಬ 
ಲೇಖ ಬರೆದದ್ದ ಕೈ ಭಾರತೀಯ ನಾಣ್ಯಶಾಸ್ತ್ರ ಮಂಡಲವು ಮಿರಾಶಿಯವರಿಗೆ ನೆಲ್ಸನ್‌ 
ರಾಯಿ" ಪ್ರ ಸ ಪದಕವನ್ನು ದಯಪಾಲಿಸಿತು. ಅವರು ೧೯೫೧ರಲ್ಲಿ ಭಾರತೀಯ 
ಣ್ಯ ಕಾಸ್ತ್ರ " ಸಮ್ಮೇಲನದ "ಅಧ್ಯಕ್ಷ ರು ೧೯೫೬ರಲ್ಲಿ ಭುವನೇಶ್ವರದಲ್ಲಿ ಜರುಗಿದ 
ಅಖಿಲಭಾರತ ಪ್ಪಾ ್ರಚ್ಯವಿದ್ಯಾ ಅಧಿನೇಶನದ ಅಧ್ಯಕ್ಷ ರು. ಮತ್ತು ೧೯೬೧ರಲ್ಲಿ ದಿಲ್ಲಿಯಲ್ಲಿ 


, 


ಮ, ಮ. ಡಾ॥| ವ್ಹಿ. ವ್ಹಿ ಮಿರಾಶಿ ೫ 


ಕೂಡಿದ ಭಾರತೀಯ ಇತಿಹಾಸ ಸಮ್ಮೇಲನದ ಅಧ್ಯಸ್ಪರೂ ಆಗಿದ್ದರು. ಮಿರಾಶಿ 
ಯವರು ಭಾರತೀಯ ಪ್ರಾಚೀನ ಇತಿಹಾಸ, ಆದರಲ್ಲಿಯೂ ಮುಖ್ಯವಾಗಿ ಕಲಚುರಿಗಳ 
ಇತಿಹಾಸದಲ್ಲಿ ಮಾಡಿದ ಸಂಶೋಧನೆಗಳಿಗೆ ಭಾರತದ ಪ್ರಥಮ ಅಧ್ಯಕ್ಬರ ಹಸ್ತದಿಂದ 
೧೯೫೬ರಲ್ಲಿ ಮಧ್ಯಪ್ರದೇಶ ಶಾಸನ ಸಾಹಿತ್ಯ ಪರಿಷತ್ತು ಅವರಿಗೆ ಒಂದು ತಾಮ್ರಪಟ 
ವನ್ನು ಅರ್ಪಿಸಿತು. ಅದೇ ಪ್ರಕಾರ ಭಾರತೀಯ ನಾಣ್ಯಶಾಸ್ತ್ರ ಮಂಡಲವು ಅಧ್ಯಕ್ಷ 
ಡಾ| ಎಸ್‌. ರಾಧಾಕೃಷ್ಣರ ಕೈಯಿಂದ ಅವರಿಗೆ ೧೯೬೧ರಲ್ಲಿ ಬನಾರಸದ ಅಧಿವೇಶನದಲ್ಲಿ 
ಒಂದು ತಾಮ್ರಪತ್ರವನ್ನು ಕೊಡಿಸಿತು. ಸಾಗರ ಮತ್ತು ನಾಗಪುರ ವಿಶ ವಿದ್ಯಾಲಯ 
ಗಳು ಅವರಿಗೆ ಡಾಕ್ಟರ ಆಫ್‌ ಲೆಟರ್ಸ್‌ ಎಂಬ ಗೌರವ ಪದವಿಯನ್ನು ಕೊಟ್ಟು 

ಗೌರವಿಸಿವೆ. ಅದೇ ರೀತಿಯಿಂದ ಮುಂಬೈ ವಿಶ್ವವಿದ್ಯಾಲಯವು ಅವರು ಕಲಚುರಿ 
ಚೇದಿ ಕಾಲದ ಶಾಸನಗಳ ಸಂಪುಟವನ್ನು ಸಿದ್ಧ ಪಡಿಸಿದ್ದಕ್ಕೆ ಅಂಥದೇ ಪದವಿಯನ್ನು 
ನೀಡಿತು. ವೃದ್ಧಾಪ್ಯದಲ್ಲಿ ಅವರ ದೇಹ ಕುಸಿದಿದ್ದರೂ ಅವರು ಉತ್ಸಾಹದಲ್ಲಿ ಮಾತ್ರ 
ತರುಣರಿಗಿಂತ ತರುಣರಾಗಿದ್ದರು. 


ಮಿರಾಶಿಯವರು " ಸಂಶೋಧನ ಮುಕ್ತಾವಲಿ' ಎಂಬ ನಾಲ್ಕು ಸಂಪುಟಗಳನ್ನು 
ಮರಾಠಿಯಲ್ಲಿ ಮತ್ತು " ಸ್ಪಡೀಸ್‌ ಇನ್‌ ಇಂಡೊಲಾಜಿ' ಎಂಬ ಮೂರು ಸಂಪುಟ 
ಗಳನ್ನು ಇಂಗ್ಲೀಷಿನಲ್ಲಿ ಪ್ರಕಟಿಸಿದ್ದರು. ಅವರು ಒಂದು ಸಂಸ್ಥೆಯೇ ಆಗಿದ್ದರೆಂದು 


ಹೇಳಬಹುದು. ತಮ್ಮಸಂಶೋಧನಾ ಕಾರ್ಯದಲ್ಲಿ ಅವರು ರಾಮಟೀಕ, ನಾಗಾರ್ಧನ್‌, 


ದೀವಟೀಕ, ಪ್ರಾಯೊನಿ ಮೊದಲಾದ ಸ್ಥಳಗಳಿಗೆ ಸ್ವತಃ ಹೋಗಿದ್ದರು. ಕಲಚುರಿ 
ಮತ್ತು ಗಂಗರ ಕಾಲಗಳನ್ನು ನಿರ್ಣಯಿಸುವ ಶ್ರೇಯಸ್ಸು ಅವರಿಗೆ ಸಲ್ಲುತ್ತವೆ. ಡಾ| 
ಕೀಥ, ಎಲ್‌. ಡಿ. ಬಾರ್ನೆಟ*, ರ್ಯಾಂಡಲ್‌, ವಿಂಟರ್ನಿರು, ಬರ್ನ್‌ ಮುಂತಾದ 
ವಿದ್ನಾಂಸರು ಮಿರಾಶಿಯವರ ಸಂಶೋಧನಗಳನ್ನು ಪ್ರಶಂಸಿಸಿದ್ದಾರೆ... ಅವರು 
ಸಿಲಾಹಾರರ ಶಾಸನಗಳು ಎಂಬ ಗ್ರಂಥವನ್ನೂ ಕಾರ್ಪಸ್‌" ಇನ್ಸಿ೨ಪ್ಪುನವಕ್‌ ಇಂಡಿ 
ತೇರಮ್‌ ಮಾಲೆಯಲ್ಲಿ ೧೯೭೭ರಲ್ಲಿ ಪ್ರಕಓಸಿದ್ದಾರಿ. ಮಿರಾಶಿಯಂಥ ಒಬ್ಬ 
ವಿದ್ವಾಂಸರೇ ಈ ಮಾಲಿಕೆಯಲ್ಲಿ ಮೂರು ಸಂಪುಟಗಳನ್ನು ಸಿದ್ಧಪಡಿಸಿರುವುದು ಅವರ 

ಪಾಂಡಿತ್ಯ ಮತ್ತು ಉಚ್ಚ ಸಂಶೋಧನ ಪ್ರವೃತ್ತಿಯ ದ್ಯೋತಕವಾಗಿದೆ. 
ಡಾ. ಮಿರಾಶಿಯವರು ಸುಮಾರು ಮೂರು ವರ್ಷದ ಹಿಂದೆ ನಿಧನರಾದರು. 
ಆಧಾರ : ಡಾ. ಮಿರಾಶಿ ಫೆಲಿಸಿಟೇಶನ್‌ ವ್ಹೊಲ್ಯೂವರ್‌ (೧೯೬೫) 


ಸಂಸ್ಕ್ರತಿ ಎಂಬ ಮಾತು ಬಹು ಇತ್ತೀಚಿನದು; ಬಹುಶಃ ಇಂಗ್ಲೀಷಿನ “೮೭1೯೮ ' 
ಎಂಬ ಪದಕ್ಕೆ ಸಮಾನಾರ್ಥವಾಗಿ ಹುಟ್ಟಿಕೊಂಡಿದೆ. ಸಂಸ್ಕೃತಿ ಎಂಬುದು 
" Culture’ ಎಂಬ ಅರ್ಥದಲ್ಲಿ ಹೆಚ್ಚಾಗಿ ಪ್ರಯೋಗವಾಗುತ್ತಿರುವುದು ಸುಮಾರು 
ನೂರು ವರ್ಷಗಳಿಂದೀಚೆಗೆ (ಡಿ. ವಿ. ಗುಂಡಪ್ಪ : ಸಂಸ್ಕೃತಿ, ಪು. ೫). Culture 
ಎಂಬ ಪದವು ಇಂಗ್ಲೀಷಿನಲ್ಲಿ ಎಷ್ಟರಮಟ್ಟಿಗೆ ಬಳಕೆಯನ್ನು ಪಡೆದಿದೆಯೆಂದರೆ ಅದನ್ನು 
ತಪ್ಪಾಗಿ ಭಿನ್ನಾರ್ಥಗಳಲ್ಲಿ ಬಳಸಲಾಗುತ್ತಿದೆ. (7. 5. Eliot :Notes Towards 
the Definition of Culture, p. 13). ಕನ್ನಡದಲ್ಲೂ ಅಷ್ಟೇ. ಭಾಷಣಗಳಲ್ಲೂ, 
ಗ್ರಂಥಗಳಲ್ಲೂ ಈ ಪದವನ್ನು ಅದರ ಅರ್ಥವ್ಯಾಹ್ತಿಯ ಅರಿವಿಲ್ಲದೆ ಬಳಸಲಾಗುತ್ತಿದೆ. 
ಸಂಸ್ಕೃತಿಯೆಂದರೆ ಏನು ಎಂಬುದನ್ನು ಕುರಿತು ವಿದ್ವಾಂಸರ ಹಲವಾರು ಅಭಿಪ್ರಾಯ 
ಗಳನ್ನು ಪರಿಶೀಲಿಸಿದಾಗ ಅದರ ನಿಜವಾದ ಅರ್ಥವ್ಯಾಪ್ತಿ ಶ್ರುತಪಡುತ್ತದೆ : (ಅ) 
ಒಂದು ಪ್ರದೇಶದಲ್ಲಿ ವಾಸಿಸುತ್ತಿರುವ ಒಂದು ಜನಾಂಗದ ಜೀವನ ವಿಧಾನವೇ 
ಸಂಸ್ಕೃತಿ, ಈ ಸಂಸ್ಕೃತಿಯು ಅವರ ಕಲೆಗಳಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ, 
ಅವರ ಆಚಾರ- ವ್ಯವಹಾರಗಳಲ್ಲಿ, ಧರ್ಮದಲ್ಲಿ ವ್ಯಕ್ತವಾಗುತ್ತದೆ, (ಇ) ಹುಟ್ಟಿನಿಂದ 
ಬಾರಜಿ ಮನುಷ್ಯ ತನ್ನ ಪರಿಸರದಿಂದ ಕಲಿತುಕೊಳ್ಳುವ ಭಾಷೆ, ಉಪಕರಣಗಳ 
ತಯಾರಿಕೆ, ಕಲೆ, ವಿಜ್ಞಾನ, ಕಾನೂನು, ಆಡಳಿತ, ನೀತಿ ಮತ್ತು ಧರ್ಮ ಇತ್ಯಾದಿ 


ಇ ಕಿ 
ಗಳೆಲ್ಲವನ್ನೂ ಒಳಗೊಳ್ಳುತ್ತದೆ ಸಂಸ್ಕೃತಿ. 


ಗೀತೆಯ ದರ್ಶನ 


೧ 
(೩) ಅನಂತವಾದ ಬ್ರಹ್ಮಾಂಡದಲ್ಲಿ ಮಾನವನಿಗೆ ಇರುವ ಸ್ಥಾನ ಅರ್ಥಪೂರ್ಣ. 
ಏಕೆಂದರೆ, ಇವನು ತನ್ನನ್ನೂ ಒಳಗೊಂಡ ಬ್ರಹ್ಮಾ ಂಡದ ರಹಸ ಗಳನ್ನು ತಿಳಿದು 
ಕೊಳ್ಳ ಬಹ:ದಾದ ಸಾಮರ್ಥ್ಯ ಹೊಂದಿರುವನು. ಇಂತಹ ಅದ್ಭುತ ಬುದ್ದಿ ಶಕ್ತಿ 
ಹೊಂದಿರುವ ಮಾನವನ ಚರಿತ್ರೆಯ ಪುಟಗಳನ್ನು ಒಂದು ಕಡೆಯಿಂದ ತಿರುವ 
ಹಾಕುತ್ತಾ ಬಂದರೆ ಇವನು ನೆಮ್ಮದಿಯಾಗಿರುವ ದಿನಗಳು ಬಹಳ ಕಡಿಮೆ 
ಎಂಬುವುದು ಸ್ಪಷ್ಟವಾಗುವುದು. ಬದುಕಿನಲ್ಲಿ ನಲಿವಿಗಿಂತ  ನೋವನ್ನೇ 
ಸತತವಾಗಿ ಅನುಭವಿಸುತ್ತ ಬಂದಿದ್ದಾನೆ. ಈ ನೋವಿಗೆ ಕಾರಣಗಳನ್ನು ವೇದ, 
ಉಪನಿಷತ್ತು, ಪುರಾಣಗಳು, ಕ್ರಿಸ್ತ, ಬುದ್ಧ, ಗಾಂಧಿ ಮೊದಲಾದ ಮಹಾತ್ಮರು 
ಹುಡುಕಿದುದೇ ಅಲ್ಲದೆ ಸೂಕ್ತ ಪರಿಹಾರ ಮಾರ್ಗಗಳನ್ನು ತಿಳಿಸಿದ್ದಾರೆ. ಆದರೂ 
ಮನ:ಕುಲದ " ನೋವು-ನಿರಾಶೆ' ಮುಂದುವರಿದೇ ಇದೆ. ಇದಕ್ಕೆ ಶಾಶ್ವತವಾದ 
ಕೊನೆ ಇಲ್ಲವೆ? ಎಂಬ ಪ್ರಶ್ನೆ " ಲೋಕಹಿತ ' ಚಿಂತಕರಾದ ಮಾನವೀಯ ಹೃದಯ 
ವುಳ್ಳ ಎಶ್ವಪ ಕ್ರೀಮಿಗಳೆಲ್ಲರಫ್ಲಿಯೂ ನಿರಂತರವಾಗಿ ಪ ರ್ರತಿಧ್ವ ನಿಸುತ್ತಿದೆ. 
ised ಹಿಂದೂ ಧರ್ಮದ ರುತ “ ಭಗವದ್ಗೀತೆಯು? 
K ದುಃಖಕ್ಕೆ ಕಾರಣಗಳನ್ನು, ಸೂಕ್ತ ಸುಲಭ ಪರಿಹಾರ ಮಾರ್ಗಗಳನ್ನು 
ವೈಜ್ಞಾನಿಕವಾಗಿ ಸೂಚಿಸುತ್ತದೆ. 
ಲೋಕ ಹಿಶಚಿಂತಕರಾದ ಮಠಕಾನ್‌ಕವಿ ವ್ಯಾಸರು ಮನುಕುಲದ ಸಮಗ್ರ 
ಜೀವನವನ್ನು ಮಹಾಭಾರತ ಮಹಾಕಾವ್ಯದಲ್ಲಿ ಮನೋಜ್ಞ ವಾಗಿ ಅಭಿವ್ಯ ಕೃಗೊಳಿಸಿ 
ದ್ಹಾರೆ. ಜೀವನದ ವಿಶಾಲ ಅನುಭವ ಮತ್ತು ಪಾರಮಾರ್ಥಿಕ ne 
ಆಧಾರದ ಮೇಲೆ ನಿಂತು, ಭವಿಷ್ಯದ ಮಾನವರಿಗೆ ಸರ್ವದು:ಖನಾಶಕ್ಕೆ ನಾಂದಿ 
ಯಾಗುವ ಸೂಕ್ತ ಮಾರ್ಗವನ್ನು ಭಗವದ್ಗೀತೆಯ ಮೂಲಕ ತಿಳಿಸಿದ್ದಾ ರಿ, 
ಜ್ಞಾ ನಿ, "ಧೀರ, ವೀರನಾದ ಅರ್ಜುನನೂ ಕೂಡ ಮಾನವನ ಮಹಾನ್‌ 
ದೌರ್ಬಲ್ಯ? ಗಳಾದ ಅಹಂಕಾರ-ಮಮಕಾರ-ಪಾಪ ಪ್ರಜ್ಞೆ ಗಳ ಮಾಯಾಜಾಲ 


೮ ಮಾನವಿಕ ಕರ್ಣಾಟಕ 


ದೊಳಗೆ ಸಿಕ್ಕಿಕೊಂಡು ತನ್ನ ಕರ್ತವ್ಯದಿಂದ ಹಂದೆ ಸರಿಯುತ್ತಾನೆ, ವಿಷಾದಡ 
ಮಡುವಿನಲ್ಲಿ ಮುಳುಗಿ ಬಳಲುತ್ತಾನೆ. ಇಂತಹ ಸರ್ವಸಾಮಾನ ಸನ್ನಿವೇಶದಲ್ಲಿ 
ಲೋಕಗುರುವಿನಂತೆ ಕಾಣಿಸಿಕೊಳ್ಳುವ ಶ್ರೀಕೃಷ್ಣನು “ ಯೋಗೀಭವಾರ್ಜುನ ? 
ಎಂಬ ದಿವ್ಯ ಮಂತ್ರೋಪದೇಶವನ್ನು ಮನ-ಕುಲ ಪ್ರತಿನಿಧಿಯಂತಿರುವ ಅರ್ಜುನನಿಗೆ 
ಮಾಡುತ್ತಾನೆ. 
(0) ಸೃಷ್ಟಿಯಲ್ಲಿ ಮಣ್ಣು, 
ಈ ಎಲ್ಲರಲ್ಲಿಯು ಪ್ರಜ್ಞೆ ವಿವಿಧ ಪ್ರಮಾಣದಲ್ಲಿದೆ, ಮನುಷ್ಯನಲ್ಲಿ ಇರುವ ಪ್ರಜ್ಞೆಯು 
ವಿಶ್ವವನ್ನೇ ವ್ಯಾಪಿಸುವ ಹಾಗೆ ಕಾಣಿಸುವುದು. ಸಹಜವಾಗಿ ಚಂಚಲವಾಗಿರುವ 
ಮಾನವ ಪ್ರಜ್ಞೆಯು ಪ್ರಯತ್ನ ಪೂರ್ವಕ ಸ್ಥಿರವಾದಾಗ ಅಹೆಂಕಾರ-ಮಮಕಾರ- 
ಪಾಪಪ್ರಜ್ಞೆಗಳ ಸೆಳೆತದಿಂದ ಮುಕ್ತವಾಗಿ ಮಾನವನು ಯೋಗಿಯಾಗುವನು. 
ಈ ಯೋಗದ ಸ್ಥಿತಿಯಲ್ಲಿ ಮಾನವ ಹಾಗೂ ವಿಶ್ವ, ಅನುಭವದಲ್ಲಿ ಬೇರಿ 
ಬೇಕೆಯಾಗಿ ಕಂಡರೂ, ಅನುಭಾವದಲ್ಲಿ ಒಂದೇ ಆಗಿರುತ್ತಾರೆ. " ಅದ್ವೈತ? 
(ರೂಪ) ವಾದ ಈ ಯೋಗದಲ್ಲಿ ನಿಷ್ಕಾಮ ಕರ್ಮ ಮಾತ್ರ ಜೀವನದ ಸ್ಥಿತಿ-ಗತಿ 
ಆಗಿರುತ್ತದೆ. ಇಂತಹ ಯೋಗ ಸಾಧನೆಯಿಂದ ಮಾತ್ರ ಮಾನವಜೀವಿಯ ವಿಷಾದ 
ಅಂತ್ಯಗೊಂಡು, ನಿರ್ಲಿಪ್ತಭಾವದಿಂದ ಇಹ ಜೀವನವನ್ನು ಆನಂದ ಮಯಿಯಾಗಿ 
ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ. "“ ಅಜ್ಞಾನಿ ಮಾನವನು 
ಸುಜ್ಞಾನಿ ದೇವನಾಗಬೇಕು ? ಇದಕ್ಕಾಗಿ ಅವನು ಯೋಗಿಯಾಗಬೇಕು ” 
ಎಂಬುದು ಗೀತೆಯ ಉದ್ದೇಶ. ಇದಕ್ಕಾಗಿಯೆ ಆತ್ಮಯೋಗ ಶಿಕ್ಷಣದ ಅತ್ಯಗತ್ಯ. 
(0) ಯೋಗಗಳ ಶಿಕ್ಷಣವನ್ನು ಮಾನವನು ಫಲಪ್ರದವಾಗಿ ಗಳಿಸುತ್ತಾ 
ಹೋದಂತೆ, ಅವನ ವ್ಯಕ್ತಿತ್ವದ ಆಯಾಮ ವಿಕಾಸವಾಗುತ್ತಾ ಹೋಗುತ್ತದೆ. 
ಯೋಗಗಳ ಜೆನ್ನೈಲುಬು ನಿಷ್ಕಾಮ ಜೀವನವೆ ಆಗಿರುವುದರಿಂದ, ಪುಟವಿಟ್ಟ 
ಚೆನ್ನ ದಂತೆ, ಮಾನವನ ಬದುಕು ಸುಸಂಸ್ಕಾರಗಳಿಂದ ಸರಿಷ್ಠಾರಗೊಳ್ಳುತ್ತಾ 
ಹೋಗುತ್ತದೆ. ಯೋಗ ಶಿಕ್ಷಣದ ಸತತ ಕ್ರಿಯೆಯಲ್ಲಿ ಕಲ್ಲಿನಂತೆ ಜಡವಾಗಿರುವ 
ಕಾಡುಮಾನವ ಸುಸಂಸ್ಕೃತನಾದ ನಾಡಮಾನವನಾಗುತ್ತಾನೆ ; ಮುಂದುವರಿದು 
ವಿಶಾಲ ಮನಸ್ಸು-ಬುದ್ಧಿ-ಹೈದೆಯವುಳ್ಳ ವಿಶ್ವಮಾನವನಾಗುತ್ತಾನೆ ; ಕೊನೆಗೆ 
ಚರಾಚರ ವಸ್ತು, ಗಳೆಲ್ಲದರಲ್ಲಿರುವ ತನ್ನನ್ನೇ ಕಾಣುವ ದೇವಮಾನವನಾಗುತ್ತಾ ನೆ. 
ಹೀಗೆ ಅನಂತವಾದ ವಿಶ್ವದ ಒಳಗಿರುವ ಸಮಾಜದ ಕೇಂದ್ರವಾದ ಮಾನವನ 
ಸರ್ವತೋಮುಖ ವ್ಯಕ್ತಿತ್ವದ ಆಯಾಮವು ಗೀತೆಯ ಯೋಗ ಶಿಕ್ಷಣದ ನಂತರ 
ಸಮಾಜದ ಹಾಗೂ ವಿಶ್ವದ ಆಯಾಮಗಳೊಡನೆ ಸಮಾನವಾಗಿ ಒಂದಾಗುತ ಡೆ. 
(ರ) ಮಾನವನು ದುಃಖವನ್ನು ಮೆಟ್ಟಿನಿಂತು ಸುಖವನ್ನು ಸದಾ ತನ್ನ ದಾಗಿಸಿ 
ಕೊಳ್ಳಲು ವಿವಿಧ ರೀತಿಗಳಲ್ಲಿ ಪ್ರಯತ್ನಿ ಸುತ್ತಿರುವನು. ಇದಕ್ಕಾಗಿ - ವಿವಿಧ 
ರೀತಿಯ ಜ್ಞಾನ ವಿಜ್ಞಾನಗಳ ಮೂಲಕ ಶಿಕ್ಷಣ ಪಡೆಯುತ್ತಿರುವನು. ಲೌಕಿಕ 


ಮರ, ಪ್ರಾಣಿ, ಪಕ್ಷಿ, ಮನುಷ್ಯರು ಇದ್ದಾರೆ. 


ಗೀತೆಯ ದರ್ಶನ. ೯ 


ಅಥವಾ ಪ್ರಾಪಂಚಿಕ ಸುಖಭೋಗಗಳ ಸಾಧನೆಗಾಗಿ ಇರುವ ಈ ಶಿಕ್ಷಣಗಳು 
ತಮ್ಮದೇ ಆದ ಇತಿ-ಮಿತಿಗಳನ್ನು ಕುಂದು-ಕೊರತೆಗಳನ್ನು, ಲೋಪ-ದೋಷ 
ಗಳನ್ನು ಒಳಗೊಂಡಿವೆ. ಇಂತಹ ಶಿಕ್ಷಣಗಳಿಂದ ಜೀವನದ ಪರಮೋನ್ನತ ಮೌಲ್ಯ 
ವಾದ ಸತ್‌- ಚಿತ್‌-ಆಅನಂದ ಸ್ವರೂಪಿ ಅನಂತ : ಶಾಂತಿಯ ಸಿದ್ಧಿಯು ಸಾಧ್ಯವಿಲ್ಲ. 
ಏಕೆಂದರೆ, ಲೌಕಿಕವಾದ ಎಲ್ಲಾ ಶಿಕ್ಷಣಗಳು ಒಂದಲ್ಲ ಒಂದು ಸ್ವಾರ್ಥವನ್ನು ಗುರಿ 
ಯಾಗಿಟು )ಕೊಂಡಿರುತ್ತ ಭು ಸ್ವಾರ್ಥವಿದ್ದೆ ಡೆ ಸಂಕುಚಿತತೆ, ಅಜ್ಞಾ ನ ತುಂಬಿರು 
ತ್ತದೆ. ವಾತ ಅರಿಷಡ್ವ ರ್ಗ ಪ್ರಧಾನ ಗುಣ-ಸ ಸ್ವಭಾವಗಳು ಜೇವನದ ರೀತಿ- 
ನೀತಿಗಳಾಗುತ್ತವೆ. ಪು ಜೀವನವು ನಿರಾಶೆ, ಅತೃಪ್ತಿ, ಅಸ ಸಮಧಾನದ ಶಾಶ್ವತ 
ತಾಣಗಳಾಗುತ್ತವೆ. ಆದ್ದರಿಂದ, ಲೌಕಿಕವಲ್ಲದ ಆದರೆ ಆಧ್ಯಾತ್ಮಿಕವಾದ ಅಥವಾ 
ಪ್ರಾಸಂಚಿಕವಲ್ಲದ ಆದರೆ ದೈವಿಕವಾದ ಜೀವನಕ್ಕೆ ಮನಸ್ಸು ಮಾಡುವುದರಿಂದ 
ಮಾತ್ರ ಮಾನವನು ತನ್ನ ದುಃಖಗಳಿಂದ ಮುಕ್ತಿ ಪಡೆದು ಚಿರಂತನ ಆನಂದಮಯ 
ವಾದ, ಕರ್ನುಬಂಧನನಿಲ್ಲದ, ಎಲ್ಲದರೊಳಗೂ ಒಂದಾಗಿ ಬದುಕುವ ವಿಶ ಜೀವನವು 
ಸಿದ್ಧಿ ಸುತ ದೆ. ಇದಕ್ಕಾ ಗಿ ಮಾನವನು ಮಾಡಬೇಕಾಗಿರುವ ಮಹತ್ತ ಹ ಇರ್ಯ 
ವೆಂದರೆ: ಎ ಅಧರ್ಮವಾದುದೆಲ್ಲವನ್ನು (ತನಗೆ ಮತ್ತು ಸಹಜೀವಿಗಳಿಗೆ. ನೋವುಂಟು 
ಮಾಡುವ) ತ್ಥಾಗಮಾಡುವುದು ಮತ್ತು ಧರ್ಮವನ್ನು ಪ್ರತಿಕ್ಷಣವೂ ಸ್ಥಿ ಸ್ಪಿತಪ್ರ ಜ್ಜ ಯಿಂದ 


ಶಿ 
ಬದ.ಕ:ವುನೇ ಆಗಿದೆ. ಇಂತಹ ಸ್ಥಿತಪ್ಪ ಜ್ಞೆ ಯನ್ನು ಸಾಧಿಸುವುದೇ" ಹ ಸಷ 


ಶಿಕ್ಷಣದ ಗುರಿಯಾಗಿದೆ. 

ಜೀವನದ ರೀತಿಗಳಲ್ಲಿ ಹಲವು ಬಗೆ. ನಿಷ್ಕಾಮ ಭಾವದ ಯೋಗಿಯ ಜೀವನ 
ಒಂದು ಬಗೆಯಾದರೆ, ಇಂದ್ರಿಯ ಸುಖದಲ್ಲಿ ಮೈಮರೆಯುವ ಭೋಗಿಯ ಜೀವನ 
ಇನ್ನೊಂದು ಬಗೆ. ಈ ಎರಡಕ್ಕು ಪರಿಣಾಮಗಳ ದೃಷ್ಟಿಯಲ್ಲಿ ಕಪ್ಪು-ಬಿಳುಪಿನಷ್ಟು 
ವ್ಯತ್ಯಾಸ, ಉತ್ತರಧ್ಭೃವ ಮತ್ತು ದಕ್ಷಿಣ ಧೃವಗಳ ಅಂತರ, ಭೋಗ ಜೀವನವು 


ಶಿ 
ಮನಷ್ಯನನ್ನು ಪ್ರತಿಕ್ಷಣವು ದೈಹಿಕವಾಗಿ-ಮಾನಸಿಕವಾಗಿ ನಂಬಿಸುತ್ತಾ ಕುಂದಿ 


ಸುತ್ತಾ ವಿನಾಶದೆಡೆಗೆ ಧಾವಿಸಿದರೆ, ಯೋಗ ಜೀವನವು ಇದಕ್ಕೆ ವಿರುದ್ಧ ದಿಕ್ಕಿನಲ್ಲಿ 
ಅವನನ್ನು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಂತನನ್ನಾಗಿ ಮಾಡಿ, ಸಿಹಿ 
ಕಹಿಗಳಿಂದ, ನೋವು-ನಲಿವುಗಳಿಂದಡ, ಸೋಲು-ಗೆಲುವುಗಳಿಂದ, ರಾಗ- ದ್ವೇಷ 
ಗಳಿಂದ ಕೂಡಿದ ಅನಂತ ಹಾಗೂ ಅಗಣಿತವಾದ ಜೀವನ ದ್ವಂದ್ರಗಳಿಂದ ಮುಕ್ತ 
ನನ್ನಾಗಿ ಮಾಡಿ, ಸತ್‌-ಚಿತ್‌-ಆನಂದ ಸ್ಕಿ ತಿಗೆ ಕೊಂಡೊಯ್ಯುತ್ತ ಚ್ಟ ಆದ್ದರಿಂದ, 
ಮಾನವನನ್ನು ದೈವೀ ಜೀವನಕ್ಕೆ ಪ್ರವೇಶಮಾಡಿಸಬೇಕು ಎಂಬುದು ಗೀತೆಯ 


ಚರಮ ಗುರಿ. ಇದಕ್ಕಾಗಿಯೆ Paid ಶಿಕ್ಷಣದ ಅಗತ್ಯ. 
೨ 


ಭೂಮಿಯಲ್ಲಿ ನೂರಾರು ಬಗೆಯ ಜೀವಿಗಳಿವೆ. ಇವುಗಳಲ್ಲಿ ಮಾನವನೂ 
ಒಂದು ಬಗೆಯ ಜೀವಿ. ನೀತಿ- ಧರ್ಮ-ಶರ್ಕ- ಆಧ್ಯಾತ್ಮ ಮುಂತಾದ ಚಿಂತನೆಯು 


೧೦ ಮಾನವಿಕ ಕರ್ಣಾಟಕ 


ಈ ಮಾನವ ಜೀವಿಯನ್ನು ಕುರಿತು ಮಾತ್ರ ಇರುತ್ತ ದೆ. ಮಾನವನು ಅನುಭವಿಸುವ, 
ಅನುಭಾವಿಸುವ, ಚಿಂತನೆ ಹ ತರ್ಕಿಸುವ ಜೀವಿಯಾಗಿರ:ವುದರಿಂದ 
ವಾ ಸಂಚಿಕ ಹಾಗೂ ಪಾರಮಾರ್ಥಿಕ ವಿಚಾರಗಳೆಲ್ಲವು ಇವನಿಗೆ ಮಾತ್ರ ಸಂಬಂಧಿಸಿ 
ರುತ್ತದೆ. ಚಿಂತನ ಶೀಲನಾದ, ಇಂದ್ರಿ ಯಗಳಿಂದ ಅನುಭವಿಸುವವನಾದ, ಮನಸ್ಸು 
ಮತ್ತು ಬುದ್ಧಿ ಗಳಿಂದ ಅನುಭಾವಿಸುವವನಾದ, ಇದೆಲ್ಲಕ್ಕೂ ಮುಖ್ಯವಾಗಿ ಭೌತಿಕ 
ವಾಗಿ, ಬೌದಿ ವಾಗಿ ನೂರಾರು ಇತಿ-ಮಿತಿಗಳಿಗೆ ಗಾ ಮಾನವ ಜೀವಿಯ 
ನಿಜ ಸ್ವರೂಪದ ಅಧ್ಯಯನವು ಜೀವಾತ್ಮದ ವಿಶ್ಲೇಷಣೆಯಿಂದ ಅರ್ಥವತ್ತಾಗುತ್ತದೆ. 

) ಜೀವಾತ್ಮ ನಾದ ಹಾಕೆ ಪಾಚಭೂತಗಳಿಂದ (ಮಣ್ಣು, ನೀರು, 
ಗಾಳಿ, ಬೆಂಕಿ ಮತ್ತು ಅಶ ಆಗಿದ್ದಾನೆ. ಸಾಂಖ್ಯ ದರ್ಶನದ ಪ್ರಕೃ ತಿಯೆ ರೂಪದಲ್ಲಿ 
(ಮಾನವನು) ಈ ಚೀವಾತ ಟ್‌ ಇಪ್ಪ ತ ಶ್ರನಾಲ್ಭ್ಭು ತತ ಗಳಿಂದಾದ ಜಾದು ಸಂಕೇರ್ಣ 
ಅವಸೆ ಸೈಯಾಗಿದ್ದಾ ನೆ. ಕಂತ  ರದಿಸ್ಸು ಮತ್ತು ಸಾತ್ವಿ ಕ ಗುಣಗಳಿಂದ ಕೂಡಿರುವ 
ಜೀವಾತ್ಮದ ಸ್ಥಿತಿ ಸತತವೂ ಜರಾ ತ್ತಿರುತ್ತ ದ 

ಸತ್ತ ರಜಸ್ಸು, ತಮಸ್ಸೆಂಬ ತ್ರಿಗುಣಗಳು; ಕಾಮ, ಕ್ರೋಧ, ಲೋಭ 
ಮೋಹ, ಸಷ ಮಾತ್ಸರ್ಯವೆಂಬ ಅರಿಷಡ್ವರ್ಗಗಳು; ಸಾಂಖ್ಯದ ಇಪ್ಪತ್ತನಾಲ್ಕು 
ತತ್ತ್ವಗಳು--ಈ ಮಾನಗಳ ಪ್ರಭಾವ-ಪ್ರೈರಣೆಗಳಿಗೆ ಒಳಗಾಗಿರುವ (ಮಾನವನು) 
ವಾತ ನು ಸುಖ-ದುಃಖಕ್ಕೆ ಸಂಬಂಧಿಸಿದ ನಶ್ವರವಾದ ನೂರಾರು ಜೀವನ ದ್ವ ೦ದ್ವ 
ಗಳಿಗೆ ತುತ್ತಾಗಿ ಪರಿತಪಿಸುತ್ತಿರುವನು. 

ಈ ಮಾನವನು ಕಾಲ-ಜೀಶಗಳ ಪರಿಮಿತಿಯೊಳಗೆ ಬದುಕುತ್ತಾನೆ. ಹೆ-ಟ್ರು- 
ಬದುಕು-ಸಾವಿನ ಚಕ್ರದಲ್ಲಿ ಸಿಲುಕಿದ್ದಾನೆ. ಅವಿದ್ಯೆ, ಆಜಾ 2ನ, ಮಾಯೆ 
ಮುಂತಾದುವುಗಳ ಪ ಕ್ರ್ಬಭಾವದೊಳಗೆ ಸಿಲುಕಿಕೊಂಡು ನರಳುತ್ತಾನೆ “ತ್ರಿ ಕಾಲಗಳಿಂದ 
ತ್ರಿಗುಣಗಳಿಂದ, ಪಂಚಭೂತಗಳಿಂದ ರಚಿತವಾಗಿ, ಚತು ಚಕ್ರಕ್ಕೆ ಸಿಲುಕಿ 
ರುವ ಮಾನವನಲ್ಲಿ, ಇವಾವುದಸ್ಕೂ ಅಂಟಿಕೊಳ್ಳದ ನಿತ್ಯವಾದ “ಸತ್ಯ” ಒಂದು 
ಇಡೆ. ಇದನ್ನೆ “ ಆತ್ಮ” ಎನ್ನುವರು. ಇದರ ಅರಿವು ಇಲ್ಲದಿರುವುದರಿಂದಲೇ 
ಮಾನವನು ಅಜ್ಞಾ ನಿಯಾಗಿ, ಪ್ರಾಪಂಚಿಕ ಜೀವನವೇ ಸತ್ಯವೆಂಬ ಮಾಯೆಗೆ ಒಳ 


ಗಾಗಿದ್ದಾನೆ, ಈ ಅಜಾ ನದ ಅವಸೆ ಇರುವವರಿಗೂ ಮಾನವ ಜೀವಿಯು ಜೀವಾತ್ಮ 


ಸಿ 
ನಾಗಿರುತ್ತಾನೆ. ಈ ಅಜಾ ನದ ಪೊರೆ ಕಳಚಿ ಹೋದ ನಂತರ ಜೀವಾತ್ಮನು 
po ೬ 

ಪರೆಮಾತ್ಮ ಅಥವ ವಿಶ್ವಾತ್ಮನಾಗುತ್ತಾ ನೆ. 

(0) ಆತ್ಮ ಅಥವ ಪರಮಾತ್ಮ : ಆತ್ಮ ಅಥವ ಬ್ರಹ್ಮ ತತ್ತ ವು ಸೃಷಿ 

ಜಾ ಕ್‌ದೆ 

ಯಲ್ಲಿರುವ ಜೀವಿಗಳಲ್ಲಿ ಸೂಕ್ಷ್ಮವಾಗಿಯೂ, ಜೀವಿಗಳ ಹೊರಗೆ ಬ್ರಹ್ಮಾಂಡದಲ್ಲಿ 
ಭೂಮವಾಗಿಯೂ ಇದೆ. ಈ ಜಾ ನು ಸರ್ವಾಂತರಯಾಮಿಯಾಗಿದ್ದು «ಚರ ಮತ್ತು 
ಸಿರ "ವಾದ ಎರಡು ರೂಪಗಳಲ್ಲಿ ರಾಣಿಸಿಕೊಳ್ಳು ತ್ತದೆ, ಜೀವಿಗಳು ಮತ್ತು ಯಂತ್ರ 
ಗಳು ಚಲಿಸುವಾಗ “ ಚರ ಶಕ್ತಿ ” ಹಡಗಿನ; ೪ಾಣುತ್ತದೆ. ಇಂಧನ ಈಜು 


ಗೀತೆಯ ದರ್ಶನ ೧೧ 


ಆಹಾರಾಂಶಗಳಲ್ಲಿ “ ಸ್ವಿರ ಶಕ್ತಿ "ಯಾಗಿಯೂ ಜೀವಾತ ನಾದ ಮಾನವನಲ್ಲಿ ದೈಹಿಕ 
ಶಕ್ತಿ ಮಾನಸಿಕ ಶಕ್ತಿ aaa ಇಡೆ. ವಿಶ್ವದಲ್ಲಿ ಶಕ್ತಿ ಯ ವಿವಿಧ ರೂಪಗಳಲ್ಲಿ 
ಎಲ್ಲೆ ಜೆಯೂ ಅವರಿಸಿರುವುದೇ ಆತ್ಮ ಅಥವಾ” ಬ್ರಹ್ಮ. ಇದು ಮರದೊಳಗಿನ 
ಅಗ್ನಿ _ಯಂತಿದೆ ; ಶಿಲೆಯೊಳಗಿನ ವಿಗೆ ಹದಂತಿದೆ; ಹ ಪಾ RG 
ಪ್ರಾಣದಂತಿದೆ. ಇದರ ಪ್ರಕಾರಗಳು (ರೂಪಗಳು) ಸೃಷ್ಟಿ-ಸ್ಕಿತಿ-ಲಯಗಳಿಗೆ 
`ಫಿರಂತರ ಒಳಗಾಗುತ್ತಿದ್ದರೂ, ಇದು ಮಾತ್ರ ನಿರಂತರವಾಗಿ ಇದ್ದೇ ಇದೆ. 
ಅಲೆಗಳಡಿಯ ಸಮುದ್ರದಂತೆ ಇದಿಲ್ಲವಾದಕೆ ಯಾವುದಕ್ಕೂ ಅಸ್ತಿತ್ವವಿಲ್ಲ. ಆದರೆ 
ಇದರ “ ಕೆ ” ಸುಲಭಗ್ರಾ ಹ್ಯ ವಲ್ಲ. 
ತ್ಮವು ದೇಹೆವಲ್ಲ, ಸತ ರಲ್ಲ ಬುದ್ಧಿ ಯಲ್ಲ, ಅಹಂಕಾರವಲ್ಲ, ಅರಿಸಡ್ವರ್ಗ 
' ಹ ಗ ಣಗಳಲ್ಲ, ತಿ ತಲ್ಲ ಹುಟ್ಟು ೨ ಸಾವಲ್ಲ. ಆದರೆ ಈ ಎಲ್ಲದರ ಬಂಡೆ 
ಇರುವ ಆಧಾರ, ನಿತ ಸತ್ಯ. ಜಾಗೃ ತ್‌್‌ ಪ್ಲ-ಸುಶುಪ್ತಿ-ತುರೀಯ ಅವಸ್ಥೆಗಳ 
ಹಿಂದೆ ಸಾಕ್ಷಿಯಾಗಿರುವ ನಿತ್ಮಸ ಸತ್ಯ ಇದೇ ಆತ್ರ ಸಾಕ್ಷಿ, 

(0) ಆತ್ಮ ಅಥವ ಬ್ರಹ್ಮವು ಜೀವಾತ ಹಾಗೂ ವಿಶ್ವದೊಳಗೆ ತ. 
ಇರುವ, ಎ8! Kf ಅವಿಭಾಜ್ಯ ಸತ್ಯ. ( ಈ ಅವಿಭಾಜ್ಯ ಎ ತ್ಯವು 
ಜೀವಶಕ್ತಿ ಅಥವ ಪ್ರಾಣಶಕ್ತಿಯಾಗಿ ಜೀವಾತ್ಮ (ಮಾನವ) ಮತ್ತು ಅವನ Fs 
ವಿಶ್ವದಲ್ಲಿ ನಿರಂತರವಾಗಿ ಇದೆ. ಮನುಷ್ಯನ ಉಸಿರಾಟ ಈ ಪ್ರಾಣಶಕ್ತಿಯ ಕೈ ವಾಡ. 
ಉಸಿರೆಳೆದುಕೊಂಡಾಗ ಒಳಹೋಗುವ ಈ ಪ್ರಾಣಶಕ್ತಿಯು ಬಾಹ್ಯ ವಿಶ್ವದಲ್ಲಿಯೂ 
ಇರುತ್ತದೆ, (ಗಾಳಿಯು ಖಾಲಿ ಮಡಕೆಯ ಒಳಗೆ ಮತ್ತು ಹೊರಗೆ ಇರುವಂತೆ) ; 
ಉಚ್ವಾಸ-ನಿಶ್ಚಾಸ ಕ್ರಿಯೆಯು ಒಂದು ಅವಿರತ ಕ್ರಿಯೆಯಾಗಿದ್ದು, ಅವಿಭಾಜ್ಯ 
ವಾಗಿದೆ. ಈ ಪ್ರಾಣವಾಯು ರೂಪದ ಆತ್ಮವು ಜೀವಾತ್ಮನನ್ನು ವಿಶ್ವದ ತತ 
ಅವಿಭಾಜ್ಯ ರೀತಿಯ ಒಂದು ಸಂಬಂಧದಲ್ಲಿ ಇರಿಸಿದೆ. (ii) ಆತ್ಮ ಅಥವ ಬ್ರಹ್ಮವು 
ಪಂಚಭೂತಗಳಿಂದ ಆಹಾರ ಪದಾರ್ಥಗಳ ರೂಪದಲ್ಲಿ ಜೀವಾತ K ಅಸಿ, ತಕ್ಕ ಸಹ 
ಕಾರಿಯಾಗಿದೆ. ಈ ಆಹಾರಗಳು ವಿವಿಧ ಸತ್ಯ, ಪ್ರಾಣಿ, ಪಕ್ಷಿ ಫಂದಿದ ದೊರಕು 

ತ್ತವೆ. ಜೀವಾತ ನ ಅಸ್ತಿ ತ್ವ ವಿಶ್ವ ಶಿ ದೊಳಗಿನ ಆತ್ಮ] ಇ ವಿವಿಧ  ಭೌತಿಕರೂಪಗಳ ಮೇಲೆ 
ಹೊತಿಕುವುದು. ಠ್‌ ಗ; ನಿಗೂ ವಿಶ ಕು ಇರುವ ಅವಿಭಾಜ್ಯ ಸಂಬಂಧವು 
ಕೇವಲ ಭೌತಿಕವಾಗಿರುವುದನ್ನು. ಸ್ಪಷ್ಟ ಪಡಿಸುತ್ತದೆ. (ii ಜೀವಾತ್ಮನಾದ 
ಮಾನನನ ಬದುಕು ಆರೋಗ್ಯವಾದ ಮನಸ್ಸು, ಸ್ಥಿರವಾದ ಬುದ್ಧಿ ಗಳಿಂದ ಸಂಪಾದಿಸಿದ 
ಪರಿಸರದ ತಿಳುವಳಿಕೆ ಮತ್ತು ವಿಶ್ವಡೊಳಗೆ ಜರುಗುವ ಘಟನೆಗಳ ಸಮಗ್ರ ಅನುಭವ 
ಜಾ ನದ ಮೇಲೆ ನಿಂತಿದೆ. "ಮನಸ್ಸು ಮತ್ತು ಬುದ್ಧಿ ಯಿಲ್ಲದ ಮಾನವ ಹುಚ್ಚ ನಾಗು 
ಶ್ರಾನೆ. ಮನಸ್ಸಿ ದ್ದು ವಿಶ್ವ ಜೀವನದ ಆಗು-ಹೋಗುಗಳೊಡನೆ ಸಹಸ :ಂದಿಸದ 
ಮಾನವನ ಬಾಳು ಅರ್ಥಹೀನ. ಆದ್ದರಿಂದ, ಮಾನವನು ಮಾನಸಿಕವಾಗಿ ನಿರೇತರವೂ 
ವಿಶ್ವದಲ್ಲಿ ಕ್ರಿ ಯಾಶೀಲನಾಗಿರಬೇಕು.. ವಿಶ್ವದಲ್ಲಿ “ ಜೀವಾತ್ಮನ ಉಗಮ-ಉಳಿವು- 


೧೨ ಮಾನವಿಕ ಕರ್ಣಾಟಕ 


ಸಾವ್ರ” ಹೇಗೆ? ಯಾವಾಗ? ಏಕೆ? ಎಂಬ ಪ್ರಶ್ನೆಗಳ ಚಿಂತನೆಯು ಜೀವಾತ್ಮನನ್ನು 


ವಿಶ್ವದೊಡನೆ ಒಂದು ಅವಿಭಾಜ್ಯ ಸಂಬಂಧವಾಗಿರಲು ನೆರವಾಗುತ್ತದೆ. 
(4) ಮಾನವ ಮತ್ತು ಆಧ್ಯಾತ್ಮಿಕತೆಯ ಸಂಬಂಧ: ಜೀವಾತ್ಮನಾದ 


ಮಾನನನು ಜೀವನಾಗುವ ಮೊದಲು ಬದುಕಿನ ಅನೇಕ ಅವಸ್ಥೆಗಳನ್ನು ಅನುಭವಿ 


ಸುತ್ತಾ ಮೇಲೇರಬೇಕಾಗುತ್ತದೆ. ಇಂದ್ರಿಯ ಸುಖ-ಭೋಗಗಳಿಂದಾವೃತವಾದ 
ಪ್ರಾಪಂಚಿಕ ಜೀವನ, ಸೌಂದರ್ಯಾತ್ಮಕ ಜೀವನ, ಬೌದ್ಧಿಕ ಜೀವನ, ಕೈತಿಕ 
ಜೀವನ, ಕಡೆಯದಾಗಿ ದೈವಿಕ ಅಥವ ಆಧ್ಯಾತ್ಮಿಕ ಜೀವನ--ಇವೇ ಆ ಅವಸ್ಥೆಗಳು. 


ಜೀವಾತ್ಮನು ಪರಮಾತ್ಮನಾಗಲು ಬಯಸಿದಕೆ, ವಿ.ಗಿಲಾಗಿ ಆ ದಿಕ್ಕಿನಲ್ಲಿ 


ಪ್ರಾಮಾಣಿಕ ಪ್ರಯತ್ನ ನಡೆಸಿದರೆ, ಇವನಿಗೂ ಆಧ್ಯಾತ್ಮಿಕತೆಗೂ ಇರುವ ಸಂಬಂಧದ ' 


ಅರಿವಾಗುತ್ತದೆ. ಈ ಸಂಬಂಧವು ಅನಾದಿ ಮತ್ತು ಅನಂತವಾಗಿದೆ. ಅಜ್ಞಾನ ಅಥವಾ 
ಮಾಯೆಯ ಪ್ರಭಾವದಿಂದಾಗಿ ಈ ಮಹತ್ತಮ ಸಂಬಂಧದ ಅರಿವಾಗುವುದಿಲ್ಲ. 


ಜೀವಾತ್ಮನ (ಮಾನವನ) ಸಂಬಂಧವು ಅವನ ದೇಹದೊಡನೆ ಇರುವಷ್ಟೆ ಸತ್ಯವಾಗಿ ' 


ಆಧ್ಯಾತ್ಮದೊಡನೆಯೂ ಇದೆ. ಆದರೆ, “ ಕಾಮನಲ್ಲಿ ಆಸಕ್ತಿಯಿರುವ ಮಾನವನಿಗೆ 


ರಾಮನ ದರ್ಶನವಾಗಲಾರದು * ಎಂಬ ಸತ್ಯದಂತೆ ಪ್ರಾಪಂಚಿಕ ಸುಖ-ಭೋಗಗಳಲ್ಲಿ . 


ಮುಳುಗಿ ಹೋಗಿರುವ ಜೀವಾತ್ಮನಿಗೆ ಆಧ್ಯಾತ್ಮದ (ಪರಮಾತ್ಮದ) ಸುಖದ ಪರಿಚಯ 
ವಾಗಲಾರದು. ಶ್ರೀರಾಮಕೃಷ್ಣ ಪರಮಹೆಂಸರು ಹೇಳುವಂತೆ, “ ಜನರು ಹೆಣ್ಣು- 
ಹೊನ್ನು-ಮಣ್ಣಿಗಾಗಿ ಕೊಡದಷ್ಟು ಕಣ್ಣೀರು ಸುರಿಸುವರು; ಆದರೆ, ದೇವರಿಗಾಗಿ 
ಒಂದು ತೊಟ್ಟು ಕಣ್ಣೀರು ಸುರಿಸಿದವರನ್ನು ನಾ ಕಾಣೆ. ಪ್ರಾಪಂಚಿಕ ವಾಸನೆಯುಳ್ಳ 
ಮನಸ್ಸು ಅದನ್ನು ತ್ಯಜಿಸಿ, ದೇವರತ್ತ ತಿರುಗಿಸಿದಾಗ ಜೀವಾತ್ಮಕ್ಕೂ ಪರಮಾತ್ಮಕ್ಕೂ 
ಇರುವ ಅನಂತ ಸಂಬಂಧದ ಅರಿವಾಗುವುದು.” ಈ ಸಹಜ ಸಂಬಂಧದ ಆರಿವಾಗುವ 
ಮುನ್ನ ಜೀವಾತ್ಮನು ಕಾಲ-ದೇಶಗಳಿಗೆ ಸೀಮಿತವಾದ ನಾಮ-ರೂಪ-ವಾಸ 
ನಾತ್ಮಕೆ ಭೌತಿಕ ವಿಶ ವನ್ನ ಸತ್ಯವೆಂದು ತಿಳಿದು, ಅಹಂಕಾರ-ಮಮಕಾರಗಳನ್ನು 
ಬೆಳೆಸಿಕೊಂಡು ದುಃಖಿಸುತ್ತಾನೆ. ಆದರೆ ಜಾ ನೋದಯವಾದಾಗ ಮಾಯೆ 
ಕಳೆದು ನಾಮ-ರೂಪಾತ್ಮಕ ವಿಶ್ವವು ಗೌಣವೆಂದು ತಿಳಿದು, ಇದರ ಆಂತರ್ಯದಲ್ಲಿ, 


ಬದಲಾವಣೆಯಿಲ್ಲದ, ಸದಾ ಏಕರೂಪವಾಗಿರುವ ಅನಂತ ವಿಶ್ಲಶಕಿಯ ಅನುಭಾವ 
ವಾಗುತ ದೆ. ಗ 


ಮ ದಿವ್ಯ ಅನುಭಾವವು ಜೀವಾತ್ಮವು ಆನಂತವಾದ ಸತ್ಯದ ಒಂದು ಅಂಶ - 


ಎಂಬುದನ್ನು ಮನವರಿಕೆ ಮಾಡುತ್ತದೆ. ದೇಹಭಾವವಲ್ಲ, ಆದಕಿ ಜೀವಭಾವವಿದ್ದಾಗ 
ಜೀವಾತ್ಮನು ತಾನು ಪರಮಾತ್ಮನ ಒಂದು ಅಂಶ (ವಿಶಿಷ್ಠಾದೆ ತೆ a3) ಎಂಬ ಸತ್ಯದ 


ದರ್ಶನ ಆಗುತ್ತದೆ. ಇದರಿಂದ ದೇಹ ಸಂಬಂಧಿ ಅಹಂಕಾರ- ಮಮಕಾರಗಳು ದೂರ 
ವಾಗುತ್ತನೆ. 


ಗೀತೆಯ ದರ್ಶನ ೧೩ 


೩ 
ಜೀವಾತ್ಮನು ವಾಸ್ತವವಾಗಿ ಇಂದ್ರಿಯ ವಾಸನೆಗಳ, ಅರಿಸಡ್ರರ್ಗಗಳ 
ಪ್ರಭಾವಕ್ಕೆ ಒಳಗಾಗಿ, ತನ್ನ ದೈಹಿಕ ಹಾಗೂ ಮಾನಸಿಕ ಶಕ್ತಿಯನ್ನು ಅವುಗಳಿಂದ 
( ಹೊರೆಯಬಹುದಾದ ಕ್ಷಣಿಕ ಸುಖ-ಭೋಗಗಳಿಗಾಗಿ ವ್ಯಯ ಮಾಡುತ್ತಿರುತ್ತಾನೆ. 
ಜೀವಾತ್ಮನ ವಿನಾಶಕ್ಕೆ. ಕಾರಣವಾದ ಸಾಂದರ್ಭಿಕ ಸನ್ನಿವೇಶಗಳು ತಾಮಸಿಕ, 
ne” ಮತ್ತು ಸಾತ್ವಿಕ ಆಗಿರುತ್ತ ವೆ. 
ಆಹಾರ, ನಿದ್ರೆ ಮೈಥುನ, ಭಯ- ಇವುಗಳಿಗೆ ಸಂಬಂಧಿಸಿದ ಸಾಂದರ್ಭಿಕ 
| ನನಿನೇಶೆಗಳು ಶಾಮಸಗುಣದ ತವರಾಗಿರುತ್ತವೆ. ಇಲ್ಲಿ ಜೀವಾತ ನು ಜಡವಾಗಿ 
| ಬಿದ್ದಿರುತ್ತಾನೆ; ಬದು ಕಿಗೆ ಗೊತ್ತು-ಗುರಿ ಇರು ಧಿ "ಸಹಜ ಪ ಗ್ರ ವೃತ್ತಿಗಳು ಕೆರಳಿ 
"ದಾಗ ಹೇಗಾದರೂ ಮಾಡಿ ಅವುಗಳನ್ನು ತೃಪ್ತಿ ಪ್ರಿಸಡಿಸುವುದೊಂದನ್ನು ಬಿಟ್ಟು, 
ಬೇರಾವುದೇ ಆಸೆಗಳು ಇರುವುದಿಲ್ಲ. ಲೋಕದ ಕಣ್ಣಿಗೆ ಯೋಗಿಯಂತೆ. ಕಂಡರೂ, 
ವಾಸ್ತವವಾಗಿ ಪ್ರಾಪಂಚಿಕ ವಾಸನೆಗಳ ದಾಸನಾಗಿರುವ ಭೋಗಿಯಾಗಿರುತ್ತಾನೆ. 
'ಯೋಗಿಯಂತೆಯೇ ಈ ಭೋಗಿಯೂ ಏಕಾಂತ ಪ್ರಿಯ. ಆದರೆ ಈ ಏಕಾಂತದಲ್ಲಿ 
ಜರುಗುವ ಕ್ರಿಯೆ ಯೋಗವಲ್ಲ ಭೋಗ. 
' : ಆಹಾರ, ನಿದ್ರೆ, ಆನ ..ಘಳುಟಹ ಭಾಗಶಃ ಮೆಟ್ಟಿ ನಿಂತು, ಭಯದ ಪರಿವೇ 
ಇಲ್ಲದೆ, ಸಾಹಸ ಪ್ರವೃತ್ತಿ ಪ್ರ ರ್ರಧಾನ ಜೀವನವು ಚಾಸಿ ಗುಣದ ತವರಾಗುತ್ತದೆ. 
ರಾಜಸಿಕ ಪ್ರವೃತ್ತಿ ಇದ್ದ ತಾಮಸ ದಷ್ಟು ಅಪಾಯಕಾರಿಯಲ್ಲವಾದರೂ ಆಧ್ಯಾತ್ಮಿ ಪ್ರ 
ಜೀವನ ಸಾಧನೆಗೆ ಅಡ್ಡಿಯಾಗುತ್ತದೆ. " ಅಹೆಂ' ಪ್ರಧಾನವಾದ ಈ ರಾಜಸಿಕ 
ಜೀವನದಲ್ಲಿ ಅಷ್ಟ ಮದಗಳಾದ ರೂಪ-ಯಾೌವನ-ಐಶ ಸೈರ್ಯ-ಪಾಂಡಿತ್ಯ-ಅಧಿಕಾರ- 
ಗೇಹೆಬಲಸಾಹಸಪ್ರ ವೃತ್ತ ತ್ರಿ-ಥ್ರೈ ರ್ಯ-ಗಳು ಜೀವಾತ ನನ್ನು ಉನ್ನತ ಜೀವನ-ಸ್ಮರ 
ವಾದ ಆಧ್ಯಾತ್ಮ ಕತೆಗೆ ಸೆಂ ಓಡವಂಲ್ಬ ತಾಸಿಗೆ ನಿತ್ಯ ನರಕವನ್ನು ಅನು 
ಭವಿಸಿದಕೆ, ಈ ರಾಜಸಿಕರಿಗೆ ವಿವೇಕ ಜಾಗೃತಿಯ ಸಂದರ್ಭಗಳು ಚೆ ಎದುರಾಗು 
ತ್ತವೆ... ಇಂತಹ ಅಮೂಲ್ಯ ಸಂದರ್ಭಗಳಲ್ಲಿ "ಅಹಂ'ನ ವ್ಯರ್ಥತತೆಯನ್ನು ಮನ 
ಗಂಡು, ಪ್ರಜ್ಞಾ ಪೂರ್ವಕವಾಗಿ ವರ್ತಿಸುವ ಸನ್ನಿವೇಶ ಜೀವಾತ್ಮನ (ಮಾನವನ) 
ಉದ್ಧಾರದ ಸಂದರ್ಭವಾಗಿರುತ್ತದೆ, ಆದರೆ ಕೋಟಿಗೊಬ್ಬರು ಈ ಸಂದರ್ಭವನ್ನು 
ಸದುಷಯೋಗಪಡಿಸಿಕೊಳ್ಳಲು ಬಹಳವಾಗಿ ಹೋರಾಡುತ್ತಾರೆ. 
ಸಾತ್ವಿಕ ಸ ಭಾವಗಳ ಸಾಧನೆಯು ಸುಲಭ ಸಾಧ್ಯವಲ್ಲ. ಆದರೆ ಲೋಕ 
ಮೆಚ್ಚು ವ $ ಸಾತ್ವಿ ಕ ಜೀವನವು ಕೂಡ, "ಅಹಂಭಾವ ' ದೌರ್ಬಲ್ಯದಿಂದ, ಆನೇಕ 
ವೇಳೆ A ಕ್ರ ವಾಗಿರುವುದಿಲ್ಲ. “ ನಾನು ಓರ್ವ ಭಕ್ತ, ನಾನು ಓರ್ವ ಕರ್ಮಯೋಗಿ, 
ನಾನು ಓರ್ವ ಧ್ಯಾನಯೋಗಿ, ನಾನೊಬ್ಬ ಜ್ಞಾ ನಿ-ಸಜ್ಜನ-ದಾನಿ” ಎಂಬ ಭಾವನೆ 
ಗಳಲ್ಲಿಯೆ ಆ " ನಾನು ' ಎಂಬ "ಅಹಂ' ಭಾವವು ಮುಂದಾಗಿ ಮೆರೆಯುತ್ತದೆ. 
ಈ "ಅಹಂ' ನಿಂದ ಲೋಕಕ್ಕೆ ಕೆಡುಕಾಗದಿದ್ದರೂ, ಆ ಸಾತ್ವಿಕ ಜೀವಾತ್ಮನ 


೧೪ ಮಾನವಿಕ ಕರ್ಣಾಟಕ 


ಪಾರಮಾರ್ಥಿಕ ಜೀವನ ಸಾಧನೆಗೆ ಕೆಡುಕಾಗುತ್ತದೆ. ಯೋಗ ಜೀವನವೆಂದರೆ... 
ಯೋಗಿ ಮತ್ತು ಅವನಿರುವ ಸಮಾಜ-ಈ ಎರಡಕ್ಕೂ ಎಂದಿಗೂ ಕೆಡುಕಾಗದೆ 
ಒಳೆ,ಯದೆ ಆಗುವುದಾಗಿದೆ. ಅನ್ಯಜೀವಿಗಳಿಗೆ ಕೆಡುಕುಂಟು ಮಾಡುವುದಕ್ಕಿಂತಲೂ 
ನಷ್ಟ: ತನಗೆ ತಾನೆ ಕೆಡುಕುಂಟುಮಾಡಿಕೊಳ್ಳವುದು. ಹೀಗೆ ಸಾತ್ತಿಕರ 
"ಅಹಂ' ನಿಂದ ಅವರಿಗೇ ಕೆಡುಕಾಗುತ್ತದೆ. ಸಂತೋಷದಿಂದ ಸಾವನ್ನು ಎದುರು 
'ಗೊಳ್ಳಲು ಸಿದ್ಧವಾಗುವುದಕ್ಕಿಂತಲೂ ಕಷ್ಟಸಾಧ್ಯ ಈ ಸಾತ್ವಿಕ " ಅಹಂ'ನ್ನು 
ಗೆಲ್ಲುವುದು. 


ದೈವಿಕ ಜೀವನದ ಬೆಳವಣಿಗೆಗಾಗಿ ಈ ತ್ರಿಗುಣಗಳಂತಹ ಅಸಂಗತ ಅಂಶ 
ಗಳೊಡನೆ ಹೋರಾಡುವುದರ ಪ್ರಮಾಣ ವಿವಿಧ ಹಂತದಲ್ಲಿ ಇರುತ್ತದೆ. ತಾಮಸಿಕ 
ಜೀವನದಲ್ಲಿ ಹೋರಾಟ ಇರುವುದೇ ಇಲ್ಲ; ರಾಜಸಿಕದಲ್ಲಿ ಸ್ವಲ್ಪ ಕಾಣುತ್ತದೆ; 
ಸಾತ್ವಿಕದಲ್ಲಿ ಬಹಳವಾಗಿ ಹಾಗೂ ತೀವ್ರವಾಗಿ ಇರುತ್ತದೆ. | 
₹ವಾತ್ಮನು ಪರಮಾತ್ಮನಾಗಲು, ಅವನಿಗೆ ಭೌತಿಕ, ಬೌದ್ದಿ ಕ, ನೈತಿಕ 
ಹಾಗೂ ಆಧ್ಯಾತ್ಮಿಕ ಶಿಕ್ಷಣದ ಅಗತ್ಯ ಅನಿವಾರ್ಯ. 


ಸದೃಢ ದೇಹದಲ್ಲಿ ಸ್ಥಿರ ಮನಸ್ಸಿರಲು ಸಾಧ್ಯ. ಇದಕ್ಕಾಗಿ ಜೀವಾತ್ಮನು 
(ಮಾನವನು) ಸೂಕ್ತವಾದ ಆಹಾರ, ಅಂಗಸಾಧನೆ ಮತ್ತು ಶ್ರಮ ಪೂರಿತ ದುಡಿಮೆಯ. 
ಮೂಲಕ ಸದೃಢ ದೇಹ-ಮನಸ್ಸನ್ನು ಹೊಂದಬೇಕು. ಸಾತ್ವಿಕ ಆಹಾರ ಮತ್ತು 
ಯೋಗಾಭ್ಯಾಸ ಅನುಕೂಲಕರ. 


ಸದೃಢ ದೇಹದ ಬೆಳವಣಿಗೆಯು ಸಾತಿ ಕ ಪರಿಸರದಲ್ಲಿ, ನಿಯಮಬದ್ಧವಾಗಿ 
ನಡೆಯುವುದರಿಂದ ಮನಸ್ಸು ನಿರ್ಮಲವಾಗಿ ವಿಕಾಸವಾಗುತ್ತದೆ. ಈ ನಿರ್ಮಲವಾದ 
ಮನಸ್ಸಿಗೆ ಆಹಾರವಾಗಿ ನ್ಯಾಯ-ನೀತಿ-ಧರ್ಮ- ಜ್ಞಾ ನ-ಶೀಲ-ವೆ ರಾಗ್ಯ-ತ್ಯಾಗ- 
ಪ್ರೇಮ- ಕ್ಷಮೆ ಮೊದಲಾದ ಸದ್ದು ಣಗಳನ್ನು ಸನ್ನಿವೇಶ" ಸಂದರ್ಭಗಳಿಗೆ ಅನುಸಾರ 
ವಾಗಿ ಶಿಕ್ಷಣರೂಪದಲ್ಲಿ ಕೊಡಬೇಕು. ಲೌಕಿಕ ಹಾಗೂ ಪಾರಮಾರ್ಥಿಕ ಜೀವನದ 
ಒಳಿತು-ಕೆಡುಕುಗಳನ್ನು ಮನದಟ್ಟಾಗುವಂತೆ, ಉದಾಹರಣೆಗಳ ಮೂಲಕ ಹೇಳುವುದ: 
ರಿಂದ ಆಧ್ಯಾತ್ಮಿಕ ಜೀವನ ಪ್ರವೇಶವು ಸುಲಭವಾಗುತ್ತದೆ. 

ಸೃಷ್ಟಿಯ ಸಕಲ ಚರಾಚರ ವಸ್ತು ಗಳು ಪ್ರತ್ಯಕ್ಟವಾಗಿಯೊ ಪರೋಕ್ಸವಾಗಿಯೊ. 
ಸರಹಿತಾರ್ಥಕ್ಕಾಗಿ ಬದುಕುತ್ತಿರುವುದು ಕಾಣುವುದು, ಅದಕೆ ಪ್ರಜೆ ಯುಳ ೈ 


ಹಾ di ad 


ಜೀವಾತ್ಮನು ಪರಹಿಶಾರ್ಥದ ಮೂಲಕವೇ ಪಾರಮಾರ್ಥಿಕವನ್ನು ಸಾಧಿಸಬೇಕಾಗಿರು | | 


ವುದು, ಈ ಸರ್ವೋತ್ತಮ ಸಿದ್ದಿಯನ್ನು ಸಾಧಿಸಬೇಕಾದರೆ ಕಾಯ-ವಾಚ-ಮನಸ. 
ಶುದ್ಧಿ ಯ ಸಿದ್ದಿ ಅಗತ್ಯವಿದೆ; ಇದಕ್ಕಾಗಿ ಜೀವನಕ್ಕೆ ಸಂಬಂಧಿಸಿದ, ಮೇಲೆ ಸೂಚಿಸಿದ: 
ನಾಲ್ಕು ವಿಧದ ಶಿಕ್ಷಣ ಜೀವಾತ್ಮನಿಗೆ ಅನಿವಾರ್ಯ ಅಗತ್ಯವಾಗಿದೆ. 


ಗೀತೆಯ ದರ್ಶನ ೧೫ 


೪ 

ಜೀವಾತ್ಮನಾದ ಮಾನವನು ತನ್ನಲ್ಲಿರಬಹುದಾದ ದಾನವ ಗುಣ-ಸ್ವಭಾವ 

ಗಳನ್ನು ಬಿಟ್ಟು, ಕಲ್ಯಾಣಗುಣಗಳಿಂದ ಪರಿಪೂರ್ಣವಾದ ದೇವನಾಗಲು, ಭಗವದ್ಗೀತೆ 

ಯಲ್ಲಿ ಸೂಚಿಸಿರುವ ಯೋಗಗಳ ಶಿಕ್ಷಣವನ್ನು ಹೊಂದಲು ಪ್ರಾಮಾಣಿಕ ಪ್ರಯತ್ನ 

ಮಾಡಬೇಕಾಗುತ್ತದೆ. ಈ ಯೋಗಗಳು ನಾಲ್ಕು : ಕರ್ಮಯೋಗ, ಭಕ್ತಿಯೋಗ, 
ಜ್ಞಾನಯೋಗ ಮತ್ತು ಧ್ಯಾನಯೋಗ. 

(೩) ಜ್ಞಾನಯೋಗ: ಇಲ್ಲಿ ಜೀವಾತ್ಮನು ಸಚ್ಛಿದಾನಂದದ (ಅತ್ಮ ಅಥವ 
ಬ್ರಹ್ಮದ) ಸ್ವರೂಪವನ್ನು ವೈಜ್ಞಾನಿಕ ವಿಚಾರದ ಮೂಲಕ ಅರಿತುಕೊಳ್ಳಲು 
ಪ್ರಯತ್ನಿಸುತ್ತಾನೆ. ಪ್ರಾತಿಭಾಸಿಕ, ವ್ಯಾವಹಾರಿಕ ಹಾಗು ಪಾರಮಾರ್ಥಿಕವೆಂಬ 
ಮೂರು ಮಾನಸಿಕ ನೆಲೆಗಳಿಂದ ಸಚ್ಛಿದಾನಂದದ ಸ್ವರೂಪವನ್ನು ವಿಶ್ಲೇಷಿಸಿ, ಕಡೆಗೆ 
ಅವ್ಯಕ್ತವೂ ಅವರ್ಣನೀಯವೂ ಅನಿರ್ವಚನೀಯವೂ ಆದ ಬ್ರಹ್ಮ ಸತ್ಯವನ್ನು ಅನು 
ಭಾವಿಸುತ್ತಾನೆ. ವಿಶ್ವರೂಸದರ್ಶನದಲ್ಲಿ ಅರ್ಜುನನು, ಮಿಥೈೈಯಾದ ಸಕಲ ನಾಮ- 
ರೊಪೂತ್ಮಕವಾದ ಪ್ರಸಂಚವು ಅದ್ರ ತವಾದ ಬ್ರಹ್ಮ ಸತ್ಯದ ಸಹಸ್ರಮುಖಗಳಾಗಿರು 
ವುದನ್ನು ಕಾಣುವನು. ೦-೦-೦೧; ೦1-೦೫೦, ೦೫೦೫೦; ೦-೦-೦. 
ಈ ಸೂತ್ರದಂತೆ ಬ್ರಹ್ಮಾಂಡವು ಒಂದು ಅದ್ವೈತ ಸ್ಥಿತಿ. ಇದರಲ್ಲಿಯೇ ಸೃಷ್ಟಿ 
ಸ್ಥಿತಿ- ಲಯಗಳು ಸದಾ ಸಮುದ್ರದ ಅಲೆಗಳಂತೆ ಜರುಗುತ್ತವೆ. ಬ್ರಹ್ಮದಿಂದ 
ಮೂಡಿಬಂದ ಜೀವಾತ್ಮನು ಅದರ ಅಂಶವಾಗಿ ಬ್ರಹ್ಮದಲ್ಲಿಯೆ ಬದುಕುತ್ತಾ ಕಡೆಗೆ 
ಬ್ರಹ್ಮದಲ್ಲಿಯೇ ಲಯವಾಗುತ್ತಾನೆ. ಸಮುದ್ರದಿಂದ ಮೇಲೆದ್ದ ವೈವಿಧ್ಯಮಯ 
ಅಲೆಗಳು ಸಮುದ್ರದಕ್ಲಿಯೆ ಲಯವಾಗುವಂತೆ. 

“ ಅಹೆಂ ಬ್ರಹ್ಮಾಸ್ಮಿ” 

“ ಅಯಂ ಆತ್ಮ ಬ್ರಹ್ಮ? 

ಈ ತತ"ಶ್ವಂ ಅಸಿ” 

“ ಸರ್ವಂ ಕಲ್ವಿದೆಂ ಬ್ರಹ್ಮೆ” 

ಆ ಸ್ರಜ್ಞಾನಂ ಬ್ರಹ್ಮ > ಮೊದಲಾದ 
ಉಪನಿಷತ್‌ ಮಹಾಕಾವ್ಯಗಳ ಅರ್ಥಾನುಭಾವವನ್ನು ಹೊಂದುವ ಜೀವಾತ್ಮನು, 
ಗಾಳಿಯಲ್ಲಿ ಗಾಳಿ ಸೇರಿದಂತೆ, ನೀರಿನಲ್ಲಿ ನೀರು ಸೇರಿದಂತೆ, ಬೆಳಕಿನಲ್ಲಿ ಬೆಳಕು 
ಸೇರಿದಂತೆ, ಮಣ್ಣಿನಲ್ಲಿ ಮಣ್ಣು ಸೇರಿದಂತೆ, ಆಕಾಶದಲ್ಲಿ ಆಕಾಶ ಸೇರಿದಂತೆ ವಿಶ್ವ 
ಜೀವನದಲ್ಲಿ ತಾನೂ ಸೇರಿ ಸಮರಸವೂ ಸರ್ವಸುಂದರವೂ ಆದ ದಿವ್ಯಾನಂದವ:ಯ 
ಜೀವನವನ್ನು ಲೌಕಿಕ ಪ್ರಪಂಚದಲ್ಲಿ ನಡೆಸಿ ಹೋಗುವನು. 

(8) ಧ್ಯಾನಯೋಗ; ಈ ಯೋಗವು. ಜೀವಾತ್ಮನಿಗೆ ನಾಮರೂಪ 
ಗಳಿಂದಾದ ಸಾಕಾರ ಪ್ರಪಂಚ ಸುಳ್ಳು, ಮಿಥ್ಯೆ ; ಅದ್ವೈ ತರೂಸಿ ನಿರಾಕಾರವೇ ಆತ್ಮ 


೧೬ ಮಾನವಿಕ ಕರ್ಣಾಟಕ 


-ಫರಮಾತ್ಮ-ನಿಶ್ವಾತ್ಮ-ಬ್ರಹ್ಮೆ ಎಂಬ ಸತ್ಯವನ್ನು ಅಷ್ಟ್ರಾಂಗಯೋಗದ ಮೂ 
ಅನುಭವಿಸಲು ಮತ್ತು ಅನುಭಾವಿಸಲು ನೆರವಾಗುತ್ತದೆ. 

(ಗ) ಸಾಮಾಜಿಕ ಜೀವನದ ನಡುವೆಯೇ ಬದುಕಿದ್ದರೂ, ಯಾವುದೇ ರೀತಿ 
ಯಲ್ಲಿ ಆ ಸಮಾಜಕ್ಕೆ ಹೊರೆಯಾಗದ ಜೀವನ ಸ್ಥಿತಿ ಉಂಟಾಗುತ್ತದೆ. ಹೇಗೆಂದಕ್ಕೆ 
ಧ್ಯಾನಯೋಗದಲ್ಲಿ, ಜೀವಾತ್ಮನು ವಿಶ್ವಾತ್ಮಭಾವದಲ್ಲಿ ಬದುಕ:ವುದರಿಂದ, ಇವನೇ 
ಎಲ್ಲವೂ ಆಗಿ, ಎಲ್ಲವೂ ಇವನೇ ಆಗಿರುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಯಾವುದೇ 
ಭೇದ-ಭಾವ ಇರುವುದಿಲ್ಲ; ಭೇದವಿಲ್ಲದೆಡೆ ದ್ವಂದ್ರ್ವವಲ್ಲ 5 ದ್ವಂದ್ವವಿಲ್ಲದೆಡೆ ಏಕತೆ 
ಇರುತ್ತದೆ. ಈ ಏಕತೆಯೆ: ವೈವಿಧ್ಯಮಯ ವಿಶ್ವದ ಆಖಂಡತೆ, ಐಕ್ಯತೆ, ಅದ್ವೈತ. 
ಇದೇ ಸತ್‌ ಚಿತ್‌ “ಆನಂದ. 

ಸಚ್ಛಿದಾನಂದದ ಅನುಭಾವವನ್ನು ಈ ಧ್ಯಾನಯೋಗ ಶಿಕ್ಷಣವು ಜೇವಾತ್ಮನಿಗೆ 
ಉಂಟು ಮಾಡುತ್ತದೆ. 

(11) ಪ್ರಾಪಂಚಿಕ ಪರಿಸರದಲ್ಲಿ ಮಾನವನು ಸನ್ನಿವೇಶದ ಶಿಶುವಾಗಿದ್ದಾನೆ. 
ಇಂತಹ ಸಂದರ್ಭದಲ್ಲಿ ಅಜ್ಜನ ಹಾಗೂ ಇಂದ್ರಿಯಗಳ ಪ್ರಲೋಭನೆಗಳಿಗೆ ಒಳಗಾಗಿ 
ಅರಿಸಡ್ವರ್ಗಗಳ ದಾಸನಾಗುವ ಸಾಧ್ಯತೆ ಬಹಳವಾಗಿರುತ್ತದೆ. ವಿವೇಕ ಶೂನ್ಯತೆ 
ಯಿದ್ದಾಗ ಸುಖ ಮತ್ತು ದುಃಖಕ್ಕೆ ಸಂಬಂಧಿಸಿದ ಸಂವೇದನೆಗಳು ಆಂತರ್ಯ ಹಾಗೂ 
ಬಾಹ್ಯ ಪ್ರಲೋಭನೆಗಳಿಗೆ ಸಹಜವಾಗಿ ತೀವ್ರವಾಗಿ ಸ್ಪಂದಿಸುತ್ತದೆ. ಇಂದ್ರಿಯ 
ಸಂವೇದಗಳ ಈ ಸ್ಪಂದನಗಳಿಂದ ಉಂಟಾಗುವ ಅನಾಹುತ ಅಪಾರ, ಎಕೆಂದರೆ, 
ಸಾಮಾನ್ಯವಾಗಿ ಮನುಷ್ಯನು ಸಹೆಜ ಪ್ರವೃತ್ತಿಗಳ ಮಟ್ಟದಲ್ಲಿಯೇ ಬದುಕಿರುವುದ 
ರಿಂದ ಈ ಸ್ಪಂದನಗಳು ಆಹಾರ, ನಿಡ್ರೆ, ಮೈಥ:ನ, ಭಯಗಳ ಪ್ರಚೋದನೆಯ 
ಪರಿಣಾಮಗಳಾಗಿರುತ್ತವೆ, ಈ ಪರಿಣಾಮಗಳ ಜೊತೆಗೆ ಆರ್ಥಿಕ, ರಾಜಕೀಯ್ಕ 
ಸಾಮಾಜಿಕವಾದ ಬಾಹ್ಯ ಒತ್ತಡಗಳಿಗೂ ದುರ್ಬಲನಾದ ಮನುಷ್ಯನು ಮಣಿಯ 
ಬೇಕಾಗುತ್ತದೆ. ಇದರ ಪರಿಣಾಮಗಳು ಇನ್ನು ಅಸಹನೀಯವಾಗಿರುತ್ತದೆ. ಹೀಗೆ, 
ಮನುಷ್ಯನು ಆಂತರಿಕ ಮತ್ತು ಬಾಹ್ಯ ಒತ್ತಡಗಳಿಗೆ ಸಿಲುಕಿ ಸಂಕಟಿಪಡುತ್ತಾನೆ. 
ಆದರೆ, ಮಾನವನು ಸಬಲನಾದರ್ಕೆ ಸಂಕಟ ತರುವ ಅಸಂಗತ ಸನ್ನಿವೇಶಗಳನ್ನು ಗೆಲ್ಲ 
ಬಹುದು. ಇದಕ್ಕಾಗಿ ಅವನ ನೋವು-ನಲಿವಿಗೆ ಕಾರಣವಾದ ಎಲ್ಲಾ ಸಂವೇದನ 
ಮೂಲಗಳಾದ ಇಂದ್ರಿಯಗಳನ್ನು ಸಮಗ್ರ ತರಪೇತಿಗೆ ಒಳಗಾಗಿಸಬೇಕಾಗುತ್ತ ದೆ. 


ದೀರ್ಫಕಾಲದ, ಕ್ರಮವಾದ, ಶಿಸ್ತಿನಿಂದ ಕೂಡಿದ ನಾಲ್ಕುಯೋಗಗಳೆ ಸಮನ್ವಯ 


ರೂಪದ ಶಿಕ್ಷಣದಿಂದ ಈ ಸಂವೇದನೆಗಳ ಸಮಗ್ರ ತರಪೇತಿ ಸಾಧ್ಯ. 

(i ಯೋಗಗಳ ಸಿದ್ಧಿಯು ಪ್ರಜ್ಞೆಯನ್ನು ಸ್ಥಿರಗೊಳಿಸುತ್ತದೆ ; ಚಿತ್ತ 
ವನ್ನು ಶುದ್ಧಿಗೊಳಿಸುತ್ತದೆ; "ಅಹಂ? ಭಾವವನ್ನು ನಾಶಮಾಡುತ್ತದೆ ; ಜೀವಾತ್ಮ 
ಪರಮಾತ್ಮ ಭೇದವನ್ನು ಅಳಿಸಿಹಾಕಿ ಅದ್ವೆ ತವಾದ ವಿಶ್ವಾತ್ಮದ ಅನುಭಾವ 
ವನ್ನುಂಟು ಮಾಡುತ್ತದೆ, 


ಗೀತೆಯ ದರ್ಶನ ೧೭ 


ಆತ್ಮಜ್ಮಾನವು ಧ್ಯಾನವಾಗಿಯೂ, ಧ್ಯಾನವು ಭಕ್ತಿಯಾಗಿಯೂ, ಭಕ್ತಿಯು 
ಕರ್ಮವಾಗಿಯೂ ಇರುತ್ತದೆ. ಈ ನಾಲ್ಪುಯೋಗಗಳು ಅನಂತ ಹಾಗೂ ನಿತ್ಯ 
ಸತ್ಯವಾದ ಸಚ್ಛಿದಾನಂದದ ನಾಲ್ಕು ಮುಖಗಳಾಗಿವೆ. ಆಸಕ್ತಿ ನಿಜವಾದಾಗ 
ಪ್ರಯತ್ನ ಎಚ್ಚರವಾಗುತ್ತದೆ. ಪ್ರಯತ್ನ ನಿರಂತರವಾದಾಗ ಸಾಧನೆ ಸಿದ್ಧಿಸು 
ತ್ರದೆ. 

(1೪) ಬದುಕಿನಲ್ಲಿ ವ್ಯಕ್ತಿಯ ಸಾನ ಮತ್ತು ಕರ್ತವ್ಯಗಳನ್ನು ಕಂಡು 
ಕೊಳ್ಳ ಲು ಯೋಗಗಳು ನೆರವಾಗುತ್ತ ವೆ. 
| ಅನುಭವಿ ಹಾಗೂ ಅನುಭಾನಿಯಾದ ಸದ್ದುರುನಿನಲ್ಲಿ ಯೋಗಗಳ ಶಿಕ್ಷಣ 
ವನ್ನು ಹೊಂದುವ ವಿಧ್ಯಾರ್ಥಿಯು, ಕಾಲಾ ನುಕ್ರವ ಮದಲ್ಲಿ, ಜೀವನದ ಪರಿಸರದಲ್ಲಿ 
ತನ್ನ ಸ್ಥಾನ ಯಾವುದು ಮತ್ತು ಆ ಸ್ಥಾನಕ್ಕೆ ಸಂಬಂಧಿಸಿದ ಕರ್ತವ್ಯಗಳು ಯಾವುವು 
ಎಂಬುದನ್ನು ಸ್ವತಃ ಮನಗಾಣುತ್ತಾನೆ. ವ್ಯಕ್ತಿಯ ವೃತ್ತಿ ಮತ್ತು ಪ್ರವೃತ್ತಿ 
ಗಳನ್ನು ಈ ಯೋಗಗಳ ಶಿಕ್ಷಣವು ಪರಿಶುದ್ಧಿ ಗೊಳಿಸುವುದರ ಮೂಲಕ ಸುಗಮ 
ಗೊಳಿಸುತ್ತದೆ ಮತ್ತು ಸುಖ-ಶಾಂತಿಯನ್ನು ಂಟುಮಾಡುತ್ತದೆ. 


ವ್ಯಕ್ತಿಯ ವೃತ್ತಿ ಮತ್ತು ಪ್ರವೃತ್ತಿಗಳಲ್ಲಿ ಸಂಬಂಧಿಸಿದ ಯೋಗಗಳು 
ಪ್ರತಿಬಿಂಬಿತವಾಗುತ್ತವೆ. ಶ್ರೀಕೃಷ್ಣನಲ್ಲಿ ನಾಲ್ಕು ಯೋಗಗಳು ಸಮವಾಗಿದ್ದು ವು. 
ತಿಲಕರಲ್ಲಿ ಕರ್ಮಯೋಗವು, ಅರವಿಂದರಲ್ಲಿ ಜಾ. ನ ಹಾಗೂ ಧ್ಯಾನಯೋಗವು, 
ಗಾಂಧಿಯವರಲ್ಲಿ ಭಕ್ತಿ ಹಾಗೂ ಕರ್ಮಯೋಗವು* ಹರಿದಾಸರುಗಳಲ್ಲಿ ಜ್ಞಾನ ಹಾಗೂ 


ಭಕ್ತಿಯೋಗವು ಪ್ರಮುಖವಾಗಿ ಪ್ರಜ್ವಲಿತವಾಗಿದ್ದವು. 


ವ್ಯಕ್ತಿಯ ಜೀವನದಲ್ಲಿ ಒಂದೋ ಎರಡೋ ಯೋಗಗಳು ಕಾಣಿಸಿಕೊಂಡಾ 
ಕ್ಷಣಕ್ಕೆ ಉಳಿದ ಯೋಗಗಳು ಅದರಲಿಲ್ಲವೆಂದಲ್ಲ. ಅವರ ವೃತ್ತಿ ಮತ್ತು ಪ್ರವೃತ್ತಿ 
ಗಳೇ ಅವರ ಜೀವನದ ಪ್ರತಿಬಿಂಬವಾಗಿರುವುದರಿಂದ, ಅವುಗಳಿಗೆ ಆಧಾರವಾದ 
ಯೋಗಗಳ ಛಾಯೆ ಅಲ್ಲಿ ಕಾಣುತ್ತದೆ ; ಉಳಿದವು ಸುಪ್ತವಾಗಿರುತ್ತವೆ. 

(0) ಕರ್ಮಯೋಗ : ಸರಮಾತ್ಮಾನುಭಾವ ಹೊಂದುವುದೇ ಜೀವನದ 
ಗುರಿಯಾಗುಳ್ಳ ಜೀವಾತ್ಮನು ನಿಸ್ವಾರ್ಥ ಭಾವದಿಂದ, ಫಲಾಪೇಕ್ಷೆಯಿಲ್ಲದೆ, ತನ್ನ 
ಪಾಲಿನ ಕರ್ತವ್ಯವನ್ನು. ಶ್ರದ್ಧೆ ಹಾಗೂ ನಿಷ್ಕಾಮ ಪ್ರೇಮದಿಂದ ಪೂರ್ಣವಾಗಿ 
ಮಾಡುವುದೇ ಕರ್ಮಯೋಗ. 

ಮನಸ್ಸು ಫಲಾಪೇಕ್ಷೆಯಿಂದ ವಿಮುಖವಾಗಿದ್ದಾಗ ಮತ್ತು ಕೈಗೊಂಡ 
ಕಾರ್ಯದಲ್ಲಿ ಪೂರ್ಣ ತನ್ಮಯವಾಗಿದ್ದಾಗ, ಆ ಕಾರ್ಯವು ಪೂರ್ಣವಾಗಿಯೂ 
ಫರಿಶುದ ವಾಗಿಯೂ, ಗುಣವಂತವಾಗಿಯೂ ನಡೆದು, ಸಹಜವಾಗಿ ಸಂತೃಪ್ತಿ 
ಯನ್ನು ಂಟು ಮಾಡುತ್ತದೆ. ದ ಸಂತೈ ಫ್ರಿ ಯೇ ಆ ಕಾರ್ಯದಿಂದುಂಟಾದ ಫಲ, 
ಕರ್ಮಯೋಗಿಗೆ ಈ ಫಲದ ನಿರೀಕ್ಷೆಯೂ ಇರುವುದಿಲ್ಲ. 

ತ 


ಮಾನವಿಕ ಕರ್ಣಾಟಕ 


ಒಂದು ಕಾರ್ಯ ನಡೆದಾದ ಮೇಲೆ ಅದಕ್ಕನುಗುಣವಾದ Ee 5 | 
ಜರುಗಿಯೇ ಜರುಗುತ್ತದೆ. ಆದ್ದರಿಂದ, ಒಳ್ಳೆಯ ಕಾರ್ಯಕ್ಕೆ ಒಳ್ಳೆಯ ಫಲವು ತ 
ಕೆಟ್ಟ ಕಾರ್ಯಕ್ಕೆ ಕೆಟ್ಟ ಫಲವು. ಸಹಜವಾ ಗೆ: € ಉಂಟಾಗು ry Fy ಒಳ್ಳೆಯ ' 
ಹ ಈ ಸ iB ಫಲದ ಚಿಂತೆಯೂ ಬೇಡ. ಫಲಾಪೇಕ್ಷೇಯಿ.ಲ್ಲ ಲ್ಲಡಿ 
ಕಾರ್ಯಮಾಡುವುದು ಹೇಗೆ ಎಂಬುದರ ಶಿಕ್ಷಣವು ಕರ್ಮಯೋಗಾಭ್ಯಾ ಸದಿಂದ ps 
ದೊರಕುತ್ತದೆ. ತೆ 
(0. ಭಕ್ತಿ ಯೋಗ: ಸೃಷ್ಟಿ ಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ, 
ಜೀವಾತ್ಮ! ನಾದ ಮನುಷ ಗಿಂತಲೂ rR ಉತ್ತ ೫ ವೂ ಆದ ಚರಾಚರ ವಸ್ತು 
Fh ME ಒಂದು ಸೂಕ ಬೀಜದಲ್ಲಿ ಬ್ರ ಹದಾಕಾರ ವ ಕ್ರವನ್ನು 
ಅಡಗಿಸಿರ-ವ; ಒಂದು ನಾಟು ನ ್ರಹ್ಮಾಂಡದ ಆಗು-ಹೋಗುಗಳನ್ನು 
ಚಿಂತಿಸುವ ಮಾನವನನ್ನು ಅಡಗಿಸಿರುವ ; ಬ್ರಹ್ಮಾಂಡದಲ್ಲಿ ರುವ ಸೌರಮಂಡಲ, * 
ನಕ್ಸ: ತ್ರ ಲೋಕ, ಅಕಾಶಗಂಗೆ, ನೆಬುಲ ಮುಂತಾದ ಸಹಸ್ರ ನಾಮ-ರೂಪಗಳ ಸ್ಮ ತಿ. 
ಗತಿಯನ್ನು ಕ ಕ್ರಮವಾಗಿ, ಕರಾರುವಾಕ್ಕಾಗಿ ನಿಯಂತ್ರಿ ಸುತ್ತಿ ರುವ ಅವ್ಯಕ್ತ ಶಕ್ತಿ ಆಸ #1 
ಎಲ್ಲದಕಿ ೫೦% ಮಹತ್ತಾಗಿದೆ. ಅದು ಸರ್ವಜ್ಞ ಸರ್ವಶಕ್ತ ಎಂಬ ಭಾವದೊಡನೆ, " 
ಜೀವಾತ್ಮನು, ತನ್ನನ್ನು ತಾನೇ ಆ ಅನಂತ ಸತ್ಯಕ್ಕೆ ಆ ಅವ್ಯ ಕ್ತ ಶಕ್ತಿಗೆ ಒಪ್ಪಿ ಸಿಕೊಂಡು 
ಸೃಷ್ಟಿಯ ಸಕಲ ಷು ರೂಪಗಳಲ್ಲಿಯೂ ಆ ದೆ | ವವನ್ನೆ € ಕು ಹಾಗೂ 


ಅದರ ಸೇವೆ ಮಾಡುವುದು ಭಕ್ತಿಯೋಗವಾಗಿದೆ. 


ನಿಜ; ಭಗವದ್ಭ ಕನು ಅಹೆಂಕಾರ-ಮಮಕಾರಗಳಿಂದ ಮುಕ್ತ್ಕನಾಗಿರ-ತಾ ನೆ. 
ಸೃಷ್ಟಿ-ಸ್ಥಿತಿ- ಲಯ “ಅದರ ಕಾರಣವು ಆ ಅವ್ಯಕ್ತ ದೈವವೆ ಎಂಬ ದೃಢ ನಂಬಿಕೆ 
ತ » “ಎಲ್ಲವೂ ನೀನೆ; ನಾನು ನಿನ್ನ್ನ ಆಜ್ಞಾ ಪಾಲಕ ಇಡ ಸಂಪೂರ್ಣ 
ಶರಣಾಗುತ್ತ ಈ ಜೀವಾತ ನು ಆ ಪರಮಾತ ನಲ್ಲ ಒಂದಾಗುವುದರ ಮೂಲಕ ತನ್ನ 
ದೆಂಬ ಅರ್ಥಹೀನ ವ್ಯಕ್ತಿತ ತನನ್ನು ಅವ್ಯಕ್ತ ವಾದ ವಿಶ್ವಾತ್ಮದಲ್ಲಿ ಲೀನವಾಗಿಸುತ್ತಾ ಕೆ 
ಜೆಕ್ಕಿ ನಮರಿಯು ಕನಸೆ ಭನ, ಯ ಹತ್ತಿರವಾದಾಗ ದೂರದಲ್ಲಿ ಲ್ಲೋ ಇರುವ ತನ್ನ 
ತಾಯಿಯನ್ನು ರಕ್ಷಣೆಗಾಗಿ ಕೂಗಿಕೊಳು ತ್ಯ ದೆ. ರಕ್ಷಿಸಲು ಧಾವಿಸಿಬಂದ ತನ್ನ 
ತಾಯಿಯ ಮುಂಡೆ ಸಂಪೂರ್ಣ ಶರಣಾಗಿರುತ್ತದೆ. ಆಗ ಆ ತಾಯಿಯು ಆ ತನ್ನ ' 
ಮರಿಯನ್ನು ನೋವಾಗದ ರೀತಿಯಲ್ಲಿ ಹಲ್ಲಿನಲ್ಲಿ ಕೊಂಡು ಹೋಗಿ ಸುರಕ್ಷಿತ ಜಾಗ 
ದಲ್ಲಿಡುತ್ತದೆ. ಈ ಭಕ್ತಿಯನ್ನು ವಿಶಿಷ್ಟ್ರಾಜ್ವೈತದರ್ಶನದ;, ಮಾರ್ಜಾಲ ಕಿಶೋರ : 
ಭಕ್ತಿ ಎಂದು ವರ್ಣಿಸಿದ್ದಾರೆ. 


KF ರ 3 No ಸಾ 
ಹ ಳ 3 ಕೆ 
ಜಾ ಟೇ ಲ್ಚಚ್ಪಟ್‌ರರ್ಕಾರ್ಕ್ಸರ ೯ ್ಪಲ್ಪ್ಮ್ಚೀಾ್ಥ್ಗ ಗ್ಗ 


ಯೇ ತು ಸರ್ವಾಣಿ ಕರ್ಮಾಣಿ ಮಯಿ ಸಂನ್ಯಸ್ಕ ಮತ್ಪರಾಃ | 
ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೇ 


(ಗೀತೆ-ಅ-೧೨, ಶ್ಲೊ-೬) 


ಗೀತೆಯ ದರ್ಶನ ೧೯ 


ತೇಷಾಮಹಂ ಸಮುದ್ಧರ್ತಾ ಮೃತ್ಯು ಸಂಸಾರ ಸಾಗರಾತ್‌ | 
ಭವಾವಿ ನ ಚಿರಾತ್‌ ಪಾರ್ಥ ಮಯ್ಯಾವೇಶಿತ ಚೇತಸಾಮ್‌ 
(ಗೀತೆ, ಅ-೧೨ ; ಶ್ಲೋ-೭) 


“4 ಯಾರು ಸಮಸ್ತ ಕರ್ಮಗಳನ್ನು ನನ್ನಲ್ಲಿ ಅರ್ಪಿಸಿ ಮತ್ಸರರಾಗಿ ಅನನ್ಯವಾದ 
ಯೋಗದಿಂದ ನನ್ನನ್ನು ಧ್ಯಾನಿಸುತ್ತಾ ಉಪಾಸನೆ ಮಾಡುತ್ತಾರೆಯೋ ನನ್ನಲ್ಲಿ 
ಮನಸ್ಸುಳ್ಳ ಅಂತಹವರನ್ನು ನಾನು ಮೃತ್ಯು ಸಂಸಾರ ಸಾಗರದಿಂದ ಶೀಘ್ರವಾಗಿ 
ದಿ 2 ದ್‌್‌ 

ಉದ್ದಾರ ಮಾಡುತ್ತೇನೆ ಎನ್ನುವನು ಶ್ರೀಕೃಷ್ಣ. 

ಹೀಗೆ ಭಕ್ತಿಯೋಗದಿಂದ ಭಗವದ್ಭಕ್ತನು ಜ್ಞಾ ನಯೋಗದಿಂದ ಬೋಧಕನು, 
' ಕರ್ಮಯೋಗದಿಂದ ಸಮಾಜ ಸೇವಕನು, ಧ್ಯಾನಯೋಗದಿಂದ ಸಂನ್ಯಾಸಿಯು 
' ಉಂಟಾಗುತ್ತಾರೆ. ಈ ನಾಲ್ವರೂ ತಿಳಿದಿರುವ ಸತ್ಯ-ದೇವರು ಒಂದೇ ಒಂದು. 
"ಅದೇ ಅದ್ವೈ ತವಾದ ಸತ್‌.ಚಿತ್‌-ಆನಂದ. ಆದರೆ ಅವರು ಬದುಕುತ್ತಿರುವ ರೀತಿಗಳು 
ಮಾತ್ರ ಬೇಕೆ ಬೇರೆ, 

ಸಚ್ಚೆ ದಾನಂದವು ಅದ್ವೈತವೆ ಆದರೂ, ಅದರ ದರ್ಶನ ಮಾತ್ರ ಅದರ ಸ್ವರೂಪ 
ಗಳಾದ ನಾಲ್ಕು ಯೋಗಗಳಲ್ಲಿ ಆಗುತ್ತದೆ. ನಿರಾಕಾರವಾದ ಅದ್ವೈತ ಬ್ರಹ್ಮವನ್ನು 
ಪಂಚೇಂದ್ರಿಯಗಳಿಂದ ನೋಡಲಾಗುವುದಿಲ್ಲ, ಅನುಭವಿಸಲಾಗುವುದಿಲ್ಲ. ಭಾವ 
ಗೋಚರವಾದ್ದರಿಂದ ಅನುಭವಿಸಬಹುದು. 


೫ 


(೩) ಗುಜ-ಕರ್ಮಕ್ಕೆ ಸಂಬಂಧಿಸಿದಂತೆ ವವಾನವರ ವರ್ಗೀಕರಣ 
ಮನುಷ್ಯರ ದೈಹಿಕ ಮತ್ತು ಮಾನಸಿಕ ಸ್ಥಿತಿ-ಗತಿಗಳು ಒಂದೇ ರೀತಿ ಇರುವುದಿಲ್ಲ. 
ಮನುಷ್ಯರನ್ನು ಅವರಲ್ಲಿ ಪ್ರಭಲವಾಗಿರುವ ಗುಣದ ಆಧಾರದ ಮೇಲೆ ತಾಮಸಿಕ, 
ರಾಜಸಿಕ ಮತ್ತು ಸಾತ್ರಿಕ- ಎಂದು ವರ್ಗೀಕರಿಸುವರು. ಇದರಂತೆಯೆ ಅವನು 
ಮಾಡಬಹುದಾದ ಕರ್ಮ (ವೃತ್ತಿ ಅಥವ ಕೆಲಸ)ಕೈ ಅನುಗುಣವಾಗಿ ಶೂದ್ರ-ವೈಶ್ಯ 
| -ಕ್ಪತ್ರಿಯ-ಬ್ರಾಹ್ಮಣ ಎಂದು ವರ್ಗೀಕರಿಸುವರು. 

ಕೇವಲ ಅಹಾರ, ನಿದ್ರೆ, ಮೈಥುನ, ಭಯಗಳಲ್ಲಿಯೇ ಮುಳುಗಿ ಸದಾ ಆಲಸಿ 
ಯಾಗಿರುವವನು ತಾಮಸಗುಣ ಪ್ರಧಾನನಾಗುವನು. ಈ ತಾಮಸಗುಣವನ್ನು 

ಸ್ವಲ್ಪ) ಮೆಟ್ಟಿನಿಂತು ಕ್ರಿಯಾಶೀಲತೆ, ಧೈರ್ಯ, ಸಾಹಸ್ಕ ಮುಂದಾಳುತನ ಪ್ರಧಾನ 
ವೃತ್ತಿ -ಸ್ರವೃತ್ತಿಗಳಲ್ಲಿ ತೊಡಗಿರುವವನು ರಾಜಸಿಕ ಗ:ಣ ಪ್ರಧಾನನಾಗುವನು. 
ತಾಮಸಿಕ ಮತ್ತು ರಾಜಸಿಕ ಗುಣಗಳನ್ನು ಮೆಟ್ಟಿನಿಂತು, ಸದಾ ಹರ್ಷ ಚಿತ್ತನಾಗಿ 
ಜಾನ, ಶೀಲ, ವೈರಾಗ್ಯ, ತ್ಯಾಗ ಪ್ರೇಮ್ಕ ಕ್ಸಮೆ, ಶಾಂತಿ, ಸಮಾಧಾನ, ಸಹನೆ, 
ಸಮತ್ವದಿಂದಿರುವವನು ಸಾತ್ತಿಕ ಗುಣ ಪ್ರಧಾನನಾಗುವನು. 


೨೦ ಮಾನವಿಕ ಕರ್ಣಾಟಕ 


ಕೇವಲ ದೈಹಿಕ ಶಕ್ತಿಯನ್ನೇ ಅವಲಂಬಿಸಿ, ಬುದ್ದಿಯ ಬೆಳವಣಿಗೆ ಸ್ವಲ್ಪವೂ 
ಇಲ್ಲದೆ ಬದುಕುವ ಮನುಷ್ಯ ರು ಶೂದ ್ರಕಿನ್ಸಿಸಿಕೊಳ್ಳು ವರು. ಇವರು ದೈಹಿಕ ಕಾರ್ಯ 


ಗಳಾದ ವ್ಯವಸಾಯ, RF ಮೊದಲಾದ ಶ್ರಮಪೂರಿತ ಜೀವನ ನಡೆಸುವರು. | 
ಇವರ ಜೀವನ ನಿರಂತರ ಹೋರಾಟದ್ದಾದ್ದರಿಂದ ಪಾಪ-ಪುಣ್ಯ ವೆ ಮೊದಲಾದ ' 


ದ್ವಂದ್ವಗಳ ಕಡೆಗೆ ಮನಸ್ಸು ಕೊಡಲು ಕಾಲವೇ ಇರುವುದಿಲ್ಲ. ಒಟ ! 


ಮಾಡ್‌ ದುಡಿಮೆಗಿಳಿಯುವ ನ ಸೂರ್ಯಾಸ್ತದವರೆಗು " ಹೊಟ್ಟೆ ಗಾಗಿ-ಗೇಣು | 


ಬಟ್ಟೆ ಗಾಗಿ? ದುಡಿದು, ಜೆವರಿಳಿದು, ಸುಸ್ತಾಗಿ ಇದ್ದಿ ದ್ದನ್ನು ತಿಂದು ಮಲಗುವರು. 
" ನಾಳೆ” ಎಂಬುದಿಲ್ಲದ ಈ ಜನಕ್ಕೆ ನೆಮ್ಮದಿಯ ಗಾಢ ನಿದ್ರೆ ಸುಲಭವಾಗಿ ಬಂದು 
ಬಿಡುತ್ತದೆ. ಇವರು ಸ್ವತಂತ್ರ ಜೀವಿಗಳು. 

ದೇಹ ಶ್ರ ಮಕ್ಕೆ ಹಿಂಜರಿದು, ಸ್ವಲ್ಪ ಬುದ್ಧಿ ಶಕ್ತಿ ಹಾಗೂ ವ್ಯವಹಾರ ಕುಶಲಿ 


ಗಳಾದ ಜನರು ವ್ಯಾಪಾರ- ವಾಣಿಜ್ಯ ಗಳಲ್ಲಿ ತೊಡಗುತ್ತಾರೆ. 


ಉತ್ತಮ ದೇಹದಾರ್ಡ್ಯ ಹೊಂದಿದ್ದು ಸಾಹಸಕಾರ್ಯಗಳಲ್ಲಿ ಧೈ ರ್ಯ- 
ಸ್ಥ ರ್ಯದಿಂದ ಮುನ್ನ ಗ್ಸ್ಸು ವವರು ಕ್ರತಿ ಯರಾಗಿದ್ದು ಕೊಂಡು ನಾಡಿನ ಜ್‌ ರಕ್ಪ ಣೆ 
ಮಾಡುವರು. 


ಉತ್ತಮ ಸಂವೇದನೆಗಳು, ಸಂಸ್ಕ್ರಾರಗಳು, ನಡವಳಿಕೆಗಳು ಇರುವ ಸಹೃದಯ 
ವಂತ ಜನರು ನಾಡಿನ ಹಿತಕ್ಕಾಗಿ ಬದುಕುತ್ತಾರೆ. ನಾಮ-ರೂಪ ಪ್ರಪಂಚಕ್ಕೆ 
ಅತೀತವಾದ ಮತ್ತು ಆಧಾರವಾದ ಬ್ರಹ್ಮ ಸತ್ಯದ” ಸಾಕ್ಷಾ ತಾರ ಮಾಡಿಕೊಂಡ 


ಇವರನ್ನು “ ಬ್ರಾಹ್ಮಣ *ಕೆನ್ನುವರು. ಬ್ರಹ್ಮನನ್ನು ತಿಳಿಯಲು ಹೊರಡುವನು ಬ್ರಹ್ಮ 


ಚಾರಿಯಾದಕ್ಕೆ ಬ್ರಹ್ಮನನ್ನು ತಿಳಿದವನು ಬ್ರಾಹ್ಮಣನಾಗುತ್ತಾ ನೆ ಬ್ರಹ್ಮವು 
ಧರ್ಮವಾಗಿದೆ. ಧರ್ಮವು ಬ್ರಹ ನ್ಮಿಂಡವನ್ನು ಹೊತ್ತು ರಕ್ಷಿಸುತ್ತದೆ. ಹೀಗೆಯೆ 
ಬ್ರಾಹ್ಮ! ಉನು ಬ ಬ್ರಹ್ಮಾಂಡದ ಹನು ತು ಭೂಮಿಯಲ್ಲಿನ ಸಲ ಜೀವರಾಕಿಗಳ 
ಹಿತ ಚಿಂತನೆ ನಿಸ 2ನೆ; ಈ ಹಿತ ಸಾಧನೆಗಾಗಿಯೆ ಬದುಕುತ್ತಾನೆ, ಲೋಕದ 
ಹಿತ ಸಾಧನೆಯಲ್ಲಿ ತನ್ನ ಹಿತವನ್ನು ಕಾಣುತ್ತಾನೆ. ಲೋಕಕ್ಕೆ ಹಿತವಾದುದನ್ನು 


ತೋರುವ ಇವರ ಯೋಗ- ಕ್ಷೇಮವನ್ನು ಉಳಿದ ಮೂರು ನರ್ಗಗಳು ಕೋಡಿ 
ಕೊಳ್ಳುತ್ತವೆ. 


(0) ಕಾಡು ಪಾ ್ರಿಣಿಯಲ್ಲ, ಆದರೆ ನಾಡು ಪ್ರಾ ಣಿಯಾದ ಮಾನವನು 
ಸಾಮಾಜಿಕ ವ್ಯಕ್ತಿ ಯ ಮೂಲಭೂತವಾದ ಕೆಲವು ಕರ್ತವ್ಯಗಳನ್ನು ಮಾಡಲೇ 
ಬೇಕಾಗಿದೆ. ತಾನೂ ಸುಖವಾಗಿ ಬದುಕಬೇಕು. ಜೊತೆಗೆ, ತನ್ನ ಸುಖಕ್ಕೆ 
ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರಣರಾದ ತನ್ನ ಸಹಜೀವಿಗಳೂ Re 
ಬೇಕು. ಆದ್ದ "ರಿಂದ Poon ಬದುಕುತ್ತಿರುವ ಇತರರಿಗಾಗಿ ತಾನು ಬದುಕು 
ವುದು ಹೇಗೆ-ಎಂಬುದರ ಶಿಕ್ಷಣನೆ ಗೀತೆಯ ಅರ್ಥ ಹಾಗೂ ಉದ್ದೇಶವಾಗಿದೆ. 


ಗೀತೆಯ ದರ್ಶನ ೨೧ 


(ಲ ಸಾಮಾಜಿಕ ಕರ್ತವ್ಯಗಳನ್ನು ಈಡೇರಿಸುವುದರಲ್ಲಿ ಮತ್ತು ಆತ್ಮೊನ್ನ 
| ತಿಯ ಸಾಧನೆಯಲ್ಲಿ ಸ್ವಪ್ರಯತ್ನವನ್ನು ಕಡೆಗಣಿಸಬಾರದು. 4 ನಮ್ಮ ಹಸಿವನ್ನು 
1 ನಾವೇ ತೀರಿಸಿಕೊಳ್ಳ ಬೇಕು ಮತ್ತು ನಮ್ಮ ಕೋಗವನ್ನು ನಾವೇ ವಾಸಿಮಾಡಿಕೊಳ್ಳೆ 
| ಬೇಕು'- ಎಂಬ ಸತ್ಯದಷ್ಟೇ “ ಸ್ವಪ್ರಯತ್ನವು ” ಸಾಮಾಜಿಕ ಕರ್ತವ್ಯ ನಿರ್ವಹಣೆ 
| ಹಾಗೂ ಆತ್ಮೋನ್ನತಿಯ ಸಾಧನೆಯಲ್ಲಿ ಅನಿವಾರ್ಯ ಅಗತ್ಯ ಎಂಬುದನ್ನು ಮರೆಯ 
ಲಾಗದು. 


| (6) ನೋವಿನ ಹಾಗು ಸಾವಿನ ಭಯನಿರುವವನಿಗೆ ಜನನ-ಮುರಣಗಳ 
| ನಡುವಿನ ಈ ಅಲ್ಪ ಜೀವನವಷ್ಟೇ ಸತ್ಯವಾಗಿ ಕಾಣುತ್ತದೆ, ಇಂತಹವರ ಹುಟ್ಟು- 
| ಬದುಕು- ಸಾವಿನ ನೆನಪು ಯಾರಿಗೂ ಎಂದೂ ಆಗದ ರೀತಿಯಲ್ಲಿ ಜರುಗುತ್ತದೆ. 
| ಇಂತಹವರು ವಿಶ್ವಮಯವಾದ ಅನಂತ ಜೀವನದ ಕಲ್ಪನೆಯನ್ನೂ ಹೊಂದಿರಲು 
ಸಾಧ್ಯವಿಲ್ಲ. ಸಾಂಖ್ಯ ದರ್ಶನದ ಪುರುಷನ ಅಥವ ಉಪನಿಷತ್ತಿನ ಆತ್ಮ ಅಥವ 
ಬ್ರಹ್ಮದ ಪರಿಚಯವುಳ್ಳೆ ವರಿಗೆ ಅನಂತ ಜೀವನ ಒಂದು ವಾಸ್ತವತೆಯಾಗಿರುತ್ತದೆ. 
ಸಂವೇದನೆಗಳು ಮತ್ತು ಭಾವನೆಗಳು ನಿಶ್ವದ ಅಂಚುಗಳನ್ನು ಮುಟ್ಟಿ ಪ್ರತಿಧ್ವನಿಸು 
ವಾಗ ಜೀವನವು ಅನಂತವಾಗುತ್ತದೆ, ವಿಶ್ವಮಯವಾಗುತ್ತದೆ. ಇಂತಹ ಅನಂತ 
ಜೀವನ-ದರ್ಶನವು ಗೀತೆಯ “ ವಿಶ್ವರೂಪದರ್ಶನದಲ್ಲಿ ” ವಿರಾಜಮಾನವಾಗಿದೆ. 

(6) ಮನುಷ್ಯನು ತನ್ನ ಜೀವಾತ್ಮ ಸ್ಥಿತಿಯನ್ನು ಕೊನೆಗೊಳಿಸಿ ಪರಮಾತ್ಮ 
ನಾಗುವ ಮೊದಲು ಅನೇಕ ಬಗೆಯ ಜೀವನ (ಸ್ಥರಗಳನ್ನು) ಗಳನ್ನು ಅನುಕ್ರಮವಾಗಿ 
ಬದುಕಿಹೋಗಬೇಕಾಗಿದೆ. ಈ ಆಧ್ಯಾತ್ಮಿಕ ಜೀವನ ಸಾಧನೆಯ ಅಂತ್ಯವು ಅನೇಕ 
ದಿನಗಳು ವರ್ಷಗಳು ಮತ್ತು ಜನ್ಮಗಳನ್ನು ತೆಗೆದು ಕೊಳ್ಳೆ ಬಹುದು. ಜೀವಾತ್ಮನಿಗೆ, 
ತನ್ನ ಮತ್ತು ತನ್ನ ಹೊರಗಿರುವ ಪ್ರಪಂಚದ ಭೌತಿಕ, ಸೌಂದರ್ಯಾತ್ಮಕ, 
ಸಾಮಾಜಿಕ, ರಾಜಕೀಯ, ಆರ್ಥಿಕ, ನೈತಿಕ ಮತ್ತು ಧಾರ್ಮಿಕ ಬದುಕಿನ ಅರ್ಥ 
ಮತ್ತು ವೌಲ್ಯದ ಸಮಗ್ರ ಅನುಭವವಾಗಿರಬೇಕು ; ಈ ವಿಶಾಲ ಅನುಭವಕ್ಕೆ 
ಸಂಬಂಧಿಸಿದ ನೋವು-ನಲಿವು, ಸತ್ಯ- ಅಸತ್ಯಗಳ ಸರಿಚಯವಾಗಬೇಕು ; ಈ 
ಅನುಭವ ಜಾ ನದ ಚಿಂತನ-ಮಂಥನದಲ್ಲಿ ಆತ್ಮದರ್ಶನವಾಗಬೇಕು ; ಇಷ್ಟೆಲ್ಲ 
ನಡೆಯಲು ಬೇಕಾದ ಕಾಲಾವಧಿಯು ಅನೇಕ ಬಗೆಯ ಜೀವನ ಸ್ಮರಗಳನ್ನು ಒಳ 
ಗೊಂಡಿರುತ್ತದೆ. ೯ 

(೩) ಗೀತೆಯ ಪ್ರಕಾರ ಜೇವಾತ್ಮನಾದ ಮಾನವನ ಬದುಕು, ಕಾಲ 
ದೇಶಾತೀತವಾದ ಸತ್ಯವೊಂದರಿಂದ, ಅವನು ಈ ಪ್ರಪಂಚಕ್ಕೆ ಬರುವ ಮೊದಲೇ, 
ಹೀಗೆಯೇ ನಡೆಯಬೇಕು ಎಂದು ನಿಶ್ಚಯಿಸಲ್ಪ ಟ್ರರುತ್ತದೆ. ಜೊತೆಗೆ, ಅವನ ಜನ್ಮ 
ಮರಣಗಳ ನಡುವಿನ ಜೀವನವನ್ನು ಸ್ವತಂತ್ರ ಸಂಕಲ್ಪಗಳಿಂದ ನಡೆಸುವ ಅವಕಾಶವೂ 
ಇದೆ. 


೨೨ ಮಾನವಿಕ ಕರ್ಣಾಟಕ 


ಜೀವಾತ್ಮನ ಲೌಕಿಕ ಜೀವನವು, ಸಾಮಾಜಿಕ ಸನ್ನಿವೇಶದಲ್ಲಿ ನಡೆಯುವ * 
ಒಂದು ವಿಸ್ತಾರವಾದ, ಸುದೀರ್ಫವಾದ್ಕ ಕ್ಲಿಷ್ಟವಾದ ಸಮಸ್ಯೆಗಳಿಂದ ಕೂಡಿದ ' 
ಹೋರಾಟದ ಬದುಕು ಎಂದು ಪರಿಗಣಿಸೋಣ. ವಿಶ್ವನಾಟಕರಂಗಮಂಟಿಪದಂತಿ * 
ರುವ ಈ ಪ್ರಪಂಚದಲ್ಲಿ (ಭೂಮಿಯಲ್ಲಿ), ಜೀವಾತ್ಮರು, ತಮ್ಮ ಹುಟ್ಟು-ಬದುಕು- ' ಕ 
ಸಾವಿನ ಕಾಲಾವಧಿಯಲ್ಲಿ, ನೂರಾರು ಬಗೆಯ ಪಾತ್ರಗಳನ್ನು (ಮಗು, ಬಾಲಕ, ' 
ಪುತ್ರ, ಪ್ರೌಢ, ಪತಿ, ಪಿತೃ ಪುತ್ರಿ, ಸತಿ, ಮಾತೆ, ಗೆಳೆಯ, ಬಂಧು, ಸೇವಕ- 
ಅಧಿಕಾರಿ, ಬಡವ-ಬಲ್ಲಿದ, ಪಾಪಿ-ಪುಣ್ಯವಂತ, ಗುರು-ಶಿಷ್ಯ, ಕಾಯುವವನು. ೫ 
ಕೊಲ್ಲುವವನು...) ಅಭಿನಯಿಸಬೇಕಾಗಿದೆ. ಈ ವಿಶಾಲ ಹಾಗೂ ವೈವಿಧ್ಯ 
ಮಯ ಜೀವನ ನಾಟಕದ ಸೂತ್ರದಾರ ಆ ಅವ್ಯಕ್ತ ದೈವೀ ಶಕ್ತಿಯಾಗಿದೆ. 
ಜೀವಾತ್ಮರ ಪಾಲಿನ ಕರ್ತವ್ಯವೆಂದರೆ ತಮ್ಮ ತಮ್ಮ ಕಾಲಾನ:ಕ್ರಮದ ಪಾತ್ರ ಕ 
ಗಳನ್ನು ಉತ್ತಮವಾಗಿ ಅಭಿನಯಿಸುವುದು ಮಾತ್ರ. ಶ್ರೀ ಕುವೆಂಪು ಅವರು ತಮ್ಮ ' 
“ ಸ್ಮಶಾನ ಕುರುಕ್ಷೇತ್ರ” ನಾಟಕದಲ್ಲಿ ಇಂತಹ ಜೀವನ ನಾಟಕದ ಚಿತ್ರಣವನ್ನು 
ಸುಂದರವಾಗಿ ಅಭಿವ್ಯಕ್ತಿಸಿದ್ದಾರೆ. ಶ್ರೀ ಕೃಷ್ಣ- ದುರ್ಯೋಧನರ ಸಂವಾದ (ಯುದ್ಧದ 
ಅಂತ್ಯದಲ್ಲಿ) ಈ ನಾಟಕವನ್ನು ಒಳಗೊಂಡಿದೆ. 

ಗೀತೆಯಲ್ಲಿನ ಕರ್ಮವಾದದ ವಿವರಣೆಯು ವಿಧಿವಾದ ಮತ್ತು ಮಾನವ 
ಸ್ವಾತಂತ್ರ ಸಂಕಲ್ಪದ ವಿಚಾರವನ್ನು ತಿಳಿಸುತ್ತದೆ. 

(0) ಗೀತೆಯಲ್ಲಿನ “ ಇರುನಿಕೆಯ ತತ್ತ ದ ಪ್ರಕಾರ ಇಡೀ ಬ್ರಹ್ಮಾಂಡವು 
ಸರ್ವಾಂ ತರೆಯಾವಿ:ಯಾದ, ಆತ್ಮ ಅಥವ ಬ್ರಹ್ಮದಿಂದ ಆಗಿದೆ. ಈ" ಆತ್ಮ ಅಥವ 
ಬ್ರಹ್ಮದ ಇರುವಿಕೆ 'ಯನ್ನು ತಿಳಿದುಕೊಳ್ಳು ವುದಕ್ಕಾಗಿಯೆ ಜೀವಾತ್ಮನಾದ ಮಾನವನ 
ಜನನ-ಬದುಕು-ಸಾವು. ಜೀವಾತ್ಮನು ತನಗಿರುವ ಸ ೈತಂತ್ರ-ಸಂಕಲ್ಪ ಶಕ್ತಿ ಯನ್ನು 
ಅನಂತ ಬ್ರಹ್ಮನ ದರ್ಶನಕ್ಕಾಗಿ ವಿನಿಯೋಗಿಸಬೇಕೆಂಬುದು ಪೂರ್ವನಿಶ್ಚಯ ವಾದದ 
ಅಂದರೆ, ವಿಧಿವಾದದ ತಿರುಳು. ಒಂದು ವೇಳೆ ಈ ಮಾನವ ಸಂಕಲ್ಪದ ಸ್ವಾತಂತ್ರ್ಯ 
ವನ್ನು ಕೇವಲ ಲೌಕಿಕ ಸುಖ-ಭೋಗಗಳ ಸಾಧನೆಗೆ ವ್ಯಯಮಾಡುವ ಜೀವಾತ್ಮನು 
ಅನಂತಕಾಲವು'ನರಕ ರೂಪದ ಈ ಲೌಕಿಕ ಜೀವನ ಚಕ್ರದಲ್ಲಿ ಸಿಲುಕಿ, ಬಿಡುಗಡೆ 
ಯನ್ನು ಹೊಂದಲಾರ. ಇವರನ್ನೇ ದ್ವೈತ ದರ್ಶನವು “ ನಿತ್ಯನಾರಕಿಗಳು * ಎಂದು 
ಕರೆದಿರಬಹುದು. 


(0) ಗೀತೆಯಲ್ಲಿ, ವಿಧಿವಾದಕ್ಕೂ ಮಾನವ ಸಂಕಲ್ಪ-ಸ್ನಾತಂತ್ರ್ಯವಾದಕೂ 
ನಡುವೆ. ಸದುದ್ದೇಶದ ಕೆ ಮಾ 

§ ಇಂಡಿ ಇರುವುದು ಕಾಣುತ್ತದೆ. ಜೀವಾತ್ಮನು “ತನ್ನ 
ಅಹಂಕಾರ-ಮಮಕಾರಗಳನ್ನು ಪೂರ್ಣ ತ್ಯಾಗ ಮಾಡಿ, ತನ್ನ ಇರುವಿಕೆಗೆ ಆಧಾರ 
ವಾದ ಪರಮಾತ್ಮನಲ್ಲಿ ಶರಣಾಗುತ್ತೇನೆ” ಎಂಬ ಸತ್‌ಸಂಕಲ್ಪಮಾಡಲು ತನ್ನ 
ಇಚ್ಛಾ ಸ್ವಾತಂತ್ರ್ಯವನ್ನು ಪೂರ್ಣವಾಗಿ ಬಳಸಿಕೊಂಡಾಗ, ಅವನ ಉದ್ಧಾರದ ಹೊಣೆ 
ಪೂರ್ಣ ಭಗವಂತನದಾಗುತ್ತದೆ. 


GE Ec p [hai pa 
eo ₹4 ತ ಕ ಡಿ ವ 


ಜ್‌. 


eS ರ್ದ 


pp 


ಗೀತೆಯ ದರ್ಶನ ೨೩ 


ಕ ಜಾತ್‌ ಜೀವನದ ಗುರಿ ನೋವಿಲ್ಲದ- ಸಾವಿಲ್ಲದ, ಅನಂತವಾವ, ಅದೆ ಕ್ರೈ ತವಾದ 
ಸಚಿ ಕಿ ದಾನಂದವನ್ನು ಹೊಂದುವುದೆ ಆಗಿದೆ. ಮಾನವನು, ಈ ಗುರಿಸಾಧನೆಗಾಗಿ 
ಸಂಸಲ್ಪಿ ಸಿದಕಿ, ಅದನ್ನು ಈಡೇರಿಸುವುದಾಗಿ ಭಗವಂತನು ಭರವಸೆಕೊಡುತ್ತಾ ನೆ. ಈ 
| ಭರವಸೆಯ; ಜೀವಾತ್ಮನ ಜನ್ಮಧಾರಣೆಗೂ ಮೊದಲೇ ಪೂರ್ವಭಾನಿಯಾಗಿ ಅಸ್ತಿತ್ವ 
ದಲ್ಲಿದೆ. 

ಎಲ್ಲರ ಉದ್ದಾರಕನಾ ಇದ ಭಗವಂತನೊಬ್ಬ ನು ಇರುವನು ಎಂಬುದನ್ನು ನಾಲ್ಕು 
p ಯೋಗಗಳ ಮೂಲಕ್ಕ ಂಹಾಗತಿಭಾನದಿಂ ಮನಗಾಣಬಹುದು. ತ್ರಾ ಮಃ 
. ವಿಧಿನಾದ ಮ ತ್ತು ಹ ತ್‌ಸಂಕಲ್ಪವಾದದ ಅನ್ಯೋನ್ಯ ಸಂಬಂಧವನ್ನು ತಿಳಿಯ 
* ಬಹೆ:ದು. 

(4) ಇಡೀ ಬ್ರಹ್ಮಾಂಡವನ್ನು, ಕಾಲ-ದೇಶಾತೀತವಾದ, ತ್ರಿಗುಣಾತೀತ 
ವಾದ್ರ ಜನನ-ಮರಣಗಳಿಲ್ಲದ, ಅವ್ಯಕ್ತವಾದ, ಅನಂತವಾದ, ಅದ್ದೆ ಸೈ ತವಾದ, 


ಲೌಕಿಕ ಸ್ತರದಲ್ಲಿ ಸ ಸರ್ವಕಲ್ಯಾಣಗುಣಮಯವಾದ ಪರಮಾತ್ಮ ತತ್ತ್ವವು ಆವರಿಸಿದೆ. 


ಮಾನವನಿಗೆ: ದೇಹಭಾವವಿದ್ದಾಗೃ ಪರಮಾತ್ಮ ತತ ನ ಸಗುಣ-ಸಾಕಾರ 
ರೂಪ (ದ್ರೆ $3 ದರ್ಶನದ) ದೈ ವವಾಗಿಯೂ ; ಜೀವಭಾವ ಇದ್ದಾಗ, ತಾ 
ಪರಮಾತ್ಮನ ಗ್‌ ತು (ವಿಶಿಷ್ಟ ಅದ್ವೈ ತದರ್ಶನದಂಪೆ) ; ಆತ್ಮಭಾವ 
_ ವಿದ್ದಾಗ (ಮಾನವ) " ಜೀವಾತ್ಮ ಪರಮಾತ್ಮ” ಒಂದೇ ಆದ ಅಖಂಡ ತ ತೆ 
ಈ ಬ್ರಹ್ಮವೆಂತಲೂ ಅನುಭಾವವಾಗುತ್ತದೆ. 


ಇಂತಹ ಬ್ರಹ ಜ್ಞಾನವು ಲಭಿಸಿದನಂತರ, ಮಾನವನು, ಲೌಕಿಕ ಸ್ಮರದಲ್ಲಿರುವ 
ತನ್ನ ಇಚ್ಚಾ ಸಾ ಎತಂತ್ರ್ಯ ಕ್ಪೆ ಅಲೌಕಿಕ ಜೀವನ ದರ್ಶನದ 6 ಸಾಧನೆ 
ಯೊಂದನ್ನುಳಿದು [ಸ ಅರ್ಥ ಹೀನ ಎಂಬ ಸರಮ ಸತ್ಯದ ಸಾಕ್ಷಾತ್ಕಾರ 
ವಾಗುತ್ತದೆ. 

(೩) ಬದುಕಿನ ಸತ್ಯದರ್ಶನ ಸುಲಭ ಸಾಧ್ಯವಲ್ಲ. ಈ ಸತ್ಯವು ಸರ್ವತಂತ್ರ 
ಸ್ವತಂತ್ರ ವಾದದ್ದಾ ಗಿದೆ. ಫಟ ಶೈದಂದಿನಿಂದ ಬ ುವವಕೆಗೂ ಭಂತೂತ್ರನಾ ಾಗಿಯೇ 
ಮಾನವನು ನೂರಾರು ಸಮಸ್ಯೆಗಳ ಮಧ್ಯೆ ಸಿಲುಕಿ ನರಳುತ್ತಿರುತ್ತಾನೆ. ಗೀತೆಯ 
"ಧ್ಯಾ ನಯೋಗ'ದ ವಿವರಣೆಯಲ್ಲಿ ಕಾಡು ಬರುವ ಅಲೌಕಿಕ ಸ್ವಾತಂತ ತ್ರ್ಯದ 
ಸಾಕ್ಷ ತ್ಕಾ ರದಿಂದ ಮಾನವನ ಸಂಕಟಿಗಳು ಇಲ್ಲವಾಗಿ, ಅವನು ಸಚ್ಛೆ ದಾನಂದವಾಗಿ 
ಇರುತಾನೆ 

ಸ ಅಲೌಕಿಕ ಸ್ವಾತಂತ್ರ್ಯವು ತಾವರೆ ಎಲೆ ನೀರಿನಲ್ಲಿದ್ದರೂ ನೀರಿಗಂಟದಂತೆ 
ಇರುವಂತಹ ಜೀವನ ಸ್ಥಿತಿಯಾಗಿದೆ. ಒಂದು ವೇಳೆ ಆ ಎಲೆಯು ನೀರಿನಲ್ಲಿ 
ಮುಳ.ಗಿತೆಂದಕ್ಕೆ ಅದು ಕೊಳೆತು ಹೋಗುತ್ತದೆ. ಹೀಗೆಯೆ, ಅಹೆಂಕಾರ- ಮಮಕಾರ 
ಗಳ ಜಾಲವಾದ ಲೌಕಿಕ ಜೀವನದಲ್ಲಿ ಲೌಕಿಕ ಸ್ವಾತಂತ್ರ್ಯದಿಂದ ಸರ್ವನಾಶವಾಗು 


೨೪ ಮಾನವಿಕ ಕರ್ಣಾಟಕ 


ತ್ತದೆ, ಜೀವದ್ರವ್ಯ ವಾದ ಪ್ರಾಣವು ಸರ್ವಾಂತರಯಾಮಿಯಾಗಿದ್ದು, ಎಲ್ಲ ಜೀವಾತ್ಮ] ರ 
ಇರುವಿಕೆಗೆ ವ್‌ ಸತ್ಯವಾಗಿದ್ದು , ಯಾವುದೇ ಜೀವಾತ್ಮ ದ ನೋವು, ನಲಿವುಗಳಿಗೆ 
ಒಳಗಾಗದೆ, ನಿರ್ಲಿಪ್ಮವಾಗಿದೆ. ಎಲ್ಲದರೊಳಗೂ ಸ ಸರ್ವಸಾಮಾನ್ಯವಾಗಿ “ ಇರುವ” 


ಈ ಪ್ರಾಣಶಕ್ತಿ i ಆತ್ಮ ತತ್ತ್ವದ ಸ್ಥಿತಿಯೆ “ ನಿಜವಾದ ಇರುವಿಕೆಯ ' 


ಸ್ಟ್ರಾ ತಂತ್ರ ತ್ರ” 


ನ ಈ ಲೌಕಿಕ ಜೀವನದಲ್ಲಿ ಇದ್ದರೂ ಅದರ ಯಾವುದೇ ಪರಿಣಾಮ 
ಗಳಿಗೆ ಒಳಗಾಗದೆ ಸರ್ವತಂತ್ರ ಸ್ವತಂತ್ರವಾಗಿ ಇರುವುದನ್ನು ಗೀತೆಯು ತಿಳಿಸುತ್ತದೆ. 


ಗೀತೆಯ ಈ ಅಲೌಕಿಕ ಶಿಕ್ಷಣದ ಮುಂದೆ ಹೊಟ್ಟಿ ಬಟ್ಟೆಗಾಗಿ ಇರುವ ಪ್ರಾಪಂಚಿಕ | 


ಶಿಕ್ಷಣವು ಸಪ್ಪೆಯಾಗಿ ಕಾಣುತ್ತದೆ. 


(0) ಗೀತೆಯಲ್ಲಿ ಜೀವನ್ಮುಕ್ತನ ಸ್ಥಿತಿ-ಗತಿಗಳ ವರ್ಣನೆಯಿದೆ. ಮುಕ್ತಿ 
ಎಂಬುದರ ಅರ್ಥ ; ಬಂಧನಗಳಿಂದ ಬಿಡುಗಡೆ ಹೊಂದುವುದು ಸರ್ವತಂತ್ರ ಸ್ವತಂತ್ರ 


CNR AED. pi Tn 0. 1 


EDEN 


ನಾಗಿ ಇರುವುದು. ಲೋಕದ ಬಹುಮಂದಿ ಹೇಳುತ್ತಾರೆ : “ ಮನುಷ್ಯ ಸತ್ತಾಗಲೇ ' 


ಅವನಿಗೆ ಭವರೂಪಗಳಿಂದ, ಭವ ಬಂದನಗಳಿಂದ ಬಿಡುಗಡೆ” ಎಂದು. ಆದಕ್ಕೆ 
ಮನುಷ್ಯ ಬದುಕೆರುವಾಗಲೆ ಭವರೋಗಗಳಿಂದ ಮುಕ್ತ ನಾಗಿರಬಲ್ಲ. ಜೀವನದ 
ಅಗಣಿತ ಅನುಭವಗಳನ್ನು ಸಂಪಾದಿಸಿ, ನೋವು- ನಲಿವಗಳ ನಶ್ವರತೆಯನ್ನು ಮನ 
ಗಂಡಿರುವ ವ್ಯಕ್ತಿಯು ಸಾವನ್ನು ಪರಮಾಪ್ತ ಮಿತ್ರ ನಂತೆ ಕಾಣುತಾ ನೆ; ; ಆಂತರಿಕ 
ವಾಗಿ ಸರ್ವಸಂಗ ಪ ಪರಿತ್ಯಾಗಿಯಾಗಿರುತ್ತಾ ನೆ; ಮಾಡ್‌ ಅಂತರುಿಟ್ಟು ಕೊಂಡು, 
ಬದುಕಿನ ವಿವಿಧ ಪಾತ್ರಗಳಾದ ತಂಡೆ-ತಾಯಿ-ಮಗ-ಮ ಗಳು-ಸಹೋಡಕ ಸಹೋ! 
-ಬಂಧು-ನಿತ್ರ-ರಾಜ-ಪ ರ್ರ ಜೆ-ಅಧಿಕಾರಿ-ಸೇವಕ-ಗುರು-ಶಿಷ್ಯ ಮುಂತಾದುವುಗಳ 
ಅಭಿನಯವನ್ನು ಪ್ರಾಮಾಣಿಕವಾಗಿ, ಪೂರ್ಣವಾಗಿ ಮಾಡುತಾ 2ನೆ. ಜೀವನ್ನುಕ ಕನಿಗೆ 
ಪ್ರಾಪಂಚಿಕ ps ಕಿನ ಪಾತ್ರಗಳು ಉಡಿಗೆ-ತೊಡಿಗೆಗಳಿದ್ದ ಂತೆ, ಧರಿಸುತ್ತಾನೆ 
Was 2ನೆ. ಆದಕ್ಕೆ ಈ ಪಾತ್ರ ಗಳಿಂದುಂಬಾಗಬಹುದಾದ ಅಹಂಕಾರ-ಮ ಮಕಾರ 
ಗಳಿಗೆ ಅಂಟಿ, ತಾವರೆ ಎಲೆಯಂತೆ ನಿರ್ಲಿಸ್ಮನಾಗಿರುತ್ತಾರೆ. 


() ಗೀತೆಯಿಂದ ಮನುಷ ನಿಗೆ ದೊರಯುವ ಪರಮ ಲಾಭವೆಂದಕೆ “ ಸ್ಸ ತ 
ಪ್ರ ಜ್ಞ ತ್ತ ” ಮತ್ತು "ಲೋಕ ಸ ಸಂಗ್ರಹ ಕಾರ್ಯದ ” ಮಹತ್ವ. ಗೀತೆಯ ವಿಶ್ವ 
ಡಿಸ ಕಪ್ಪ ಮಾನವನನ್ನು ವಿಶ ್ರಿಮಾನವನನ್ನಾ ಗಿಸುತ್ತದೆ. 


ಮಾನವ ಜನ್ಮ ಸ್ವರ್ಗಸುಖವಲ್ಲ; ಇದು ನೋವು- ನಲಿವುಗಳ ಸೋಲು-ಗೆಲುವು 
ಗಳ, ಅಸೆ-ನಿರಾಸೆಗಳೆ, ಟಿ ದ್ರೆ (ಷಗಳ, ಹೊಗಳಿಕೆ- ಸಿಂದೆಗಳ, ಲಾಭ-ನಷ್ಟ ಗಳ್ಳ 
ಒಳಿತು-ಕೆಡುಕುಗಳ ಕ್ಲಿ ಷ್ಟ ಚ ದ್ವ ೦ದ್ವಗಳ ತವರು. ಈ ದ್ವಂದ್ವ ಗಳಿಗೆ" ಸಿಕ್ಕಿ 


ನರಳುವುದು. ಸಮುದ್ರದ “ಅಲೆಗಳ ಹೊಡೆತಕ್ಕೆ ಸಿಕ್ಕಿ' ನುಚ್ಚು ಬ ನೂರಾಗುವುದಕ್ಕಿ ತ 
ಸಂಕಟಕರ, ಈ ಜೀವನ ದ್ವಂದ್ವಗಳಿಂದ Wile ಮಾನಸಿಕ ನೋವಿನ; ಕ 


ಗೀತೆಯ ದರ್ಶನ ೨೫ 


ದೈಹಿಕ ನೋವು ಸಹನವಾದದ್ದು. ಚಿಂತೆಯೇ ಹೆಚ್ಚಾಗಿರುವ ಈ ಬದುಕು 
ಅಸಹನೀಯವಾಗಿ, ಪ್ರಯತ್ನ ಪೂರ್ವಕ ಸಾವಿಗೂ ದಾರಿಯಾಗುತ್ತದೆ. ಆದಕ್ಕೆ 
ಚಿಂತೆಯನ್ನು ಚಿಂತನೆಯಿಂದ ನಾಶಮಾಡಿ, ಜೀವನ ದ್ವ ಂದ್ರ ಗಳ ಗೌಣತೆಯ ನ್ನೂ 
ನಶ್ವ ರತೆಯನ್ನೂ ಅರ್ಥಮಾಡಿಕೊಂಡು, ಸಾಫ್‌ ಭಯಂಕರವಲ್ಲದ ಕೋವು 
ಗಳತ್ನು ಮಕಿತು, ಜೀವನ ದ್ವಂದ್ವಗಳಿಗೆ ಅತೀತವಾದ ಆತಾ ನುಸಂಧಾನ ಕ್ರಿಯೆ 
" ಯಲ್ಲಿ ಮತ್ತನ್ನು ಸ್ಥಿರಗೊಳಿಸುವ ಶಿಕ್ಷಣವನ್ನು ಗೀತೆಯು ನೀಡುತ್ತ ದೆ. ಈ 
ಮನ ಸೆ ವರ್ಯ ಹೊಂದುವುದರಿಂದ ಅಥವ ಸ್ಥಿತಪ್ರಜ್ಞೆ ಜೆ ಯನ್ನು ಸಾಧಿಸುವುದರಿಂದ, 
 ಜೀವಾತ 4 ಜೀವನ ಸಂಬಂಧಿ ಲೌಕಿಕ ಕಾರ್ಯಗಳ ಮ ಧ್ಯ ಚಳಿ-ಬಿಸಿಲು, ಗಾಳಿ- 
: ಮಳೆಗೆ ಜಗ್ಗದ ಕುಗ್ಗದ “ ಬಾಹುಬಲಿ "ಯಂತೆ ಇರುತ್ತಾನೆ. ಜೀವನದ ಈಸಿ ಸ್ಥಿತಿ 
ಯನ್ನು ಸ್ಥಿತಪ್ರಜ್ಞ ಸ ಸ್ಥಿತಿ ಎಂದು ಗೀತೆಯು ಸರಿಣಾಮಕಾರಿಯಾಗಿ ವಿವರಿಸು 
ತದೆ. 


ಲೌಕಿಕ ಸುಖ-ಭೋಗಗಳ ವಸ್ತುಗಳ ಸಂಗ್ರಹವು ಪರಮ ಸಾ ರ್ಥವನ್ನು 
ಸೂಚಿಸುತ್ತದೆ, ಆದಕ್ಕೆ ಅಲೌಕಿಕ ಜೀವನಾನಂದವನ್ನು ರಾಡು ಸಃ ಆತ್ಮ 
ಜ್ಞಾನವು ''--ನಿಸ್ಸ್ವಾರ್ಥದ್ಮ ಮಹದರ್ಥವನ್ನು ಹೊಂದಿದೆ. «4 ಲೋಕವೇ ನಾ 
ನಾನೇ ಲೋಕ ”- ಎಂಬ ಭಾವನೆಯ ಷ್ಟು ವಿಶಾಲವಾದದ್ದು ಇನ್ನೊಂದಿಲ್ಲ " ಎಲ್ಲವೂ 
ನನ್ನೊಳಗಿದೆ ; ನಾನು ಎಲ್ಲರೊಳಗಿದ್ದೇನೆ. ” ಎಂಬ ಸತ್ಯವು ಗೀತೆಯ ವಿಶ್ವರೂಪ 
ದರ್ಶನದಲ್ಲಿ ಆಗುತ್ತದೆ. ವಿಶ್ವಾತ್ಮದೃಷ್ಟಿಯ ಲೋಕ ಸಂಗ್ರಹ ಕಾರ್ಯವು (ಲೋಕದ 
ವೈವಿಧ್ಯಮಯ ಜೀವ-ಭಾವಗಳನ್ನು ಒಂದುಗೂಡಿಸಿ ಐಕ್ಯತೆಯನ್ನು ಸಾಧಿಸುವ 
ಮಹತ್ಕಾರ್ಯ) ದೈವಿಕ ಕೈಂಕರ್ಯ. ಈ ಸರ್ವೋತ್ತವ. ಕಾರ್ಯಕ್ಕೆ ಬೇಕು 
ಶುದ್ಧ, ಸಾತ್ತ್ವಿಕ, ಕೈತಿಕ, ಧಾರ್ಮಿಕ ಹೃ ದಯ-ಮನಸ್ಸು, ಧರ್ಮಿಷ್ಟ ನಾದವನು 
ಮಾತ್ರ ದುಷ್ಟ ಶಿಕ್ಷಕನು ಶಿಷ್ಟರಕ್ಷಕನು ಗಡಿ ಲೋಕ ಹಿತ. ಕಾಯ ಕ್ಕಾಗಿ, ಲೋಕ 
ಸಂಗ್ರ ಹ ಜ್ಞಾನವನ್ನು (ಆತ್ಮ ಜಾ ೨ ನವನ್ನು) ಲೋಕದಲ್ಲಿ ಹೆರಡುತ್ತಾ ನೆ. ಗೀತೆಯ 
ಉಡ (ಶವೇ ಲೋಕ ಸಂಕಟ ಸ ವಾರಣೆ ; ಲೋಕ ಸಂಗ್ರಹ ಕಾರ್ಯವೇ ಈ 
ನಿವಾರಣೋಪಾಯ. ಲೋಕದವರೆಲ್ಲ 'ಜೀನಗಳ.- ಭಾವಗಳು ಒಂದಾದಾಗ, 
ಯಾರೂ ಯಾರನ್ನೂ ದ್ವೇಷಿಸುವುದಿಲ್ಲ. ಪ್ರೀತಿಸುತ್ತಾರೆ ; ಪರಸ್ಪರ ವಿಶ್ವಾಸದಿಂದ 
ವಿಶ್ವಜೀವಿಗಳಾಗಿ ಬದುಕುತ್ತಾರೆ. ಈ ವಿಶ್ವಾಸ ಪ್ರಧಾನವಾದ” ಅಂದರೆ ಪರಸ್ಪರ 
ಪ್ರೇಮ-ತಾ ಗ ಪ್ರಧಾನವಾವ ವಿಶ್ವಜೀವನದ ಸಾಧನೆಯೆ ಗೀತೆಯ ಗುರಿ. ಸಂಕುಚಿತ 
ಸ ವಾದುದನ್ನೆಲ್ಲ ತ್ಯಾಗಮಾಡಿ ವಿಶ್ವವಿಶಾಲವಾದ ಆತ್ಮಭಾವವನ್ನು ಅನುಭಾವಿಸುವುದೇ 


p ಗೀತೆಯಲ್ಲಿ ಬರುವ ತ್ಯಾಗದ ಅರ್ಥ. 


೨೬ ಮಾನವಿಕ ಕರ್ಣಾಟಕ 


ಲ 
(೩) ಗೀತೆಯ ದೃಷ್ಟಿಯಲ್ಲಿ ವ್ಯಕ್ತಿ ಹಾಗೂ ಸಮಾಜ ಬೇರೆ ಬೇರೆ ಅಲ್ಲ. 


ದೇಹಕ್ಕೆ ಪ್ರಾಣ ಇರುವ ಹಾಗೆ ಸಮಾಜಕ್ಕೆ ವ್ಯಕ್ತಿ ಇದ್ದಾನೆ. ಈ ವ್ಯಕ್ತಿ ಯ ' 


ಜೀವನ, ವ್ಯ ವಹಾರಿಕ ಪ್ರಪಂಚದಲ್ಲಿ, ಸಮಗ್ರ ದೃ ಸಿ ಯ ಹಿನ್ನೆಲೆಯಲ್ಲಿ ಲಿ ನಡೆಯ : | 


ಬೇಕಾಗಿದೆ. ರಿಂದ ಈ ಪೂರ್ಣದೃಷ್ಟಿ ಸಿಯುಳ್ಳೆ ವ್ಯ ಚ ಯು ಸಮಾಜದ ನೋವು ' 

ನಲಿನಿನಲ್ಲಿ ಸಮಭಾಗಿಯಾಗುತ್ತಾ ಫೈ ನಾಲು ಷನೇಗಗಳಂಡ ಉಂಟಾಗುವ 

« ಪೂರ್ಣ ”ವಾದ ಪರಮಾತಾ ನುಭಾವ ಅಥವ ವಿಶ್ವ ರೂಪದರ್ಶನದಿಂದ ಉಂಟಾ 

ಗುವ ಪೂರ್ಣದೃಷ್ಟಿಯ ತವು ಜೀವಾತ್ಮ ತ ಮಾನವನನ್ನು ಸಂಪೂರ್ಣ 

ನಾಡ ಪರಮಾತ ನನ್ನಾ ಗಿಸುತ್ತಜಿ. ಈ ಸಮಗ್ರ ಅನುಭಾವದೃಷ್ಟಿ ವ್ಯಕ್ತಿಯ 

ಫೆ ವಹಾರಿಕ ಜೀವನದ ಹಾಸುಹೊಕ್ಕಾಗಿ, ಅಜ್ಜಾ ಸೆ ಮತ್ತು ಚಃ ಜು ನಾಶವಾಗಿ, 
ಸುಜ್ಜಾ ನ ಮತ್ತು ಸುಖ” ಜೀವನ ಆಗುತ್ತ ಡಿ 

ಗೀತೆಯಿಂದ ದೊರಕುವ ಈ ಪೂರ್ಣದೃ ಪ್ರಿಯ: ಂದ, ವೃ ಯು, ಸಮಷ್ಟಿ 
ಯಲ್ಲಿ ಲೀನವಾಗಿ, ಸೃಷ್ಟಿ- -ಸ್ಮ್ರಿತಿ-ಲಯಗಳ ಆ ವೆ ವಿಧೈಮಯವಾಗಿರುವ 
ಜೀವನ ದ್ವಂದ್ವಗಳ ರುಗಳ? ಒಳಗಾಗದೆ, ನಿರ್ಲಿಪ್ತನಾಗಿರುತ್ತಾನೆ. ಪೂಣನ್ಮ 
ದೃಷ್ಟಿ ಯಿ. ಬ “ವ್ಯಕ್ತಿ ಯು, ತೆನ ರಂ ಜೀವನದಲ್ಲಿ, ಬಿರುಗಾಳಿಗೆ ಸಿಕ್ಕಿ, 
ತರಗೆಲೆಯಂತೆ ತೂರಿಹೋಗುತ್ತಾನೆ ನೆ. ಆದರೆ, ಪೂರ್ಣದೃಷ್ಟಿ ಯುಳ್ಳ ವ್ಯಕ್ತಿ ಹ 

ನವಕ ೧೧] ಸಾಮಾಜಿಕ ಜೀವನ ಸಿ ಗತಿ ಗಳೆ ಸಮಾನ 
ವಾಗಿ ಸ್ಪ ಂದಿಸುತ್ತಿ ದ್ದ ರೂ ತನ್ನ “೫೫೬ ಸ್ಥಿತಿ-ಗತಿಗಳ ನೆಲೆಯನ್ನು ಭದ್ರ ವಾಗಿಸಿ 
hy ಶಾಶ್ವತವಾಗಿರು ತ್ತಾನೆ, ಸರಾ” ವಾಗಿರುತ್ತಾ ನೆ. 

(0) ಜೀವಾತ್ಮ ನ “ ಇರುವಿಕೆ *ಯ ನಿಜಸ್ಥಿತಿ-ಅವನು ಪರಮಾತ್ಮನಾಗಿರು $ 
ವಿಕೆ. ' ಇದಕ್ಕಾಗಿ ಆ ಮಾಡಬೇಕಾಗಿರುವ ಸಾಧನೆ “ಸ _ಧರ್ಮಪರಿಪಾಲನೆ ಜ್ಞ! 
ಮತ್ತು ಅದರಿಂದುಂಟಾಗುವ ಫಲವನ್ನು ಈಶ, ರಾರ್ಪಣಮಾಡುವುದೇ ಆಗಿದೆ. 

ಶ್ರೀಕೃಷ್ಣನು ಸ್ನೇಹಿತನಾದ ಆಜು ನನಗೆ ಯುದ್ದ ಭೂಮಿಯಲ್ಲಿ ಹೇಳುವ ' 
ಮಾತು ಇಡೀ ಮಾನವ ಕುಲಕ್ಕೇ ಕೊಡುವ " ನಿಜ ಜೀ Fe nS "ಉಪದೇಶ 
ವಾಗಿದೆ. 

ಶ್ರೀಕೃಷ್ಣನು: " ಅರ್ಜುನ, ನೀನು ಕ್ಷತ್ರಿಯ, ಲೋಕ ಶಾಂತಿಗೆ ಆತಂಕ 
ಉಂಟುಮಾಡುವನರನ್ನು ನಾಶಮಾಡಿ, ಪುನಃ, ಅಮೂಲ್ಯವಾದ ಶಾಂತಿಯನ್ನು | 
ಲೋಕದಲ್ಲಿ ನೆಲೆಗೊಳಿಸುವುದು ಕ್ಷತ್ರಿಯನ ಧರ್ಮ, ನೀನಾದರೊ ಆಹೆಂಕಾರ- 
ಮಮಕಾರ-ಪಾಪ ಪ್ರಜ್ಞೆ ಗಳ ತನಿ ಜಾಲಕ್ಕೆ ಸಿಲುಕಿ, ನನ್ನವರನ್ನು ನಾನೇ ನಾಶ 
ಮಾಡಬೇಕೆ? ಇದು ಸಾಪವಲ್ಲನೆ? ಎಂದು ಸತು ವಿಷಾದಿಸುತ್ತಿರುವೆ. ಈ 
ವಿಷಾದ ಮನೋಭಾವ ಹೇಡಿಯದು ; ಕ್ಷತ್ರಿಯನದಲ್ಲ- ಎಂದು ಹೇಳುತ್ತಾನೆ. 
ನಂತರ ""ನಿಶ್ವರೂಪದರ್ಶನ'' ಮಾಡಿಸಿ, ಸೃಷ್ಟಿ-ಸ್ಥಿತಿ-ಲಯಗಳು ಲಾಭ-ನಷ್ಟಗಳ್ಳು 


ಗೀತೆಯ ದರ್ಶನ ೨೭ 


ಪಾಸ-ಪುಣ್ಯಗಳು, ಧರ್ಮ-ಅಧರ್ಮಗಳು, ಹಿಂಸೆ-ಅಹಿಂಸೆಗಳು ಕೇವಲ ಗೌಣ 
ಕ್ರ Yi ವಿಶ್ವನಾಟಕದಲ್ಲಿನ ವಿಭಿನ್ನ ದ ೈಶೃಗಳು ; ಸತ್ಯಗಳೆಲ್ಲ, ಈ ಎಲ್ಲವು ಪರ 
ಬ್ರ be ನಾದ ನನ್ನ ಲಿಯೇ ಜರುಗುತ ತ್ತವೆ, ಸಮುದ್ರ ದಿಂದ ಮೇಲೆದ್ದು, ಪುನಃ ಸಮುದ್ರ 
ದಲ್ಲಿಯೇ ಜಾಗ ವಿವಿಧರೂಪ-ಭಾವದ ಇಂಗಳೆ, ಕ್ಷತ್ರಿ ಜಟ ಪಾತ ತ್ರವನ್ನು 
ನಿರ್ವಹಿಸುತ್ತಿರುವ ನೀನು ನಿಮಿತ್ತ ಮಾತ್ರ. ನಿನ್ನ ಕ್ಷಾತ್ರ eB ಸರ 
ಕ ಯಿ:ಂದುಂಟಾಗುವ ಫಲಾಫಲಗಳನ್ನು ನನಗರ್ಪಿಸುವ ಭಾವವನ್ನು ತಳೆದು 
ಕಾರ್ಯೋನು ಮಖನಾಗು, ಸ್ಥಿತ ಪ್ರಜ್ಞ ನಾಗ್ಕಿ ಲೋಕ ಸಂಗ ಹಕ್ಕಾಗಿ, ಯುದ್ಧ 
_ ಮಾಡುತ್ತಾ , ಜೀವಾತ್ಮನಾದ ನಿನ್ನ " ವಿಕಿ ಯ ನಿಜಸ್ಸಿ ತಿಯಾದ ಪರಮಾತ್ಮ 
"ಕಾದ ನನ್ನ ೨ ಒಂದಾಗು ಎನ್ನು. ತ್ತಾನೆ. 

ಗೀತೆಯ ಈ ಸಂಡೇಶವನು ್ಲಿ, ಮಾನವರೆಲ್ಲರು, ಇದು ತಮ್ಮೆಲ್ಲರಿಗಾಗಿಯೇ 
ಮಾಡಿರುವ “ ಜೀವನ್ಮುಕ್ತಿಯ ೫ ಸುಜೇಕವದು ನಂಬಿ, ತಮ್ಮ ತಮ್ಮ ಜೀವನ 
ವೃತ್ತಿ ಪ್ರವೃತ್ತಿಗಳನ್ನೆ ತಮ್ಮ ಜೀವನ ಧರ್ಮ (ಸ್ವಧರ್ಮ) ವೆಂದು ತಿಳಿದು 
ಈಶ್ವರಾರ್ಪಣಭಾವದಿಂದ ಅಥವ ನಿಷ್ಕಾಮಭಾವದಿಂದ ಕರ್ತವ್ಯಪಾಲನೆಗೆ ಸ್ಥಿತ 
ಪ್ರಜ್ಞರಾಗಿ, ಪೂರ್ಣವಾದ ಅದ್ವೈತದೃಷ್ಟಿಯಿಂದ ತೊಡಗಿದಾಗ, ಅವರು, ತಮ್ಮ 
“ ಇರುವಿಕೆಯ ” ನಿಜಸ್ಥಿತಿಯಾದ ಸರಮಾತ್ಮತ್ವವನ್ನು ಹೊಂದುವರು, 
.  ಜೇವಾತ್ಮನಾದ ಮಾನವನು ತಂದೆಯಾಗಿ, ತಾಯಿಯಾಗಿ, ಮಕ್ಕಳಾಗಿ, 
' ಸಹೋದರ-ಸಹೋದರಿಯರಾಗಿ, ಬಂದುವಾಗಿ, ಗೆಳೆಯನಾಗಿ, ರಾಜ-ಪ್ರಜೆಯಾಗಿ, 
ಒಡೆಯ- ಸೇವಕನಾಗಿ, ಗುರು-ಶಿಷ್ಯನಾಗಿ, ರೈತ- ಕಾರ್ಮಿಕ-ವ್ಯಾಸಾರಿಯಾಗಿ, 
ಮುಂತಾದ ನೂರಾರು ಬಗೆಯ ಜೀವನವನ್ನು ಸಸಡೇಕಾಗುತೆ, ದೆ. ಇಂತಹ 
ಸಂದರ್ಭಗಳಲ್ಲಿ ವ್ಯಕ್ತಿಯು, ಪ್ರಸ್ತುತ ತನ್ನ ಕೈಯಲ್ಲಿರುವ ಕೆಲಸ 'ವನ್ನು 
ಯಿಂದ, ಪ್ರಾಮಾಣಿಕವಾಗಿ, ಪೂರ್ಣವಾಗಿ, ಪರಿಶುದ್ದ ವಾಗಿ ಮಾಡುತ್ತ, ಆಯಾಯ 
ಕರ್ಮಫಲಗಳನ್ನು ಈಶ ರಿಗೆ ಶರಣಾಗತ ಭಾವದಿಂದ ಅರ್ಪಿಸುತ್ತ ಕರ್ಮಯೋಗಿ 
ಯಾಗಬೇಕು ಕ್ಷತ್ರಿ ಯ ನಾದ ಅರ್ಜುನನ ಧರ್ಮ-ಕರ್ಮ ದು ಸ್ಟ ಶಿಕ್ಚ ಕ್ರ ಶಿಷ್ಟ 
ರಕ್ಟಕನಾದರೆ, ವಿದಾ ರ್ಧಿಯಾದ ಅಥವ ಜ್ಞಾನಾರ್ಥಿಯಾದ ನನ್ನ oes ೯ ಆತ್ಮ 
ವಂಚನೆಯಿಲ್ಲದೆ ಪಾಮಾಹಿಕವಾದ ಪ್ರಯತ್ನದಿಂದ ಜ್ಞಾ ನಾರ್ಜನೆ ಮಾಡುವುದೇ, 
ಆಗಿದೆ. 

ಹೀಗೆ, ಸಮಾಜದ ರಕ್ತನಾಳಗಳಂತೆ ಇರುವ ವಿವಿಧ ಜೀವನ ವೃತ್ತಿಗಳನ್ನು 
ಅವಲಂಬಿಸಿರುವ ಪ್ರಜೆಗಳು, ಅವರವರ ಜೀವನ ವೃತ್ತಿಗಳನ್ನೇ ಅವರವರ ಜೀವನ 
ಧರ್ವ (ಸ ಧರ್ಮ) ವೆಂದು ನಂಬಿ, ಕರ್ಮಯೋಗದ ರಹಸ್ಯವಾದ ನಿಷ್ಕಾಮಭಾವ 
4 ದಿಂದ ಸ್ವಧರ್ಮ ಪಂಪಾಲನೆ ಮಾಡಬೇಕು ಮತ್ತು ಕರ್ಮಫಲಗಳನ್ನು ಈಶ್ವರನಿಗೆ 
. ಅರ್ಪಿಸಬೇಕು. ಈ ರೀತಿಯ ಜೀವನವು ಮಾನವನಾದ ಜೀವಾತ್ಮನನ್ನು ಸರಮಾತ 
A ನನ್ನಾ ಗಿಸುತ್ತದೆ. ಇದೇ ಗೀತೆಯ ಯೋಗ ಸಂದೇಶ. ಸಮದೃಷ್ಟಿ, ವಿಶ್ವಾಸ 


೨೮ ಮಾನವಿಕ ಕರ್ಣಾಟಕ 


ಪ್ರಧಾನ ವಿಶ್ವವಿಶಾಲ ದೃಷ್ಟಿಯನ್ನು ಹೊಂದುವುದೆ ಯೋಗದ ಅರ್ಥ. ಇಂತಹ ' 
ಯೋಗದೃಷ್ಟಿಯನ್ನು ಹೊಂದಿ ಯೋಗಿಯಾಗುವ ಜೀವಾತ್ಮನು, ಎಲ್ಲರೀತಿಯ || 
ಸಂಕುಚಿತಗಳನ್ನು, ಎಲ್ಲರೀತಿಯ ನೋವುಂಟುಮಾಡುವ ಬಂಧಗಳನ್ನು, ಎಲ್ಲ 
ರೀತಿಯ ಚಟು | ಓಂದ್ವ ಗಳನ್ನು ಮೆಟ್ಟಿ ನಿಂತು, ಗುಣಾತೀತವಾದ, ಭಾವಾತೀತ 
ವಾದ, ಸರ್ವಾಂತರಯಾಮಿಯಾದ, ಸರ್ವಜ್ಞ ವಾದ್ಕ ಸರ್ವಶಕ್ಕವಾದ್ಕ ಕಲ್ಯಾಣ 
ಮಯವಾದ ಪರಮಾತ ನಾಗಿ, ಶ್ರಾತ್ಮನಾಗಿ, ವಿಶ ], ಮಾನವನಾಗುವನು. ವಿಶ್ವ 


ವ" 
ಜೀವಿಯಾಗುವನು, 4% ನಿಶ್ವ & ಆಗುವನು. 


ಈ. ಮ. ವನಿಶಾಲಾಸ್ಥಿ 


ಧಾರ್ಮಿಕ ಹಿನ್ನೆಲೆಯಲ್ಲಿ ಕರ್ನಾಟಕದ 
ರಾಜಲಾಂಭನಗಳು 


ಕರ್ನಾಟಕವನ್ನು ಆಳಿ ಅಳಿದ ಪ್ರಮುಖ ರಾಜಸಂತತಿಗಳೆಂದರೆ ಶಾತವಾಹನ, ಕದಂಬ, 
 ಗೆಂಗ್ಯ, ಚಾಲುಕ್ಕ, ರಾಷ್ಟ್ರಕೂಟ, ವಿಜಯನಗರ ರಾಜರುಗಳು. ಈ ಎಲ್ಲ ರಾಜ 
ಸಂತತಿಯವರು ತಮ್ಮ ಸಾರ್ವಭೌಮತ್ವವನ್ನು ದೃಢೀಕರಿಸಲು ಅಧಿಕೃತ ಲಾಂಛನ 
ಗಳನ್ನು ಹೊಂದಿದ್ದರು. ಶಾತವಾಹನರ ಲಾಂಛನದ ಬಗ್ಗೆ ಶಾಸನ ಮಾಹಿತಿ 
ದೊರೆಯುವುದಿಲ್ಲ. ಆದರೆ ಕದಂಬರು ಸಿಂಹಲಾಂಛನವನ್ನೂ, ಗಂಗರು ಗಜ 
ಲಾಂಛನವನ್ನೂ, ಚಾಲುಕ್ಯರು, ವಿಜಯನಗರ ಅರಸರು ವರಾಹ ಲಾಂಛನವನ್ನೂ, 
ರಾಷ್ಟ್ರಕೂಟರು ಗರುಡ ಲಾಂಛನವನ್ನೂ, ಹೊಯ್ಸಳರು ಶಾರ್ದೂಲ ಲಾಂಛನವನ್ನೂ 
ಹೊಂದಿರುವುದು ಶಾಸನಗಳಿಂದ ವಿಧಿತವಾಗುತ್ತದೆ. 
ಲಾಂಛನ ಎಂದರೆ ಸಾರ್ವಭೌಮತ್ವವನ್ನು ಸೂಚಿಸುವ ಅಧಿಕೃತ ಚಿನ್ಹೆ 
ಅಥವಾ ಸಂಕೇತ. ಯಾವುದೇ ಒಂದು ದಾಖಲೆಯು ಅಧಿಕೃತತ್ವವನ್ನು ಸಡೆಯಲು 
ರಾಜನ ಲಾಂಛನವಿದ್ದೇ ಇರಬೇಕು. ಲಾಂಛನವಿರದ ದಾಖಲೆ ಅಧಿಕೃತತ್ವವನ್ನು 
ಪಡೆಯಲಾರದು. " ಲಾಂಛನವನ್ನು ಹೊಂದಿರುವವನು ಮಾತ್ರ ರಾಜ, ಬರಿಯ 
ರಾಜ ರಾಜನೇ ಅಲ್ಲ? ಹೀಗೆಂದು ಸ್ಮ್ಯೃತಿಗ್ರಂಥವೊಂದು ಹೇಳುತ್ತದೆ... ಲಾಂಛನ 
ರಾಜತ್ವಕ್ಕೆ ಭೂಷಣಪ್ರಾಯವಾಗಿತ್ತು. 
ಲಾಂಛನಗಳನ್ನು ಶಾಸನಗಳಲ್ಲಿ, ನಾಣ್ಯಗಳಲ್ಲಿ, ಕೆಲವೊಮ್ಮೆ ರಾಜಧ್ವಜದ 
ಮೇಲೆ ಕಾಣಬಹುದು. ಶಾಸನಗಳಲ್ಲಿ ಅಂದರೆ ಶಿಲಾಶಾಸನಗಳಿಗಿಂತ ತಾಮ್ರ 
ಶಾಸನಗಳಲ್ಲಿ ಲಾಂಛನಗಳು ಇದ್ದೇ ಇರಬೇಕು. ಶಿಲಾಶಾಸನಗಳು ಯಾರ ಅಪ್ಪಣೆ 
ಪ್ರಕಾರ ಅಥವಾ ಯಾರ ಕಾಲದಲ್ಲಿ ಹುಟ್ಟಿಕೊಂಡಿದ್ದವೋ ಆ ರಾಜನ ಸಾರ್ವ 
ಭೌಮತ್ತ್ವವನ್ನು ಅಥವಾ ಅಧಿಕಾರವನ್ನು ನಿಂತಿರುವ ಜಾಗದಲ್ಲೆ ಅನಿವಾರ್ಯವಾಗಿ 
ಪ್ರಸ್ಥಾಪಿಸುತ್ತವೆ. ಆದಕೆ ತಾಮ್ರಶಾಸನದ ವಿಷಯ ಹೀಗಲ್ಲ. ಶಾಸನದಲ್ಲಿ 


1 ಶಾಸನ ಮತ್ತು ಗದ್ಯ--ಪುಟ 2 


೩೦ ಮಾನವಿಕ ಕರ್ಣಾಟಕ 


ಉಕ್ತವಾಗಿರುವ ಸ್ಥಳಗಳನ್ನು ಗುರುತಿಸುವುದೇ ಕಷ್ಟ. ಶಾಸನಗಳು ಸ್ಥಳದ ೨ 
ಸ್ಥಳಕ್ಸೆ ಸಾಗಿಸೆಬಲ್ಲವಾಗಿದ್ದ ವು. ಅಲ್ಲದೆ ವೈಯುಕ್ತಿಕ ದತ್ತಿಯ ವಿಷಯಗಳು 


ಬ ಎದೆರಿಂದ ತಾಮ್ರಶಾಸನವು ರಾಜನ "ಮುದ್ರೆ ಯಿಂದ ಅಧಿಕೃ ತತ್ತ ವನ್ನು ಪಡೆಯ 
ಬೇಕಾಗಿತ್ತು . ಆದ್ದರಿಂದ ತಾಮ್ರಶಾ ಸನಗಳಲಿ ಮುದ್ರೆಗಳು. ಹೆಚ್ಚು. 


ಸಾಮಾನ್ಯ ವಾಗಿ ತಾಮ್ರ ಸಾ ಏಕೈಕ ಪಟವಿರುವುದು ಕಡಿನೆ. ಏಕೈಕ | 
ಪಟದಲ್ಲಿ ತೆ ನ್ನು ಪಟಗಳಿಗೆ ಬೆಸೆಯುತ್ತಿ ದ್ದ ರು. ಶಾಸನ ಪಂಕ್ತಿಯ ಮೊದಲು, ' 
ಎಡಸಕೃದಲ್ಲಿ ಮತ್ತು ಕೆಲವೊಮ್ಮೆ ಮೇಲ್ಭಾಗದಲ್ಲಿ ಹುತವ ಲಗತ್ತಿಸುವುದು 


ವಾಡಿಕೆಯಾಗಿತ್ತು. 1 
ಒಂದಕ್ಕಿ ೦ತ ಹೆಚ್ಚು ಪಟಿಗಳಿದ್ದ ರೆ ಎಲ್ಲ ಪಟಗಳನ್ನು ಕೂಡಿಸುವ ಒಂದು 


ಎಂ ತ್ತದೆ. ಆ ಗ ಮೀಲೆ ದಾನ ಕೊಡುವವನ ಲಾಂಛನ ಇರುತ್ತದೆ. ಕ 


ಇದರೊಂದಿಗೆ ಕೆಲವೊಮ್ಮೆ ರಾಜನ ಸ್ವಹಸ್ತಾಕ್ಷರವೂ ಇರುತ್ತದೆ. “ಇದು ನನ್ನ್ನ 
ಸ್ವಹಸ್ತ ” ಅಥವಾ “ಇದು ನನ್ನ ಸಂತೋಷ ” ಎಂಬರ್ಥದ ಶಬ್ದಗಳಿಂದ ಅದು 
ಸಾಮಾನ್ಯವಾಗಿ ಮೊದಲಾಗುತಿ ತ್ತು. 


ರಾಜಲಾಂಛನಗಳು ಕೆಲವೊಮ್ಮೆ ರಾಜಧ್ವಜದ ಮೇಲೆ ಇರುವ ನಿದರ್ಶನ ¥ 


ಗಳುಂಟು. ಮಹಾಕಾವ್ಯಗಳ ಪ್ರಕಾರ ಲಾಂಛನವನ್ನು ರಾಜರು ಕಾಳಗಕ್ಕೆ 
ಹೊರಡುವ ರಥದ ಮೇಲೆ ಹಾಕಿಸಿಕೊಳ್ಳ ತ್ತಿದ್ದರು. ಮಹಾಭಾರತದ ಭೀಷ್ಮನು 
ತಾಳಧ್ವಜ ಮತ್ತು 5 ಹಳದಿ ನಕ್ಷತ್ರಗಳನ್ನು ಮತ್ತು ನೀಲಿ ರೇಷ್ಮೆ ಧ್ವಜವನ್ನು 
ಹೊಂದಿದ್ದನು. ದ್ರೋಣನೂ ಕೊಡ ಎರಡು ಧ್ವಜವನ್ನು ಹೊಂದಿದ್ದನು : ರಾಷೆ 


ಕೂಟರು ಪಾಳಿಧ್ವಜನನ್ನು ಹೊಂದಿದ್ದರು. ಅವರ ಲಾಂಛನವೇನೋ ಗರುಡ ಆದರೆ ' 
ಶತ್ರುವನ್ನು ಗೆದ್ದು ಪಾಳಿಧ್ವಜವನ್ನು ಗಳಿಸಿದ್ದರು. ಬಾದಾಮಿ ಚಾಲುಕ್ಯರ ಲಾಂಛನ ' 


ವರಾಹ. ಅವರೂ ಕೂಡ ಶತ್ರುಗಳನ್ನು ಜಯಿಸಿ ಪಾಳಿಧ್ವಜವನ್ನು ಸಂಪಾದಿಸಿ 
ಕೊಂಡಿದ್ದರೆಂದು ನಿನಯಾದಿತ್ಯನ ನೆಸರಿ ಶಾಸನ ಹೇಳುತ್ತದೆ.3 


ಲಾತಾ ರ ಒಂದೇ ಆಕಾರವಿದ್ದ ಂತೆ ತೋರುವುದಿಲ್ಲ, 


ಚೌಕವಾಗಿ, ಅಂಡಾಕಾರವಾಗಿ, ಅರ್ಧವೃತ್ತವಾಗಿ, ಇತ್ಮಾದಿ. ಆಕಾರಗಳಲ್ಲಿ ಲಭ 
ವಾಗಿವೆ. ನ * 


ಲಾಂಛನಗಳು ಯಾವುದೇ ರೂಪ, ಆಕಾರಗಳಲ್ಲಿದ್ದರೂ ಕರ್ನಾಟಕದ 
ಐತಿಹಾಸಿಕ ಪರಂಪರೆಯಲ್ಲಿ ಮಹೆತ್ವ ದಸಾ ್ಸಿನವನ್ನು ಅಲಂಕರಿಸಿ 4. ಸಾರ್ವಭೌಮ ತ್ವ 


1 ಶಾಸನಶಾಸ್ತ್ರ ಪರಿಚಯು--ಪುಟ 61 
2 ಶಾಸನ ಮತ್ತು ಗದ್ಯ--ಪುಟ--8 


> Indian Epigraphy-page 154 


bi NET ESS AS ee ೫೫%. 


ಧಾರ್ಮಿಕ ಹಿನ್ನೆಲೆಯಲ್ಲಿ ಕರ್ನಾಟಕದ ರಾಜಛಾಂಛನಗಳು ೩೧ 


ವನ್ನು ದೃಢೀಕರಿಸುವುದಲ್ಲದೆ ರಾಜಸಂತತಿಯ ಉಗಮದ ಬಗ್ಗೆ ಮತ್ತು ಧಾರ್ಮಿಕ 
ಜೀವನದ ಮೇಲೆ ಬೆಳಕನ್ನು ಚೆಲ್ಲುತ್ತವೆ. 


ಕನ್ನಡ ನಾಡನ್ನು ಆಳಿದ ಪ್ರಥಮ ದೊರೆಗಳೆಂದರೆ ಕದಂಬರು. ಇವರ ವಂಶ 
ವೃತ್ತಾಂತವನ್ನು ತಿಳಿಸುವ ತಾಳಗುಂದ ಶಾಸನದ ಪ್ರಕಾರ “ ಇವರು ಬ್ರಾಹ್ಮಣರು 
ಹಾಗೂ ಹಾರೀತಿ ಪುತ್ರರು, ಅವರ ವ.ನೆಯ ಬಳಿಯಲ್ಲಿ ಕದಂಬ ವೃಕ್ಷಗಳ 
: ವನವಿತ್ತು. ಆ ವನದಲ್ಲಿ ವಾಸಿಸುವಳಾದ ಲಲಿತೆಯ ಆರಾಧನೆಗೂ ಕದಂಬವೃಕ್ಷಕ್ಕೂ 
: ಸಂಬಂಧವಿದೆ. ಅಂತೆಯೇ ಆನಂತರದಲ್ಲಿ ಕದಂಬರು ಪೂಜಿಸಿದ ಶಿವನನ್ನು ಮಧುಕೇಶ್ವರ 
ಅಥವಾ ವೋಹುವಾವೃಕ್ಷದ ಅಧಿದೇವತೆಯೆಂದೂ ಕಕೆಯಲಾಗಿದೆ. ಆದುದರಿಂದ 
 ಕದಂಬವೃಕ್ಷವು ಆ ವಂಶದ ಲಾಂಛನವಾಗಿದ್ದಿರಬಹೆ:ದು! ಎಂದಿದ್ದಾರೆ. ಆದರೆ 
"ಕದಂಬ ವೃಕ್ಷವು ಯಾವ ಶಾಸನಗಳಲ್ಲಿಯೂ ಸದಂಬರ ಲಾಂಛನದಂತೆ ಕಂಡು 
ಬರುವುದಿಲ್ಲ. ಕದಂಬರ ಶಾಸನಗಳಲ್ಲಿ ನಮಗೆ ದೊರೆತ ಲಾಂಛನವೆಂದರೆ ಸಿಂಹ 
ಲಾಂಛನ. ಕದಂಬ ವೃಕ್ಷವು ಲಾಂಛನನಾಗಿತ್ತು ಎಂದು ಹೇಳುವುದು ಊಹೆಯೇ 
ಹೊರತು ವಾಸ್ತವವಲ್ಲ. ಶಾಸನಗಳಲ್ಲಿ ದೊರೆತ ಮಾಹಿತಿಯ ಪ್ರಕಾರ ಸಿಂಹವೇ 
ಅದರ ಲಾಂಛನವಾಗಿದೆ. 


ಬ್ರಾಹ್ಮಣ ಮನೆತನದಲ್ಲಿ ಜನಿಸಿದ ಮಯೂರಶರ್ಮನು ಧರ್ಮಶಾಸ್ತ್ರಗಳಿಗೆ 
ಅನುಗುಣವಾಗಿ ಧರ್ಮಾಭ್ಯಾಸಮಾಡಿ ವೇದಾಧ್ಯಯನ ನಿಪ್ರಣನಾಗಿ ತನ್ನ ಗುರು 
ವಿನೊಂದಿಗೆ ಪಲ್ಲವರ ಘಟಕಾಸ್ಥಾನಕ್ಕೆ ಹೋಗಿದ್ದಾಗ, ಪಲ್ಲವ ಆಧಿಕಾರಿಗಳ ನಡವಳಿಕೆ 
ಯಿಂದ ಕುಪಿತನಾಗಿ ಬ್ರಾಹ್ಮಣತ್ವವನ್ನು ತ್ಯಜಿಸಿ ಕ್ಪಾತ್ರವೃತ್ತಿಯನ್ನು ಅನುಸರಿಸು 
ಶಾನೆ. “ ದರ್ಭೆಯ ಹುಲ್ಲನ್ನೇ ಹಿಡಿದು ಅಭ್ಯಾಸವಾಗಿದ್ದ ಕೈಗಳು ಈಗ ಖಡ್ಗವನ್ನು 
ಹಿಡಿದು ದುರಭಿಮಾನಿ ಪಲ್ಲವರನ್ನು ಸದೆ ಬಡಿಯಲು ಪಣತೊಟ್ಟವು.? ಮಯೂರ 
ಶರ್ಮನಿಂದ ಸ್ಥಾಪಿಸಲ್ಪಟ್ಟ ರಾಜವಂಶ ಕದಂಬವಂಶವಾಯಿತು. ಕದಂಬರು ತಮ್ಮ 
ಮನೆತನದ ಗೌರವವನ್ನು ಹೆಚ್ಚಿಸಿಕೊಳ್ಳಲು ಶಿವ ಪಾರ್ವತಿ ವಂಶಸ್ತರೆಂದೂ ಪಾರ್ವತಿ 
ಪರಮೇಶ್ವರರು ಸಹ್ಯಾದ್ರಿಯಲ್ಲಿ ಕದಂಬವೃಕ್ಷದ ಕೆಳಗೆ ಕ್ರೀಡಿಸುತ್ತಿರುವಾಗ ಒಂದು 
ಗಂಡುಮಗು ಹುಚ್ಚಿತೆಂದೂ, ಅವನಿಂದ ಕದಂಬ ವಂಶ ಸ್ಥಾನಿತವಾಯಿತೆಂದು ಹೇಳಿ 
ಕೊಳ್ಳುತ್ತಾರೆ. ಆದರೆ ಇವೆಲ್ಲ ಕಥೆಯ ರೂಪದಲ್ಲಿವೆ ಎಂಬುದಂತೂ ಸತ್ಯ, ಅಂತೂ 
ಕದಂಬರು ಬ್ರಾಹ್ಮಣರು ಮುಂದೆ ಕ್ಷತ್ರಿಯ ವೃತ್ತಿಯನ್ನು ಅವಲಂಬಿಸಿದರೆಂಬ ಅಂಶ 


ವನ್ನು ಮಾತ್ರ ನಾವು ಒಪ್ಪಿಕೊಳ್ಳ ಬಹುದು. 


1 ಕರ್ನಾಟಕ ಪರಂಪರೆ, ಪುಟ 133 
2 ಕರ್ನಾಟಕ ಪರಂಪರೆ, ಪುಟ 133 
3 ಕರ್ನಾಟಕದ ಇತಿಹಾಸ, ಪುಟ128 


೩೨ ಮಾನವಿಕ ಕರ್ಣಾಟಕ 


A ah 


ಮಯೂರಶರ್ಮನಿಂಡ: ಸ್ಥಾಪಿಸಲ್ಪಟ್ಟ ಕದಂಬರು ಸಿಂಹ ಲಾಂಛನವನ್ನು 
ಹೊಂದಿದ್ದರು. “ ಪ್ರಾಚೀನ ಕಾಲದಿಂದಲೂ ಕರ್ನಾಟಕ ರಾಜರು--ಮೃಗಯಾ- 
ಬೇಟಿಯಾಡುವುದರಲ್ಲಿ ನುರಿತವರು, ಕದಂಬರು ಸಿಂಹೆಲಾಂಛನರು, ಚಾಲುಕ್ಯರ ರಾಜ" 
ಚಿಹ್ನೆ ವರಾಹ, ಗಂಗರು ಆನೆಯನ್ನು ರಾಜ್ಯ ಚಿನ್ನೆಯಾಗಿಯೂ, ಹೊಯ್ಸಳರು ಹುಲಿ ' 
ಯನ್ನು ರಾಜ್ಯ ಚಿನ್ನೆಯಾಗಿಯೂ ಮಾಡಿಕೊಂಡಿದ್ದರು. ವಜಯ . ರಾಜರು | 
ವರಾಹ ಲಾಂಛನರು. ಈ ಮೃಗಸಂಪತ್ತು ಕರ್ನಾಟಕಕ್ಕೆ ವಿಶೇಷವಾದ ಗೌರವವನ್ನು ಗ 
ತಂದುಕೊಟ್ಟಿತ್ತು. ಔತ್ತರೇಯರೂ ವಿದೇಶಿಯರೂ ಬೇಟಿಯಾಡಲಿಕ್ಕೆ ಕರ್ನಾಟಕದ | 
ಅರಣ್ಯಗಳಿಗೆ ಬರುತ್ತಿದ್ದರೆಂದು ತಿಳಿಯುತ್ತದೆ. ಈ ಹೇಳಿಕೆಯಿಂದ ಕರ್ನಾಟಕದಲ್ಲಿ ., 
ಅರಣ್ಯ ಸಂಪತ್ತು ಅಧಿಕವಾಗಿದ್ದು ಶೌರ್ಯಪ್ರವೃತ್ತಿಗೆ ಹೆಸರಾಗಿದ್ದ ಕರ್ನಾಟಕದ . 
ರಾಜರು ಶೌರ್ಯದ ಪ್ರತೀಕವಾಗಿ ಮೃಗಗಳನ್ನೇ ತಮ್ಮ ಲಾಂಛನದಲ್ಲಿ ಬಳಸಿದ್ದಿರ 
ಬಹುದು. ಕದಂಬರು ಮೃಗಗಳ ರಾಜ ಸಿಂಹವನ್ನೇ ಲಾಂಛನವಾಗಿಟ್ಟುಕೊಂಡಿದ್ದರು. 
ಮೃಗೇಶವರ್ಮ ಎಂದರೆ ಮೃಗಗಳ ಅಧಿಪತಿ ಎಂದು ಅರ್ಥ. ಹಲವು ತಾಮ್ರ ಶಾಸನ 
ಗಳಲ್ಲಿ ಲಾಂಛನವಿರದೆ ಮೃಗೇಶ ಎಂದು ರಾಜನ ಹೆಸರಿರುತ್ತದೆ.? ಆದರೆ ಧಾರ್ಮಿಕ ! 
ವಾಗಿ ಹೇಳುವುದಾದರೆ ಕದಂಬರು ವೈಷ್ಣವ ಧರ್ಮದಲ್ಲಿ ಆಸಕ್ತಿ ಹೊಂದಿದ್ದ ಬಗ್ಗೆ ' 
ಮಾಹಿತಿ ದೊರೆಯುತ್ತದೆ. ಸಿಂಹವೂ ಕೂಡ ವಿಷ್ಣುವಿನ ಅವತಾರಗಳಲ್ಲಿ ಒಂದಾಗಿದೆ. | 
ಅಲ್ಲದೆ ಕನ್ನಡದ ಪ್ರಪ್ರಥಮ ಶಾಸನವಾದ ಹಲ್ಮಿಡಿ ಶಾಸನದಲ್ಲಿ ಅಚ್ಯುತ ಮತ್ತು ; 
ಸುದರ್ಶನ ಚಕ್ರದ ಬಗ್ಗೆ ನಾಂದಿಪದ್ಯವನ್ನು SRR ಕದಂಬರು ವೈಷ್ಣ ವ ಮತಾ 
ವಲಂಬಿಗಳೇ ಇರಬಹು ದು ಅಲ್ಲದೆ ಕದಂಬ ರಾಜರುಗಳು ರಘ, ಭಗೀರಥ, ಕೃ ಷ್ಣ 
ವರ್ಮ, ಕಾಕುಸ್ಥವರ್ಮ, ಹರಿವರ್ಮ, ಇತ್ಯಾದಿ ಹೆಸರುಗಳನ್ನು ಹೊಂದಿದ್ದರು; ಷಿ 
ನಾರಾಯಣನ ವಿವಿಧ ನಾಮಗಳಾಗಿವೆ. ಅಲ್ಲದೆ ಮಯೂರವರ್ಮನು ವೈದಿಕ ಪರಂಪರೆ | 
ಯನ್ನು ಹೊಂದಿದ್ದು ವೇದಾಧ್ಯಯನ ನಿಪುಣನಾಗಿದ್ದನೆಂದಮೇಲೆ ಅವನೂ ಕೂಡ 1 
ಮೂಲದಲ್ಲಿ ನೈಷ್ಣ ವನೇ ಆಗಿದ್ದನು. ಧಾರ್ಮಿಕ ಆಸಕ್ತಿ ಕೈಯನ್ನು ಪ್ರತಿಬಿಂಬಿಸುವ 
ಉದ್ದೆ (ಶದಿಂದ ಕದಂಬರು ಸಿಂಹವನ್ನು ತಮ್ಮ ಲಾಂಛನವಾಗಿಟ್ಟು ಕೊಂಡಿದರು. 

ಕದಂಬರ ನಂತರ ಕನ್ನ ಡನಾಡನ್ನು ದೀರ್ಫಕಾಲ ಆಳಿದ ಜೊರೆಗಳಿಂದಕೆ ಗಂಗರು. 
ಇವರು ಮದ ಗಜೇಂದ ನನ್ನು ಲಾಂಛನವಾಗಿ ಇಟ್ಟುಕೊಂಡಿದ್ದ ರು. ತಲಕಾಡು 
ಇವರ ರಾಜಧಾನಿ. ಗಂಗಳ ಉತ್ತರ ಭಾರತದ ಇಕ್ಸ್ಟ್ವ್ವಾ ಕು ಸಂತತಿಗೆ ಸೇರಿದವಕೆಂದೂ 
ಅಯೋಧ್ಯೆಯಿಂದ ಬಂದವರೆಂದೂ ಹಲವು ಶಾಸನಗಳಲ್ಲಿ ವರ್ಣಿತವಾಗಿದೆ. ಮಾಧವ, 
ದಡಿಗರು ಹತ್ತ ರದಿಂದ ಬರುವಾಗ ಕಡಪ ಜಿಲ್ಲೆ ಯ ಪೇರೂರಿನಲ್ಲಿ ಸಿಂಹೆನಂದಿ ಎಂಬ 
ಜೈ ನ ಮುನಿಯನ್ನು ಕಂಡರೆಂದೂ ಅವರ ರಾಜಕಳೆಯನ್ನು ಗಮನಿಸಿದ ಯತಿ, ದೇವ 


1 ಕರ್ನಾಟಕದ ಇತಿಹಾಸ, ಪುಟ 31 


2 ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಪುಟ-42 


ಈ" ಧಾರ್ಮಿಕ ಹಿನ್ನೆಲೆಯಲ್ಲಿ ಕರ್ನಾಟಕದ ರಾಜಲಾಂಛನಗಳು ೩೩ 


ರಿಂದ ವರಪಡೆದ ಕರ್ಣಿಗಾರ ಪುಷ್ಪದ ಕಿರೀಟವನ್ನು ತನ್ನ ಕೈ ಯಿಂದಲೇ ತೊಡಿಸಿ ಖಡ್ಗ 
ವೊಂದನ್ನು ಕೋಲಾರದ ಬಳಿ ಡೊರಕಿಸಿಕೊಟ್ಟ "ಓದೂ ಕಃ ರಾಜ್ಯ ಗಂಗವಾಡಿ 
06, 000 ಎಂದು ಹೆಸರಾಯಿತು ಎಂದು ಹೇಳಿಕೆ. ಅವರ ಆಳ್ವಿಕೆ ಪ್ರಾರಂಭದಲ್ಲಿ 
ಕಾವೇರಿಯ ಬಯಲಿನಲ್ಲಿ ತಲಕಾಡಿನವರೆಗೂ ವಿಸ್ತರಿಸಿತ್ತು ಸಕ್‌ ಮತ್ತು ಸುತ್ತ 
ಮುತ್ತಲಿನ ಪ್ರದೇಶವು ಕಾಡಿನಿಂದಾವೃತವಾಗಿದ್ದು ಗಜಾರಣ್ಯ ಎಂದು ಹೆಸರಾಗಿತ್ತು. 
೬ ಸಮೃದ್ಧ ವಾದ ಕಾಡಿದ್ದು ದರಿಂದ ಮೃ ಗಸಂಪತ್ತು ಅಧಿಕವಾಗಿತ್ತು. ಆದ್ದ ರಿಂದ 
ಗಂಗರು ಗಜವನ್ನೆ ತ ತಮ್ಮ ಜೇತಾ ಬಳಸಿದ್ದ ರು ಎಂಬ ಹೇಳಿಕೆ ಸತ್ಯಕ್ಕೆ 
ಹತ್ತಿರವಾದರೂ, ತ 'ಒನ್ನೆ ಲೆಯಲ್ಲಿ ಈ ಲಾಂಛನವನ್ನು ಪರಾಮರ್ಶಿಸಿದಾಗ 
ಗಂಗರು ಜೈನರಾಗಿರಲಿಲ್ಲ, ವೈಷ್ಣವ ಮತದವರಾಗಿದ್ದರು ಸು ಹೇಳಬಹುದು. ಗಜ 
ರಾಜನು ಪೂರ್ವಜನ್ಮದಲ್ಲಿ ಪಾಂಡ್ಯದೇಶದ ರಾಜನಾಗಿದ್ದು, ಆತನ ಹೆಸರು 
| ಇಂದ್ರ ದ್ಯ ಮ್ನ ಎಂದು. ಆತನು ಬಹುದೊಡ್ಡ ವಿಷು ಭಕ ಕ್ರನಾಗಿದ್ದನು. ಒಮ್ಮೆ 
ಆಗಸ್ತ್ಯ ಗ ಶಾಪಕ್ಕೆ ಗುರಿಯಾಗಿ ಗಜರೂಪ ವನ್ನು ಹೊಂದಬೇಕಾಯಿತು. 
ಈ ಗಜವು ತನ್ನ ಪರಿವಾರದೊಂದಿಗೆ ನೀರನ್ನು ಕುಡಿಯುತ್ತಿದ್ದಾಗ ಸ್ಟ 
'ಗಜರಾಜನ ಕಾಲನ್ನು ಹಿಡಿದುಕೊಂಡಿತು. ಆಗ ರಕ್ಷಣೆಗಾಗಿ ಹಿಂದಿನ ಜನ್ಮದ 
ಹೇಳುತ್ತಿದ್ದ ಸರಬ ಹ್ಮ ಸ್ತುತಿಯನ್ನು ಜನಿಸಿದನು. ಆಗ ವೇದಸ್ವರೂಪನಾದ ಗರ: ಸ 
ಮೇಲೆ ಶ್ರೀಹರಿಯು ಬಂದು ಗಜರಾಜನನ್ನು ಮೊಸಳೆಯ ಹ್‌ ರಕ್ಷಿಸಿದನು. 
ಗಜರಾಜ ಸ ವಿಮುಕ್ಕನಾಗಿ ಭರ ಸ ಸತು ಬ ಬ್ರಹ್ಮನು ಅವನನ್ನು: ಗರುಡನ 
ಮೇಲೆ Weds ವೈಕುಂಠಕ್ಕೆ ಹೊರಟುಹೋದನು! ಎಂಬ ಪುರಾಣದ 
ಹೇಳಿಕೆಯಂತೆ ಗಂಗರು ಕೂಡ ವಿಷ್ಣುಭಕ್ತರಾಗಿದ್ದು ತಮ್ಮ ಧರ್ಮದ ಸಂಕೇತವಾಗಿ 
ವಿಷ್ಣುಭಕ್ತನಾದ ಗಜರಾಜನ ಲಾಂಛನವನ್ನು ಬಳಸಿರಬಹುದು. ಗಂಗರು ವಿಷ್ಣು 
ಭಕ್ತರಾಗಿದ್ದರು. ಎಂಬುದಕ್ಕೆ ಬಾ. ರಾ. ಗೋಪಾಲರ ಹೇಳಿಕೆಯನ್ನು ಗಮನಿಸ 
ಬಹುದು : “ಸಿಂಹೆನಂದಿಯಿಂದ ಗಂಗ ವಂಶ ಸ್ಥಾಪನೆಯಾಯಿತು ಎಂಬುದಕ್ಕೆ ಶಾಸನ 
ಮಾಹಿತಿ 1122ರಲ್ಲಿ ದೊರೆಯುತ್ತದೆ. ಆಗ ಜೈನಧರ್ಮ ಚೆನ್ನಾಗಿ ಹರಡಿತ್ತು. ಆದರೆ 
ಅದಕ್ಕಿಂತ ಹಿಂದೆಯೆ ಗಂಗರು ಕರ್ನಾಟಕದಲ್ಲಿ ಪ್ರಬಲರಾಗಿದ್ದರೂ ಕೂಡ ಇಂತಹ 
ಮಾಹಿತಿ ದೊರೆಯುವುದಿಲ್ಲ. ಗಂಗರು ಬೇರೆ ದೇವರುಗಳ ಆರಾಧಕರು ಎಂಬುದು 
ಅವರು ಹೊಂದಿದ್ದ ಬಿರುದುಗಳಿಂದ ತಿಳಿದುಬರುತ್ತ ದೆ. ವಿಷ್ಣು ಗೋಪ, ದ್ರಿ ಜಗುರು, 
ಗೋಬ್ರಾಹ್ಮಣ “ಪೂಜಕಸರ, ನಾರಾಯಣ ಚಂಣಾನುಧ್ಯಾತ ನಿರಪ್ರ ನಷ್ಟ ಬ್ರಹ್ಮ 
ಧೇಯ, ಸ ಹಸ್ರ ವಿಸಗ್ಗಾ ೯ಗ್ರಹಣಕಾರಿ, ಅವನ ಮಗ ಅನಿನಿತನನ್ನು ಕಮ 
ಲೋದರ ಚರಣ ಕಮಲಾನುಧ್ಯಾ 3 ಎಂದೂ, ಸೆನ್ನಾ ನೂರು ಶ್ಲಾಸನದಲ್ಲಿ ದುರ್ವಿನೀತ 
ನನ್ನು ಕಾತಾ ್ಯಾಯಫೀ ಚರಣ SP ನರಿಚರೆ ನಿದ್ಧಾ ನ್ರ್ಮ ರಾತ್ಮ ಎಂದು ಕರೆದಿದೆ, 


1 ವಚನ ಭಾಗವತ, ಪುಟ 153, ತ. ಸು. ಶಾಮರಾಯ 


೩೪ ಮಾನವಿಕ ಕರ್ಣಾಟಕ 


ಹೀಗಿರುವಲ್ಲಿ ಗಂಗ ದೊರೆಗಳು ಜೈನಮತಾವಲಂಬಿಗಳಾಗಿದ್ದರು ಎಂಬ ಹೇಳಿಕೆ ' 
ಸಾಧಾರವಾಗಿರುವಂತೆ ತೋರುವುದಿಲ್ಲ”! 4 
ದಕ್ಷಿಣದಲ್ಲಿ ಗಂಗರು ಪ್ರಬಲರಾಗಿದ್ದಾ ಗ ಉತ್ತರದಲ್ಲಿ ಕ್ರಿಶ. 6ನೆಯ ಶತಮಾನ | 
ದಲ್ಲಿ ಬಾದಾಮಿ ಚಾಲುಕ್ಯರು ಪ್ರಬಲರಾಗಿದ್ದ ರು. ಇವರು ವರಾಹ ಲಾಂಛನರು, ' 
ಮಾನವ್ಯ ಗೋತ್ರರು, ಹಾರೀತಿ ಪುತ್ರರು. ಹಿರಣ ಗರ್ಭ (ಬ್ರಹ ಸ) ನಿಂದ ಹುಟ್ಟಿ ದಳ 
ಚಿನ್‌, ನಂಚಶಿಖಿಯು ಸಂಧ್ಯಾವಂದನೆ ಮಾ ಅಘ್ಯ್ಯಕೊಡುತ್ತಿ ರು § 
ಚುಲಕದಿಂದ ಯೋಧನೊಬ್ಬನು ಉದ್ಭವಿಸಿದನು. ಅವನ ವಂಶಜರು ಚಾಲುಕ್ಯರು. ' ಶ್ರ 
ಅಂತೂ ಯಾವುದೇ ರಾಜಮನೆತನ ಪ್ರಬಲವಾದಂತೆ ಪುರಾಣದ ಕತೆಯನ್ನು ತನ್ನ 4 
ಮೂಲಕ್ಕೆ ಅಂಟಿಸಿಕೊಂಡು ಪಾವಿತ್ರ್ಯತೆಯನ್ನು ಕಂಡುಕೊಳ್ಳಲು ಪ್ರಯತ್ನಿ ಸುವುದು 
ಅಭ್ಯಾಸಬಲದಿಂದ ಬಂದ ಕಲೆಯಾಗಿತ್ತು. ಚಾಲುಕ್ಯರೂ ಸಹ ತಮ್ಮ ಮೂಲಜರು ' 
ಹ್ಮನಿಂದ ಬಂದವರೆಂದು ಹೇಳಿಕೊಂಡಿದ್ದಾರೆ. ಜನ್ಮತಹ ವಿಷ್ಣು ವನ್ನೇ ಆರಾಧಿಸಿ ' 
ಕೊಂಡು ಬಂದವರಾಗಿದ್ದರು. ಅಲ್ಲದೆ ಅವರ ದಾಖಲೆಗಳಲ್ಲಿ ಕೂಡ ವರಾಹವನ್ನ್ನೇ ' 
ಲಾಂಛನವಾಗಿ ಬಳಸಿದ್ದ ರು, ವರಾಹ ಎಂದರೆ ಜ್ಞಾನಕ್ಕೆ ಅಧಿಪತಿಯೆಂದೂ (ಜ್ಞಾನ | 
ಪಿರಾನ್‌ ಇಲ್ಲಾರ್‌ ಇರೆ RY) ಭೂಮಿಯನ್ನು ಸದ ಮಾಡಿದವನು ಎಂದೂ | 
ಅರ್ಥ. ಹಿರಣ್ಯಾಕ್ಷ ನು ಸಾಗರದಡಿಯಲ್ಲಿ ಅಡಗಿಸಿಟ್ಟ ದ್ದ ಭೂಮಿತಾಯಿಯನ್ನು | 
ವಿಷ್ಣುವು ವರಾಹಾ ವತಾರವೆತ್ತಿ ರಕ್ಷಿಸಿದನು ಎಂಬುದು ಫೌ ಜಿಕ ಹೇಳಿಕೆ. 


“ ಜಯತಿ ಅದಿಷ್ಯತ: ವಿಷ್ಣೋ ವರಾಹಂಕ್ಷೋಭಿತಾರ್ಣವಂ 
ದಕ್ಷಿಣೋನ್ನತೆ ದಂಷ್ಭ್ರಾಗ್ರೇ ವಿಶ್ರಾಂತ ಭುವನಂ ವಪು :”2೩ 
(ಸಾಗರದ ನೀರನ್ನು ಕಲಕಿ ತನ್ನ ಬಲದ ಕೋರೆಯ ತುದಿಯ ಮೇಲೆ ಭೂಮಂಡಲ 
ವನ್ನು ನಿಲ್ಲಿಸಿದ ವಿಷ್ಣು ವಿನ ಸಾಕ್ಸಾತ್‌ ಅವತಾರವೆನಿಸಿದ ವರಾಹನಿಗೆ ಮಂಗಳ) 
ವಿಷು ವು ಭೂಮಿಯನ್ನು ರಕ್ಷಿಸಿದಂತೆ ಚಾಲುಕ್ಯರೂ ಕೂಡ ಸರ್ವಭೂಮಿಗೂ 
ಸಾರ್ವಭೌಮತ್ವ ವನ್ನು ಸಾರುವ ಅಭಿಲಾಷೆಯಿಂದ ವರಾಹೆವನ್ನು ಲಾಂಛನವಾಗಿಟ್ಟು 
ಕೊಂಡರು. ಭಲಿ ಚಾ ಲುಕ್ಯ ರು, ಪರಮಭಾಗವತ್ತ ಶ್ರೀವಲ್ಲಳ, ಶ್ರೀಪ ಥ್ವಿವಲ್ಲಭು 
ಮೊದಲಾದ ಬಿರುದುಗಳನ್ನು ಹೊಂದಿರುತ್ರಿದು, ವೈಷ್ಣ ವ ತಾವ 0 
ಎಂಬದಕ್ಕೆ ಆಧಾರವಾಗಿವೆ. ಚಾಲುಕ್ಯರು ಅಪ್ಪ ಟ ವಿಷು ಭಕ್ತ ರಾಗಿದ್ದು ವಿಷು ವಿನ 
ಅನತಾರಸನ್ನೆ ೯ ತಮ್ಮ ಲಾಂಛನವಾಗಿಟ್ಟು ಕೊಂಡಿದ್ದ ರು. 
ಚಾಲುಕ್ಯ ರ ಕೊನೆಯ ದೊಕೆ ಕೀರ್ತಿವರ್ಮನನ್ನು ರಾಷ್ಠ ಕೂಟ ದಂತಿದುರ್ಗನು 
ಸೋಲಿಸಿ 7585 ರಾಜ್ಯ ಸ್ಥಾಪಿಸಿದರು. ರಾಷ ಕ್‌ೆ ದು ವಂಶದವರು 
ಸ್ಯಾ ುದು ವಂ 
ಎಂದು ಹೇಳಿಕೊಳ್ಳುತ್ತಾಕೆ' . ಇವರ ಲಾಂಛನ ಆದಿಗರುಡಿ, ಗರುಡ ವಿಷ್ಣುವಿನ 


1 ಕ.ಅ.ಸ್ಮ ಕಸಾಚ, ಪುಟ 352, ಸಂ. ] 
೩ ಕರ್ನಾಟಕ ಪರಂಪರೆ, ಸಂಪುಟ 1, ಪುಟ 258 


ಧಾರ್ಮಿಕ ಹಿನ್ನೆಲೆಯಲ್ಲಿ ಕರ್ನಾಟಕದ ರಾಜಲಾಂಛನಗಳು ೩೫ 


ವಾಹನ- ಗರುಡ ಎಂದರೆ ವೇದಾತ್ಮ, ವಿಹಿಗೇಶ್ವ ರ ವೇದಗಳನ್ನು ಕರಗತಮಾಡಿ 
ಕೊಂಡವನೆಂದು ಅರ್ಥ. ಆದಕೆ SE ಯಜ್ಞ ಯಾಗಾದಿಗಳಲ್ಲಿ ರಾಷ ಸ್ರ ಕೂಟರು 
 ಫಿರತರಾಗಿದ್ದಂತೆ ಯಾವ ಉಲ್ಲೇಖಗಳಿಲ್ಲ. ರಾಜರುಗಳೂ ಇಂಥದೇ ಧರ್ಮವನ್ನು 
ಅನುಸರಿಸಬೇಕೆಂಬ ನಿಯಮವಿಲ್ಲ. ಒಲನಿಗನುಗುಣವಾಗಿ ಶಿವ ವಿಷ್ಣು ಇಬ್ಬರನ್ನೂ 
ಪೂಜಿಸುತ್ತಿದ್ದರು... ಇವರ ಶಾಸನಗಳಲ್ಲಿ ಗರುಡ ಮತ್ತು ಶಿವನ ಮುದ್ರೆಗಳನ್ನು 
ಕಾಣಬಹುದಾಗಿದೆ. ಅಲ್ಲದೆ ಶಾಸನದ ಆದಿಯಲ್ಲಿ ವಿಷ್ಣು ಮತ್ತು ಶಿವನನ್ನು ಸ್ಮುತಿಸಿರು 
ವುದನ್ನು ಕಾಣಬಹುದು.3 ಇದರಿಂದಾಗಿ ಶಿವ ವಿಷ್ಣು ಎರಡೂ ದೇವತೆಗಳನ್ನು 
ಆರಾಧಿಸುತ್ತಿದ್ದರೆಂದು ತಿಳಿಯುತ್ತದೆ. 


ರಾಷ್ಟ್ರಕೂಟರ ಮೂಲವಾಸದ ಬಗ್ಗೆ ಜಿಜ್ಞಾ ಸೆಗಳಿವೆ. ರಾಷ್ಟ್ರಕೂಟರ 
' ಉಪಶಾಖೆಯ ಶಾಸನಗಳಲ್ಲಿ " ಇವರ ಮೂಲವನ್ನು ಯದು ವಂಶಕ್ಕೆ ಸಂಬಂಧಿಸಿದು ? 
ದಾಗಿ ವರ್ಣಿಸಲಾಗಿದೆ. ರಾಜಸಂತತಿಗಳಲ್ಲಿ ಇದು ಸಾಮಾನ್ಯವಾಗಿ ಕಂಡುಬರುವುದ 
ರಿಂದ ಇಂತಹ ದಂತಕತೆಯನ್ನು ನಂಬಲು ಸಾಧ್ಯವಿಲ್ಲ. ಆದರೆ ರಾಷ್ಟ್ರಕೂಟರ ಕೆಲವು 

ಶಾಸನಗಳಲ್ಲಿ ನೇಗಿಲ ಮುದ್ರಿ ಇರುವುದನ್ನು ಗಮನಿಸಿದಾಗ ರಾಷ್ಟ್ರಕೂಟರು ಮೂಲ 
ದಲ್ಲಿ ಒಕ್ಕ ಲುತನದವರಾಗಿದ್ದು ಸಮಯ ಸಾಧಿಸಿ ತಮ್ಮ ಪ್ರಭುತ್ವವನ್ನು ಸ್ಕಾ ಫಿಸಿರ 
ಬಹುದು. ನೇಗಿಲು ಕೂಡ. ಮುದ್ರೆಯಲ್ಲಿ MT ರಾಷ್ಟ್ರಕೂಟರು “ನಾಡ 
ಗೌಡರು, ಒಕ್ಕಲ ಮಕ್ಕಳೆಂಬ ಬಗ್ಗೆ ಸಂದೇಹವೇ ಇಲ್ಲ ಎಂದು ಶಂಬಾ. ಜೋಷಿ 
ಯವರು ಹೇಳಿದ್ದಾರಿ.3 ನೇಗಿಲು ಯಾವ ರಾಜ ಸಂತತಿಯಲ್ಲಿಯೂ ದೊರೆಯದೆ 
ರಾಷ್ಟ್ರಕೂಟರ ಮುದ್ರೆಯಲ್ಲಿರುವುದರಿಂದ ಇವರು ವ್ಯವಸಾಯಗಾರರೆಂಬುದಂತೂ 
ಸತ್ಯವಾಗಿದ್ದು 'ಕ್ಷೀಣಿಸುತ್ತಿದ್ದ ಚಾಲಕ್ಯ ಸಂತತಿಯನ್ನು ತುಳಿದು ತಮ್ಮ ಪ್ರಭುತ್ವ 
ವನ್ನು ಸ್ಥಾನಿಸಿದ್ದಿ ರಬಹುದು. 


ಕ್ರಿ.ಶ. 10ನೆಯ ಶತಮಾನದ ಕೊನೆಯಲ್ಲಿ ಕರ್ಣಾಟಕ ಇತಿಹಾಸದ ಕ್ಷಿತಿಜದಲ್ಲಿ 
ಕಾಣಿಸಿಕೊಂಡು 11ನೆಯ ಶತಮಾನದಲ್ಲಿ ಪ್ರಾಬಲ್ಯಕ್ಕೆ ಬಂದು ಕರ್ನಾಟಕ ಸಾಮಾ ತ್ರಜ್ಯ 
ವನ್ನು ಕಟ್ಟ 14ನೆಯ ಶತಮಾನದ ಪೂರ್ವಾರ್ಧದ ಕೊನೆಯವರೆಗೂ ಯಶಸ್ವಿಯಾಗಿ 
ಆಳ್ವಿಕೆ ನಡೆಸಿದ ಹೊಯ್ಸಳರ ಲಾಂಛನ ಶಾರ್ದೂಲ. ಇವರ ಶಾಸನಗಳಲ್ಲಿ ದ್ವಾರಕಿ 
ಯಿಂದ ಬಂದವರೆಂದು ಹೇಳಿಕೊಂಡಿದ್ದಾರೆ. ಆದ್ದರಿಂದಲೇ ರಾಜಧಾನಿಗೆ ದ್ವಾರಕೆ, 
ದ್ವಾರಸಮುದ್ರ ಎಂದು ಹೆಸರಿಟ್ಟು ಕೊಂಡಿದ್ದರೆಂದು ಶಾಸನಗಳಲ್ಲಿ ಉಲ್ಲೇಖಗಳಿವೆ. 
ಇವರ ಶಾಸನಗಳಲ್ಲಿ ಯದುವಂಶದ ಉಲ್ಲೇಖವಿಲ್ಲ. ಆದುದರಿಂದ ಹೊಯ್ಸಳರು 
ಕರ್ನಾಟಕ ಪರಂಪರೆ, ಸಂ, 1, ಪುಟ 290 

2 EC.Vol3; ಸಂಗೂ 278 

3, ಕನ್ನಡದ ನೆಲೆ, ಪುಟ-105 


೩೬ ಮಾನವಿಕ ಕರ್ಣಾಟಕ 


ಯದುವಂಶಕ್ಕೆ ಸೇರಿದವಕೆಂಬುದಾಗಲೀ ದ್ವಾರಕೆಯಿಂದ ಬಂದವಕೆಂದಾಗಲೀ ನಂಜ 
ಲಾಗುವುದಿಲ್ಲ. ಇವು ಕೇವಲ ಕಾಲ್ಪನಿಕ. 


ಶಾಸನಗಳಲ್ಲಿ ಸರ್ವೇಸಾಮಾನ್ಯವಾಗಿ ಕಾಣಬರುವ ಹೇಳಿಕೆಯ ಪ್ರಕಾಕ ಕ 
ವಂಶದ ಮೂಲಪುರುಷ ಸಳ. ಸಳನು ತನ್ನ ಗುರುವಾದ ಜೈನಮುನಿ ಸುದತ್ತ್ವಾಚಾಯ 
ನೊಡನೆ ಇಂದಿನ ಮೂಡಿಗೆರೆಯಲ್ಲಿರುವ ಸೊಸೆವೂರು ಗ್ರಾಮದ ಜೈನ ಬಸದಿಂ 
ವಾಸಂತಿಕ ಅಥವಾ ಪದ್ಮಾವತಿಯೆಂಬ ದೇವಿಯ ಆರಾಧನೆಯಲ್ಲಿ ತೊಡಗಿದ್ದ 
ಒಂದು ದಿನ ಅವನು ಪೂಜೆಯಲ್ಲಿ ಸಿರತನಾಗಿದ್ದಾಗ ಹುಲಿಯೊಂದು 
ಬಂದಿತು. ಆಗ ಜೈನಮುನಿಯು ದಂಡಕವನ್ನು ಸಳನಿಗೆ ಕೊಟ್ಟು “ ಫೊರ್‌ ಸಳ 3 
ಎಂದು ಆಣತಿಯಿತ್ತನು. ಕೂಡಲೇ ಸಳನು ಹುಲಿಯನ್ನು ಕೊಂದನು. ಸಂಪ್ರೀತ' 
ನಾದ ಮುನಿಯು ವಾಸಂತಿಕಾ ದೇವಿಯಿಂದ ವರವನ್ನು ಪಡೆದು ಸಳನಿಗೆ ರಾ y 
ಪ್ರಾಪ್ತಿಯಾಗುವಂತೆ ಹರಸಿದನು. ಯತಿಯ ಬಾಯಿಂದ ಬಂದ ವಾಣಿಯೇ' 
ಹೊಯ್ಸಳವಾಯಿತು. ಸಳನಿಂದ ಸ್ಥಾ ಪಿಸಲ್ಪಟ್ಟಿ ಸಂತತಿ ಹೊಯ್ಸಳ ಸಂತತಿ 4 
ಯಾಯಿತು ಎಂದು ವರ್ಣಿಸಲಾಗಿದೆ. ಅಲ್ಲದೆ ಅವರ ಲಾಂಛನದಲ್ಲಿ ಹುಲಿಯೊಡನೆ ' 
ಸೆಣಸುತ್ತಿರುವ ಸಳನ ಚಿತ್ರವನ್ನೇ ಇಟ್ಟುಕೊಂಡಿದ್ದಾರೆ, ಹುಲಿಯೊಡನೆ ಸೆಣಸು ' 
ವಷ್ಟು ಚತುರ ಮತ್ತು ಧೈರ್ಯವಂತನಾಗಿದ್ದ ಸಳನು ಮೂಲದಲ್ಲೂ ಮೃ 
ಬೇಟಿಯಲ್ಲಿ ಸರಿಣತನಾಗಿದ್ದು, ಅನಿರೀಕ್ಷಿತವಾಗಿ ಬಂದ ಹುಲಿಯೊಂದಿಗೆ ಸೆಣಸ 
ಸಾಧ್ಯವಾಗಿದ್ದಿರಬಹುದು. ಆದರೆ ಸಳನ ಬಗ್ಗೆ ಮಾಹಿತಿ ಮತ್ತೆಲ್ಲಿಯೂ ದೊರೆಯು 
ವುದಿಲ್ಲ. ಹುಲಿಯೊಡನೆ ಸೆಣಸಿದ ಸಳ ಬೇಡರ ಕುಲದವನಾಗಿರಬಹುದೆಂದೂ ನಂತ ಸೆ 
ದಲ್ಲಿ ಜೈನಮ:ನಿಯನ್ನು ಗುರುವಾಗಿ ಪಡೆದು ಹುಲಿಯನ್ನು ಕೊಂದಿರಬಹುದು. ಹೀಗೆ" 
ಹೊಯ್ಸಳಸಂತತಿ ತಲೆ ಎತ್ತಿರಬಹುದು. ಅಂತೂ ಹೊಯ್ಸಳ ಮೊದಲ ದೊಕೆಗಳು | 
ಜೈನಧರ್ಮದವರಾಗಿದ್ದರು. ಆದರೆ ಅನಂತರದ ಜೊರೆಗಳು ವಿವಿಧ ಮತಕ್ಕೆ ಪ್ರೋತ್ಸಾಹ | 
ದಾಯಕರಾಗಿದ್ದರು ಮತ್ತು ಪರಧರ್ಮ ಸೆಹಿಷ್ಣುಗಳಾಗಿದ್ದರು. ಶೈವ, ವೈಷ್ಣವ, | 
ಜೈನ ಎಂಬ ಭೇದಗಳಿಲ್ಲದೆ ಸರುಪರೆಯಾಗಿ ಬಂದ ಧರ್ಮವನ್ನು ಅನುಸರಿಸಜಿ ತಮ್ಮ ' 
ಒಲನಿಗನುಗುಣವಾಗಿ ವಿವಿಧ ಧರ್ಮವನ್ನು ಅವಲಂಬಿಸಿದಂತೆ ತೋರುತ್ತದೆ. 
ವಿಷ್ಣುವರ್ಧನನ ತಂದಿ ಎರೆಯಿಂಗ ವೈಷ್ಣವ, ಶ್ರವರ ಪದ್ಮಭ್ಭಂಗ ಎಂದೆನಿಸಿಕೊಂಡಿ 
ದ್ವನು. ಅವನ ಮಗ [ನೆಯ ಬಲ್ಲಾಳನು ಶೈವನಾಗಿದ್ದು ಶೈವ ಶಿಕೋಮಣಿ ಎನಿಸಿ? 
ಕೊಂಡಿದ್ದನು. ನಿಷ್ಣು ವರ್ಧನನು ವೈಷ್ಣವ ಧರ್ಮವನ್ನು ಅವಲಂಬಿಸಿದ್ದನು. 4. 
ಹೊಯ್ಸಳ ರಾಜರ ಅನ್ಯಮತ ಸಹಿಷ್ಣು ತೆಯಿಂದ ಜೀಕೆ ಬೇಕೆ ಧರ್ಮಗಳು ಶಾಂತಿ? 
ಯುತವಾಗಿ ಸಹಬಾಳ್ವೆ ನಡೆಸಲು ಅವಕಾಶವಾಯಿತು. ಅಷ್ಟೇ ಅಲ್ಲ, ಅದರಿಂದ ' 
ಎಲ್ಲ ಧಾರ್ಮಿಕ ಪೂಜೆಯ ಗುರಿಯು ಕಟ್ಟಕಡೆಗೆ ಒಂದೆಯೇ ಎಂಬ ಅರಿವೂ ಹೆಚ್ಚಿತು. ; 


ಧಾರ್ಮಿಕ ಓನ್ನೆಲೆಯಲ್ಲಿ ಕರ್ನಾಟಕದ ರಾಜಲಾಂಛನಗಳು ೩೭ 


ಪಗಳ: ಮಾತ್ರ ಭಿನ್ನವಾಗಿರಬಹ:ದು. ಹೊಯ್ಸಳ ರಾಜರ ಸರ್ವಧರ್ಮ 


ಸಮನ ಯಕೆ, ಕೇಶವರೀವಾಲಯದ ಶಾಸನ ಮುಖ್ಯ ಉದಾಹರಣೆಯಾಗಿದೆ. 
eM ಶಿ 


ಯಂ ಶೈವಾ : ಸಮು ಪಾಸ ಶೇ ಶಿವ ಇತಿ ಬ್ರಹ್ಮೇತಿ ವೇದಾಂತಿ ನೇ। 
ತೈತಿ ನೈಯಾಯಿ:ಕಾಃ 
ಅರ್ಹಕ್ಚೆ ತಿ ಹೆ ಚೈನೆಶಾಸನ ಮತಿ : ಕರ್ಮೇಶಿ ವಿಸಾವತಾಂಸೆಕಂಃ 


ಬೌದ್ದಾ ಬುದ್ದ ಇತಿ ಪ್ರಮಾಣ ಪಟವ: ತೆ 
ಹಾ ನ್‌ 


ಸೋ ಯಂ ನೋ ವಿದಧಾತು ವಾಂಛಥತೆಪಲಂ ಶ್ರಿ ಕೇಶವೇ ಶಸ್ಸದಾ2 


ಹೊಯ್ಸಳ ಅರಸರೂ ಮತ್ತು ಸಾಮಂತ ರಾಜರೂ ಚೆತುಸ್ಸಮೆಯ ಸಮೆದ್ಧ 
ರಣ ಎಂಬ ಬಿರ ದನ್ನು ಧರಿಸಿದ್ದರು. ಬೌದ್ಧ, ಜೈನ, ಶೈವ ಮತ್ತು ವೈಷ್ಣವ 
ಧರ್ಮಕ್ಕೆ ಪ್ರೋತ್ಸಾಹಕರಾಗಿದ್ದ ಕೆಂದು ಆ ಬಿರುದುಗಳು ತಿಳಿಸುತ್ತವೆ. 
& 13ನೆಯ ಶತಮಾನದ ಆದಿಭಾಗದಲ್ಲಿ ಮುಸಲ್ಮಾನರು ಉತ್ತರ ಭಾರತದಲ್ಲಿ 

ಪ್ರಬಲರಾಗಿದ್ದರು, ದಕ್ಷಿಣ ಭಾರತವನ್ನು ಆಕ್ರಮಿಸಲು ಪ್ರಯತ್ನಿಸುತ್ತಿದ್ದರು. 
ಅಂದಿನ ಹೊಯ್ಸಳರು, ದೇವಗಿರಿಯ ಯಾದವರು, ಕಾಕತೀಯರ, ಪಾಂಡ್ಯರು 
ಮಲ್ಲಿಕಾಫರ್‌ ಮತ್ತು ವಹೆಮದ್‌ ಬಿನ್‌ ತೊಘಲಕ್‌ ನ ದಾಳಿಯನ್ನು ಎದುರಿಸು ಲ 
| ಆಸಕ್ತರಾಗಿದ್ದರು. ಇಂತಹ ಸಮ ಯದಲ್ಲಿ ಪ್ರಬಲ ರಾಜಕೀಯ ಶಕ್ತಿ "ಎಂದರೆ ವಿಜಯ 
॥ಫಗರದ ಅರಸರು. ಹೊಯ್ಸಳ ಚಕ್ರವರ್ಶಿವೀರಬಲ್ಲಾಳನು ತುಂಗಭದ್ರಾ ಪ್ರದೇಶ 
ದಿಂದ ರಾಮೇಶ್ವ ರಡವಕಿಗೂ ರಾಜ್ಯ ವನ್ನು ವಿಸ್ತರಿಸಿ ಆಳುತ್ತಿದ್ದನು. ಹರಿಹರನು 
ವೀರೆಬಲ್ಲಾ 4ನ ದೂರದ ಸಂಬಂಧಿಯಾಗಿದ್ದ ನ ನು ಹೊಯ್ಸ ಳರ [3 ಚ್ಚ: 2 
1 ನಿಗೂ ವಿಜಯನಗರದ ಸೃಥಮ ರಾಜನಿಗೂ ನಿಕಟ ಬಾಂಧವ ವ್ಯವಿ ಬಹುಶಃ 
ಈ ಕಾರಣದಿಂದಲೇ ಸಂಗಮ ವಂಶದವರು ಉಯಡೆಕ: ಹ ಸ ಕೊಂಡಿ 
| ದ್ವಾರಿ. ವಿಜಯೆನೆಗರೆ ರಾಜ್ಯಸ್ಥಾಸನೆಗೆ ಕಾರೆಣರಾದವರ ಬಗ್ಗೆ ವಿದ್ವಾಂಸ ಸರಲ್ಲಿ 
| ಭಿನ್ನಾಭಿಪ್ರಾಯ:ಗಳಿದ್ದೆರೂ ಒಟ್ಟಿನಲ್ಲಿ ಸಂಗಮನ ಮಕ್ಕಳೂ, ಕನ್ನ ಡಿಗರೊ ಆದ 
ಹರಿಹರ ಬುಕ್ಕರು ವಿಜಯನಗರ ಸ್ಕ್ಯಾಸಕರಾದರು. ಜ.1 ವರಾಹವ. ೂರ್ಶಿಯನ್ನು 
ಲಾಂಛನವಾಗಿ Cg ರು. ಬಹುಶಃ ಅಂದಿನ ಧಾರ್ಮಿಕ ಅವ ವಸ್ಥೆ ರಾಜ! 5 
ಅಸ್ಕಿ ರತೆ ಈ ಲಾಂಛನವನ್ನು ಇಟ್ಟುಕೊಳ್ಳೆ ಲು ಪ್ರೋತ್ಸಾಹಕನಾಗಿದ್ದಿ ರಬಹುದು, 


(( 


೭೩ 


ಇದೊಂದು er ವಿಷ್ಣುವು ವರಾಹಾವತಾರವನ್ನು ಎತ್ತಿ ಭೂಮಿ 
ಶಾಯಿಯನ್ನು ರಕ್ಷಿಸಿದಂತೆ ಅಸ ಸೃವ್ಯಸ್ತ ವಾಗಿದ್ದ ದೇಶವನ್ನು ಒಂದುಗೂಡಿಸಲು 


೩೮ ಮಾನವಿಕ ಕರ್ಣಾಟಕ 


ಮತ್ತು ಪರಕೀಯರ ದಾಳಿಯಿಂದ ಕನಾ ೯ಟಕವನ್ನು ರಕ್ಷಿ ಸುವ ಉದ್ದೇಶದಿಂದ ವರಾಹ | 
ವನ್ನು ಲಾಂಛನವಾಗಿ ಬಳೆಸಿದ್ದ ರು. ಕ 

ವೈಷ್ಣ ವ ಧರ್ಮ ನ ಇಲಿತವಿದ್ದ ರೂ ಅವರ ರಾಜ್ಯದಲ್ಲಿ ಧಾರ್ಮಿಕ ಸಾ ಎತಂತ್ರ್ಯ % 
ವಿತ್ತು. ರಾಜರುಗಳು ಪರಮತ ಸ ಹಿಷ್ಣು ಗಳಾಗಿದ್ದ ರು. ಸ 


ನಿಜಯನಗರದ ಅರಸರು ಅಳಿಸಿಹೋಗುತ್ತಿದ್ದ ಸನಾತನ ಹಿಂದೂಧರ್ಮವನ್ನು 
ಹಿಂದೂ ಸಂಸ್ಕೃತಿಯನ್ನು ಪೋಷಿಸಿ ಕರ್ನಾಟಕ ಭವ್ಯವಾದ ಐತಿಹಾಸಿಕ ಪರಂಪರೆಯಲ್ಲಿ ' 
ಕೇರ್ತಿವೆತ್ತ ದೊರೆಗಳಾಗಿದ್ದಾರೆ. | 
ಶ. 15ನೆಯ ಶತಮಾನದ ಪ್ರಾರಂಭದಲ್ಲಿ ಮೈಸೂರಿನ ಒಡೆಯರ್‌ ಸಂತತಿ : 
ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ಮೈ ಸೂರು ಜಿಲ್ಲೆಯಲ್ಲಿ ಒಂದು ಚಿಕ್ಕ ಪಾಳೆ | 
ಪಟ್ಟನ್ನು ಸ್ಥಾಪಿಸಿದರು. ಇವರ ಮೂಲ ಮತ್ತು ಪ್ರಾರಂಭದ ಇತಿಹಾಸವು ಅಸ್ಪಷ್ಟ 
ವಾಗಿದೆ. ಶ್ರೀಕೃಷ್ಣನಿಂದ ಪುನೀತವಾದ ಯದುವಂಶಕ್ಕೆ ಸೇರಿದವಕೆಂಬ ಐತಿಹ್ಯವು ಕ 
ಪ್ರಾರಂಭವಾಗಿದೆ. ಆದರೆ ಇದು ಪ್ರಾರಂಭದ ಶಾಸನಗಳಲ್ಲಾ ಗಲೀ, ಮತ್ತಾವ 
ಆಧಾರಗಳಲ್ಲಾ ಗಲೀ ಕಂಡುಬರುವುದಿಲ್ಲ. ಆದ್ದರಿಂದ ಇವರು ಯದುವಂಶದವರೆಂದು | 
ಹೇಳಲು ಸಾಧ್ಯವಿಲ್ಲ. ಈ ಮನೆತನದ ಮೂಲಪುರುಷರು ಸ್ಥಳೀಯ ನಿವಾಸಿಗಳಾಗಿದ್ದ | 
ರೆಂಬುದರಲ್ಲಿ ಸಂಶಯವಿಲ್ಲ. ಇವರು ಗಂಡಭೇರುಂಡವನ್ನು ಲಾಂಛನವಾಗಿ ಹೊಂದಿ ' 
ದ್ದ ರು. ವಿಷ್ಣು ವಾಹೆನನಾದ ಗರುಡ ಖಗೆ (ದದಲ್ಲಿ ಬರುವ ಎರಡು ಹಕ್ಕಿ ಗಳು. | 
ಇವುಗಳಿಂದ ಎರಡು ತಲೆಗಳುಳ್ಳೆ ಗಂಡಭಿಚ ಪಕ್ಷಿ ವಕಾಸಗೊಂಡ  . ದೆಂದೂ % 
ಉಊಹಿಸಲಾಗಿಜೆ.1 ವಿಷ್ಣು 'ಸರಸಿಂಹಾವತಾರವನ್ನು ಎತ್ತಿ ಹಿರಣ ಕಶಿಪುವನ್ನು ' 
ಸಂಹಾರಮಾಡಿದ ಮೇಲೂ. ಅವನ ಕೋಪ ಗರು ಶಿವನು ಶರಭ ಅವತಾರ 
ವನ್ನು ಎತ್ತಿ ನರೆಸಿಂಹನನ್ನು ಎದುರಿಸಬೇಕಾಯಿತು. ಶರಭನನ್ನು ಅಡಗಿಸಲು ವಿಷ್ಣುವು" ಕೈ 
ಗಂಡಭೇರುಂಡನಾದ, ಗಂಡಭೇರುಂಡಕ್ಕೆ ಆಹಾರ ಶರಭವೇ ಎಂದು ಪುರಾಣಗಳ ' 
ಹೇಳಿಕೆ, ಶರಭಕ್ಕಿಂತ ಗಂಡಭೇರುಂಡ ಹೆಚ್ಚು ಶಕ್ತಿಯುತವಾದುದು ಎಂಬ ಪ್ರತೀತಿ, ' 
ಆದ್ದ ರಿಂದ ಕರ್ನಾಟಕದ ಒಡೆಯರೂ ಕಾ ಸಾರ್ವಭೌಮತ್ವದ ಸರಾಕಾಸ್ಟೆ ಯ + 
ಸಂಕೇತವಾಗಿ ಗಂಡಭೇರುಂಡವನ್ನು ರಾಜಲಾಂಛನವಾಗಿ ಬಳಸಿದರು. ಇವರೂ ಮ | | 
ವೈಷ್ಣ ವ ಧರ್ಮಾವಲಂಬಿಗಳೇ ಆಗಿದ್ದ ರು, ಇವರ ಮನೆದೇವರು ಮೇಲುಕೋಟಿ | 
ಚೆಲುವನಾರಾಯಣ. ಹೀಗೆ ಕರ್ನಾಟಕ ರಾಜರ ಶೌರ್ಯ, ತಾ )ಗವನ್ನು ಪ್ರತಿನಿಧಿಸು ; | 
ತ್ತನೆ. ಕರ್ನಾಟಿಕದ ಸಂಸ್ಕೃತಿ ಮತ್ತ ಧರ್ಮವನ್ನು ಪ್ರ ್ರತಿಬಿಂಸುವ ಸಾಂಕೇತಿಕ ' 
ಚಿಹ್ನೆಗಳಾಗಿನೆ. | 


1 ಕರ್ನಾಟಕ, ಕನ್ನಡ ವಿಷಯ ವಿಶ್ವಕೋಶ, ಪುಟ 451-52 
ಕನ್ನಡ ಅಧ್ಯಯನ ಸಂಸ್ಥೆ 


ಧಾರ್ಮಿಕ ಹಿನ್ನೆಲೆಯಲ್ಲಿ ಕರ್ನಾಟಕದ ರಾಜಲಾಂಛನಗಳು ೩೯ 


ಇಂದು ಹೊಯ್ಸಳರ ಲಾಂಛನ ಕರ್ನಾಟಕದ ರಾಜಲಾಂಛನವಾಗಿದ್ದು 
ಕರ್ನಾಟಕದ ಸಂಸ್ಕೃತಿ ಮತ್ತು ಐತಿಹಾಸಿಕ ಪರಂಪರೆಯನ್ನು ಪ್ರತಿನಿಧಿಸುವ ಸ್ಫೂರ್ತಿ 
ದಾಯಕ ಚಿಹ್ನೆಯಾಗಿ ಉಳಿದಿದೆ. ಅಂತೆಯೇ ಭಾರತೀಯ ಸಂಸ್ಕೃತಿ ಮತ್ತು ಆದರ್ಶ 
ಧರ್ಮದ ಚಿಹ್ನೆಯಾಗಿ ಅಶೋಕನ ಧರ್ಮಚಕ್ರವು ಭಾರತದ ಲಾಂಛನವಾಗಿ ಶೋಭಿತ 


ವಾಗಿದೆ. 


I Nuh 


ಗ್ರಂಥಯಣ 
‘I. D.C. Sircar : Indian Epigraphy, 1965 
೫9. ಸಿ.ಪಿ.ಕೆ. (ಅನು) : ಭಾರತೀಯ ಶಾಸನಶಾಸ್ತ್ರ 
ಕ ಪರಿಚಯ, 1970 
ಡಿ ಹ್ಮುಕಾ. ಜಯದೇವ್‌ : ಶಾಸನ ಮತ್ತು ಗದ್ಯ 
ಸಂಪುಟ 2, ಸಾಮಾನ್ಯನಿಗೆ ಸಾಹಿತ್ಯ 
ಚರಿತ್ರೆ, 1975 
ಜಿ.ಆರ್‌. ರಂಗಸ್ವಾಮಯ್ಯ : ಕರ್ನಾಟಕದ ಇತಿಹಾಸ, 1986 
ಆರ್‌.ಎಸ್‌. ಪಂಚಮುಖಿ : ಕರ್ನಾಟಕದ ಇತಿಹಾಸ, 1967 
ತೆ.ಸು. ಶಾಮರಾಯ * ವಚನ ಭಾಗವತ, 1971 
ಎಂ. ಚೆದಾನಂದಮೂರ್ತಿ ್ಥ ಕನ್ನಡ ಶಾಸನಗಳ ಸಾಂಸ್ಕೃತಿಕ 
ಅಧ್ಯಯನ, 1966 
8. ಶಂ.ಬಾ. ಜೋಶಿ : ಕನ್ನಡದ ನೆಲೆ 1962 


hs 


ಕನ್ನಡ ಅಧ್ಯಯನ ಸಂಸ್ಥೆಯ ಕನ್ನಡ ಸಾಹಿತ್ಯ ಚರಿತ್ರೆ ಸೂ: 2,. 1913 
10. ಕರ್ನಾಟಕ ಪರಂಪರೆ, ಸಂ: 1, 1970 
11. ಕರ್ನಾಟಕ, ಕನ್ನಡ ವಿಷಯ ವಿಶ್ವಕೋಶ, 1979 


I NT No 


ಗಂಡಭೇರುಂಡ ಶಕ್ತಿಯ ಪರಾಕಾಷ್ಠೆಯ ಚಿಹ್ನೆಯೆನಿಸಿದೆ. ಬಹುಶಃ ಇದೇ 
ಕಾರಣದಿಂದ ತಮ್ಮ ಪ್ರಭುತ್ವದ ಪರಮಶಕ್ತಿಯ ಸಂಕೇತವಾಗಿರುವಂತೆ ರಾಜರು" 
ಗಂಡಭೇರುಂಡವನ್ನು ರಾಜಚಿಹ್ನೆಯಾಗಿ ಬಳಸಿಕೊಂಡಿರಬಹುದು. 


ಗಂಡಭೇರುಂಡವನ್ನು ಲಾಂಛನವಾಗಿ ಬಳಸಲು ಕರ್ನಾಟಕದಲ್ಲಿ ಆರಂಭ ' 
ವಾದದ್ದು ಬಹುಶಃ 13ನೆಯ ಶತಮಾನದ ಅಂತ್ಯದಲ್ಲಿ, ಹೊಯ್ಸಳ 3ನೆಯ ನರಸಿಂಹ ' 
(1253-92) ಮತ್ತು 3ನೆಯ ಬಲ್ಲಾಳ (1292-1342), ಇವರ ಕಾಲದ ಕೆಲವು" 
ಶಿಲಾಶಾಸನಗಳ ಮೇಲೆ ಗಂಡಭೇರುಂಡವನ್ನು ಬಿಡಿಸಲಾಗಿದೆ, ವಿಜಯನಗರದ 
ಸಾಮ್ರಾಟನಾಗಿದ್ದ ಅಚ್ಛುತರಾಯನ (1530-42) ಚಿನ್ನದ ಮತ್ತು ತಾಮ್ರದ ' 
ನಾಣ್ಯಗಳ ಮೇಲೆ ಗಂಡಭೇರುಂಡದ ಮುದ್ರೆಯಿದೆ. | 


ಮೈಸೂರು ಅರಸರು ವಿಜಯನಗರದ ಪರಂಪರೆಯನ್ನು ಮುಂದುವರಿಸಿಕೊಂಡು ' { - 
ಬಂದಾಗ ತಮ್ಮ ಧ್ವಜದ ಮೇಲೆ ಗಂಡಭೇರುಂಡವನ್ನು ಪ್ರತಿಷ್ಮಾಪಿಸಿಕೊಂಡರು, | 
ಅವರ ಲಾಂಛನದಲ್ಲಿ ಮಧ್ಯದಲ್ಲಿ ಗಂಡಭೇರುಂಡವೂ ಮೂರು ಪಂಜಗಳೆನ್ನೂರಿ 
ಮುಂದಿನ ಬಲಸಂಜನನ್ನೆ ತ್ರಿ ಬಲಕ್ಕೆ ನೋಡುತ್ತ ನಡೆಯುವಂತಿರುವ ಸಿಂಹವೂ . ` 
ಯಾಳಿಗಳೂ ಇದ್ದವು, ತ ಸೂರು" ರಾಜ್ಯ ನಿರ್ಮಾಣದೊಡನೆ ಆ ಲಾಂಛನವೂ | 
ಉಳಿದು ಬಂದು ಇಂದಿನ ಕರ್ನಾಟಕ ಸರ್ಕಾ! ಲಾಂಛನದಲ್ಲಿ, ಭಾರತ ಲಾಂಛನದ ' 
ಕೆಳಗಡೆ ಎರಡು ಸಿಂಹಗಳ ಮಧ್ಯದಲ್ಲಿರುವ ಇ ಫಲಕದಲ್ಲಿ ವಿರಾಜಿತವಾಗಿದೆ. 4 


| ಎನ್‌. ಸರಸ್ವತಿ 
| ವಿಜಯನಗರ ಕಾಲದ ಮಹಾಸತಿಯರ ಪಾತ್ರ 


| ಸಹೆಗಮನವೆಂದರೆ ತನ್ನ ಪತಿಗಾಗಿ ಮಾಡಿದ ಆತ್ಮಬಲಿದಾನನೆಂದೂ ಇಂಥಹ ಪತ್ನಿ 
| ಯರನ್ನು « ಮಹಾಸತಿ * ಎನ್ನು ತ್ತಾರೆ, ನಿಜಯನಗರ ಕಾಲದಲ್ಲಿ ಸತಿಸದ್ಭತಿಯು 
ಬಹು ಪ್ರಚಲಿತವಾಗಿತ್ತು. 


ಸತಿ ಅಥವಾ ಸಹಗಮನವು ಒಂದು ಸಾಮಾಜಿಕ ಅಂಗ. ಹಿಂದೂ ವಿಧವೆಯರು 
ತಮ್ಮನ್ನು ಪತಿಯರ ಜೊತೆಯಲ್ಲಿ ದಹಿಸಲು ಅನುಮತಿ ಕೊಡುತ್ತಿದ್ದರು. ಇಂತಹ 
ತ್ಯಾಗಮಯ ಸ್ತ್ರೀಯನ್ನು 4 ಸ್ಪತ್ರಿ' ಎನ್ನು ತ್ತಾರೆ. ಪತಿಯ ಆಳವಾದ ಪ್ರೀತಿ ಹಾಗೂ 
ಅನುರಾಗದ ಕಾರಣ ಸ್ತ್ರೀಯು ಪ್ರ ಪದ್ಧತಿಯನ್ನು ಅನುಸರಿಸುತ್ತಿದ್ದಳು. ಈ ಸಂಪ್ರ 
'ದಾಯವು ಹಿಂದೂ ಸಮಾಜದಲ್ಲಿ ಉತ್ತಮ ಕುಲದವರಿಗೆ ಮಾತ್ರ ಸೀಮಿತವಾಗಿರು 
ತ್ರಿತ್ತು. ಸಾಮಾನ್ಯವಾಗಿ ಕೆಳವರ್ಗದ ಸ್ತ್ರೀಯರು ಈ ಪದ್ಧತಿಯನ್ನು ಇಲಿಸುತ್ತಿ 
ರಲಿಲ್ಲ. ಪತ್ನಿ ಸತಿಯ ಸಮ್ಮುಖದಲ್ಲೇ ಸತ್ತಾಗ ಪತ್ನಿ ಯರಿಗೆ ಸಹಗಮನ ಪದ್ಧತಿ 
ನಿರ್ಬಂಧವಾಗಿರಲಿಲ್ಲ. 


ಭಾರತಕ್ಕೆ ಬೇಟಿಯಿತ್ತಿದ್ದ ನಿದೇಶಿ ಪ್ರವಾಸಿಗರೆಲ್ಲರೂ ತಾವು ಕಂಡ ಈ 
ಪ್ರಚಲಿತ ಪದ್ದತಿಯ ಬಗ್ಗೆ ಪುರಾವೆಗಳನ್ನು ಕೊಟ್ಟಿ ದ್ದಾರೆ. ನಿಕೊಲೋ ಕಾಂಟಿ, 
: ಬಾರಬೋಸ್‌, ನ್ಯೂನಿಜ್‌, ಸೀಸರ್‌ ಫ್ರೆಡ್ರಿಕ್‌ ನಿಕೆಟನ್‌ ಮತ್ತಿತರರು ಈ (ಸತಿ) 
ಪದ್ಧತಿಯ ಆಚರಣೆಯ ಬಗ್ಗೆ ಒಂದು ನೈಜವಾದ ಹಾಗೂ ಸತ್ಯವಾದ ಮಾಹಿತಿ 
ಗಳನ್ನು ಕೊಟ್ಟಿದ್ದಾರೆ. ದರಿ ಇವುಗಳ ಆಚರಣಾ ವಿಧಾನಗಳಲ್ಲಿ ಮೂರು ವಿಧಗಳು 
ವಿವರಗಳೊಂದಿಗೆ ದೊರಕಿವೆ. 

ಮೊದಲನೆಯದಾಗಿ, ಒಂದು ವರ್ಗದವರು ಪಾಲಿಸುವ ಪದ್ಧತಿ ಮತ್ತೊಂದು 
ವರ್ಗದವರ ಪದ್ಧತಿಗಳಿಂದ ಭಿನ್ನವಾಗಿದ್ದು, ದಕ್ಷಿಣ ಭಾರತದಲ್ಲಿ ಎಲ್ಲಾ ವಿಷಯ 
ಗಳಲ್ಲಿಯೂ ಪ್ರತ್ಯೇಕ ಸಂಪ್ರದಾಯಗಳಿದ್ದಂತೆ ಎಲ್ಲಾ ಪಂಗಡಗಳ ಸಾಂಪ್ರದಾಯಿಕ 
ಪದ್ಧತಿಗಳ ಕಾರಣ ಭಿನ್ನವಾಗಿರುತ್ತವೆ. 


೪೨ ಮಾನವಿಕ ಕರ್ಣಾಟಕ 


ಎರಡನೆಯದಾಗಿ ಕಾಲ ಹೋದಂತೆ ಸಂಪ್ರದಾಯದಲ್ಲಿ ಬದಲಾವಣೆಗಳಾದ 
ಕಾರಣ, ಹಾಗೂ ಮೂರನೆಯದಾಗಿ ಆಯಾ ಪ್ರಾಂತೈಕೃನುಗುಣವಾಗಿ ಸಂಪ್ರದಾಯ 3 
ಗಳ ಭಿನ್ನ ತೆ ಇರುತ್ತದೆ. 

ಕ್ಯಾಂಬೆ ಸ ಸಂಪ್ರದಾಯಗಳ ಬಗ್ಗೆ ವಿಕಲೋಕಾಂಟಿಯ ವಿವರಣೆಯಂತೆ ಒಬ 
ಕಡಗ ಬಹುಪತ್ನಿ ಯರಿರುತ್ತಿ ದ್ದ A ಅವರಿಲ್ಲರನ್ನು ಅವನೊಂದಿಗೆ ಸುಡುತ್ತಿ ದ್ದ ರು. 

ಲ್ಲಿ ಸತಿಯನ್ನು ಪೂರ್ಣ ನಿಕೃಷ್ಠ ವಾಗಿ ಎತೋಲಾಗಿಕೆ: ಕ್ಯಾಂಬೆಯಲ್ಲಿ ವಿವರಿಸಿ | 

5 ಯು ಸತ್ತಾಗ ಮೃ 3 ಶರೀರವನ್ನು ಇಟ್ಟು ಸುಡುವ ಸ ಸ್ಥಳದಲ್ಲೇ ಪತ್ನಿಯೂ 
ತನ್ನ ಸ್ಟೆ "ಚೈ ಯಿ: ಕ ಬೆಂಕಿಯಲ್ಲಿ ಹಾರಿ ಪ್ರಾಣ ವಳು. ಎರಡು ದೇಹಗಳು 
ಸುಟ್ಟು ನೂದಿಯ . ಒಂದು ಉನ್ನತವರ್ಗದ ಸ್ತ್ರ € ತಕ್ಷಣ ತನ ನ್ನು ಬಲಿ 
ಯಾಸಿಸುತ್ತಿರಲಿಲ್ಲ. ಇದಕ್ಕೆ ಮೊದಲು ವ್ರ ತಾಚರಣೆಗೆಳನ್ನು ಪಾಲಿಸಿ ಕೆಲಕಾಲ 
ಸಂತೋಷ ಕೂಟದಲ್ಲಿ ಸಂಗೀತ, ಗಾನ, ನೃತ್ಯ ಹಾಗೂ ಭೋಜನ ಕೂಟಗಳನ್ನು 
ಏರ್ಪಡಿಸಿ ಬೆಲೆಬಾಳುವ ವಸ್ತ್ರ ಧರಿಸಿ ಎಲ್ಲಾ ಆಭರಣಗಳನ್ನು ತೊಟ್ಟು ತನ್ನ ಮಕ್ಕಳು 
ಸಂಬಂಧಿಕರು ಮತ್ತು ಮಿತ್ರರಲ್ಲಿ ತನ್ನ ಆಸ್ತಿಯನ್ನು ಹೆಂಚುತ್ತಿದ್ದಳು. ಅನಂತರ 
ಒಂದು ಶ್ವೇತ ಕುದುರೆಯನ್ನೇರಿ ಪ್ರಮುಖ ಬೀದಿಗಳಿಂದ ದಹನಘಟ್ಟದವರೆಗೆ 
ಹೋಗುವಳು. ತನ್ನ ಎಲ್ಲಾ ವಸ್ತ್ರಗಳನ್ನು ಕಳಚಿ ಸೊಂಟವನ್ನು ಮುಚ್ಚುವಂತೆ 
ಒಂದು ಬಟ್ಟೆಯನ್ನುಟ್ಟು ಅಲ್ಲಿ ಉಪಸ್ಥಿತರನ್ನು ಉದ್ದೇಶಿಸಿ ತನ್ನ ಪತಿಯ ಅನುರಾಗದ 
ಕಾರಣ ಆತ್ಮ ಬಲಿದಾನ ಮಾಡುತ್ತಿರುವುದಾಗಿ, ಆದರೆ ಹೀಗೆ ಪಾಲಿಸಲು ಅವಳು 
ಬದ್ಧ ವೇನಲ್ಲವೆಂದು ಭಾಷಣ ಮಾಡುವಳು. ಅನಂತರ ತನ್ನ ತಲೆಯ ಮೇಲೆ ಎಣ್ಣೆ 
ಸುರಿದುಕೊಂಡು ಅವಳಿಗಾಗಿ ಹಾಕಲಾದ ಬೆಂಕಿಯಲ್ಲಿ ಹಾರಿ ಪ್ರಾಣ ಬಿಡುವಳು. 

ವಾಸ್ತವವಾಗಿ ಧರ್ಮವು ನಂಬಿಕೆ ಆಧಾರದ ಮೇಲೆ ಆಚರಿಸಿದ ಆತ್ಮಬಲಿದಾನ 
ವನ್ನು ಸಮರ್ಥಿಸುತ್ತದೆ. ಇಂಥ ಕ್ರಮಗಳ ಆಚರಣೆ ಮಾಡುವವನಿಗೆ ಸ್ವರ್ಗವು 
ತನ್ನ ದ್ವಾರಗಳನ್ನು ಬಲಪೂರ್ವಕವಾಗಿ ತೆರೆಯುತ್ತದೆ, 

ಪತಿಯ ಮರಣದ ನಂತರ ಪತಿ ್ಲಿಯರು ಪತಿಯರೊಂದಿಗೆ ಜೀವಸಹಿತ ದಹನ 
ವಾಗಲೇಬೇಕು. ಬಾತ ಹೆಚ್ಚಿನ ಪತ್ನಿಯರು ಇದ್ದಲ್ಲಿ, ಮ ತನ ಅಂತಸ್ತಿ 
ಗಾಧಾರವಾಗಿ, ಆತನ ಪ್ರೀತಿಪಾತ್ರ ಭಾದವ ಮತ್ತು ಮೃತನ ನಗಳ ತಾಯಿ 
ಯಾದವಳು ಪತಿಯ ಕೊರಳಲ್ಲಿ ತನ್ನ ಕೈಯನ್ನು ಹಾಕಿ ಆತನೊಂದಿಗೆ ಚಿತೆಯನ್ನು 
ಐರುವಳು, ನಂತರ ಮತ್ತೊ ಬ್ಬ ಳು ತನ್ನನ್ನು ಜ್ಞಾ ಲೆಗೆ ಅರ್ಪಿಸಿಕೊಳ್ಳುವಳು.3 

ಸಹಗಮನ ಪದ ತಿಯ ನಜ ತತ್ರ ವಿದ್ವಾಂಸರು ತಮ್ಮದೇ ಆದ 
ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾ ರೆ. ಅವರಲ್ಲಿ ಮೊದಲನೆಯದಾಗಿ, 

1.  ನ್ಯೂನಿಜ್‌ರವರ ಪ್ರಕಾರ, "ಬೇಕಿ ಇಟ್ಟ ಸುವ ಧರ್ಮಶಾಸ್ತ್ರಕೃನು 
ಗುಣವಾಗಿ ಒಬ್ಬ ಬ್ರಾಹ್ಮಣನು ಪತ್ನಿಯ ಮೇಲೆ ಕೆಲವು ಕರ್ಮಗಳನ್ನು ಆಚರಿಸು 
ವುದು, ಅನಂತರ ಅವಳು. ತನ್ನ ಆಭರಣಗಳನ್ನ ಲ್ಲಾ ಸಂಬಂಧಿಕರಲ್ಲಿ ಹಂನಿ ನೀತವಸ್ತ್ರ 


| 


ವಿಜಯನಗರ ಕಾಲದ ಮಹಾಸತಿಯರ ಪಾತ್ರ ೪೩ 


ಗಳನ್ನು ಟ್ಟು ಹಾಡುತ್ತಾ ಅಗ್ನಿ ಕುಂಡದ ಕಡೆಗೆ ಹೋಗಿ ಮೂರು ಸಲ ಪ್ರದಕ್ಷಿಣೆ 
ಸಾ ಅಸ ಕುಂಡದ ಪಕ್ಕ ದಲ್ಲಿರುವ ಎತ್ತರ ಸ ಸ್ಪಳವನ್ನೆ "ರಿ ತನಗೆ ಜ್ವಾ ಲೆ ಸನ 
ವಂತೆ ಕೈಯಲ್ಲಿ ಚ್ಯಾ ಚಾಪೆಯನ್ನು. ಬಡಿಯುನಳು. ಅಲ್ಲಿ ಂಡವಕೆಲ್ಲರೂ 
ತಮ್ಮೊ ಂದಿಗೆ ಕೊಂಡು ಬಂದ ಅಕ್ಕಿಗಂಟು ವೀಳ್ಗೆ, ಅವಳು ಸಿಂಗರಿಸಿಕೊಳ್ಳ ಲು 
hers ತ್ತಿದ್ದ ಬಾಚಣಿಗೆ ಹಾಗೂ ಕನ್ನ ಡಿಯನ್ನು ಸಹಾ ಅಗ್ನಿಗೆ ಎಸೆ ಸೆಯುತ್ತಿ 
ತ ದರು, ಪತಿಯೊಂದಿಗೆ ಸಿಂಗರಿಸಿಕೊಳ್ಳೆ ಲು ಇದು ನೆರವಾಗು ತ್ರಜಿ' ಎಂದು ಹೇಳು 
ರು. ಕಡೆಯದಾಗಿ ಗಡಿಗೆಯಿಂದ ತನ್ನ ಮೇಲೆ ಎಣ್ಣೆ ಸುರಿದುಕೊಂಡು ಬೆಂಕಿಗೆ 
ಹಾರಿ ಎಲ್ಲರಿಂದ ದೂರವಾಗುವಳು.2 
2. ಸೀಜರ್‌ ಪ್ರೆಡ್ರಿಕ್‌ ಪ್ರಕಾರ, “ ಪತಿಯರ ಸಾವಿನ ಎರಡು-ಮೂರು 
ತಿಂಗಳ ಅನಂತರ ಪತ್ನಿಯರು ಆತ್ಮಬಲಿದಾನ ಮಾಡುವರು. ತನ್ನನ್ನು ದಹಿಸುವ 
ಆ ದಿನದಂದು ವಧುವಿನ ಹಾಗೆ ಅಲಂಕರಿಸಿಕೊಂಡು ಆನೆ ಅಥವಾ ಕುದುರೆಯನ್ನೇರಿ 
ನಗರದಲ್ಲಿ ಮೆರವಣಿಗೆ ಹೋಗುವುದು. ಅಥವಾ ಶವದಹನ ಸ್ಥಳಕ್ಕೆ ಎಂಟು ಜನರು 
ಒಂದು ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ಹೋಗುವರು. ಹಲವು ವ್ರತಗಳನ್ನು 
ಆಚರಿಸಿ ತನ್ನ ಪಾಪಗಳನ್ನು ತೊಳೆಯಲು ನದಿಯಲ್ಲಿ ಮಿಂದು ನೀತವಸ್ತ್ರವನ್ನುಟ್ಟು, 
ಇದಕ್ಕಾಗಿಯೇ ಮಾಡಿದ ಕುಂಡವನ್ನೇರಿ ತಲೆಯ ಮೇಲೆ ಎಣ್ಣೆ ಸುರಿದುಕೊಂಡು 
ತನ್ನನ್ನು ಅಗ್ನಿ ಗೆ ಅರ್ಪಿಸುವಳು.3 
ಸಹಗಮ ನ ಪದ್ದತಿಯನ್ನು ಪಾಲಿಸದವರನ್ನು ಅನಾದರಿಸುತ್ತಿದ್ದರು. ಅವರ 
ಮಕ್ಕ ಛ ತಲೆಗೂದಲನ್ನು ತೆಗೆದು ಅಪಮಾನದ ರೂಪದಲ್ಲಿ ಕುಟುಂಬಕ್ಕೆ ಕಲಂಕಿತ 
ಕಿಂ ಭಾವಿಸುತ್ತಿ ದ್ದ ರು4 ತಲೆಯ ಕೂದಲು ತೆಗೆಯುವ ಉದ್ದೇಶವೇನೆಂದರೆ ಸತಿ 
ಪದ ತಿ ಪಾಲಿಸದೆ ಸಾಂಸ್ರ ದಾಯಿಕ ಪದ್ದ ತಿಯನ್ನು ಉಲ್ಲಂಫಿಸುವವರಿಗೆ ಶಿಕ್ಷೆ ಎಂದು 
ಸೂಚ. 
ಸತಿಯ ಬಗ್ಗೆ ವಿವರಿಸಿದ ಯತಾರ್ಥವಾದ ಚಿತ್ರ ಕೆಲವು ಪಂಗಡಗಳಲ್ಲಿ ಭಿನ್ನ 
ವಾಗಿರುತ್ತಿದ ವು. ಸ್ತ್ರೀಯರು ಸತಿಸದ್ದತಿಯಂತೆ ತನ್ನೆ ಪ ಪತಿಯರೊಂದಿಗೆ ಚಿತೆಯಲ್ಲಿ 
“ಭಸ ಮವಾಗುತಿ ತ್ತಿದ್ದ ರು ks ಕೆಲಕಾಲ ಅನಂತರ ಇದಕ್ಕಾಗಿಯೆ ೇ ಬೆಂಕಿ ಇಟ್ಟು ದಹಿ 
{4 ತ್ತಿದ್ದರು. ನಿಶೇಷವಾಗಿ ಲಿಂಗಾಯಿತರಲ್ಲಿ ಪತಿಯೊಂದಿಗೆ ಹೂಳುತಿ ತ್ತಿದ್ದರು. 
ನ್ಯೂ ನಿಜರವರ ಪ್ರಕಾರ, ಪ ೈಥ್ವಿಯ ಎರಡು ಸ್ಥಾನಗಳು ಆನಂದಮಯವಾಗಿ 
ಪತಿ-ಸತಿ ಯಂಗೆ ಪ್ರತ್ಯೇಕವಾಗಿ ಡಡ: ಸ್ಥಳದಲ್ಲಿಟ್ಟು ಸ್ವಲ್ಪ, ಸ್ವಲ್ಪವಾಗಿ 
ಮಣು ಮುಚ್ಚಲಾಗುತ್ತಿತ್ತು. ಹೀಗೆ ಪತ್ನಿ ಜಃ 'ನತಿಯೊದಿಗೆ ಸಾಯು 
೨ ದ್ದ ಳು.5 
ಶೀ ಬರಬೋಸರ ಪ್ರಕಾರ, “ ರಾಜನ ಮೃತ್ಯು ಕೇವಲ ನಾಲ್ಕು-ಐದು ನೂರು 
ಯರಿಗೆ ಅಲ್ಲ, ಶೆ ನಿಕಟಿವರ್ತಿಯರೆಲ್ಲರಿಗೂ ಸಹಾ ಈ ಪದ್ಧತಿ ಅನ್ವಯಿಸು 


ಸಿ 
ಕ ಚ್‌ . ಅವರೂ ರಾಜನೊಂದಿಗೆ ದಹನವಾಗುತ್ತಿದ್ದರು.6 


೪೪ ಮಾನವಿಕ ಕರ್ಣಾಟಕ 


ಮಾಸ್ತಿಕಲ್ಲು ಎಂಬುದು, ಸ್ತ್ರೀಯರ ಧೈರ್ಯ ಹಾಗೂ ಸ್ಥಿರ ಸಂಕಲ್ಪದಿಂದೆ | 
ಈ ಭಯಾನಕ ಕೃ ತ್ರ ವನ್ನು ಪಾಲಿಸುವವರ ಜ್ಞಾಪಕಾರ್ಥವಾಗಿ ಅಥವಾ ಹೆಸ ಜ್‌ 
ವಾಗಿ ನಿರ್ಮಿಸಿದ ಜ್‌ ಸಾಧಾರಣವಾಗಿ ಮಾಸಿಕಲ್ಲುಗಳ ಮೇಲೆ ಕೈಯ ಕೈತ್ತಿದ 
ಸ್ತ್ರೀಯರ ಚಿತ್ರ ಮತ್ತು ಅವಳ ತಲೆಯ ಹಿಂದೆ ಉಂಯುವ ಪಂಜಿನ ಚಿತ್ರ ಅಂಕಿತ 
ವಾಗಿರುತ್ತದೆ. ಕೆಲವು ಶಿಲೆಗಳ ಮೇಲೆ ಕೇವಲ ಕೈಯನ್ನೆ ತ್ತಿದ ಚಿತ್ರವಿರುತ್ತದೆ. 
ಪತಿಯನ್ನು ಅನುಸರಿಸುವ ಸ್ತ್ರ ೀಯರು ಚಿತೆಯನ್ನೇರುವ ಮುನ್ನ ಸಿಂಧೂರದಲ್ಲಿ ತಮ್ಮ 
ಬೆರಳಚ್ಚನ್ನು ಮೂಡಿಸ ತ್ತ್ವ ದ್ವರು. ಬಹುಶಃ ಶಿಲ್ಪಿಯು ಚಿತ್ರವನ್ನು ಕೆತ್ತಿ 
ಅದಕ್ಕೆ ಕೈಯನ್ನು ಜೋಡಿಸಿರಬಹುದು. ಮಾಸ್ತಿಕಲ್ಲುಗಳ ಮೇಲೆ ಪತಿ-ಪತ್ತಿ ಯರ 
ಅಥವಾ ಕೇವಲ ಪತ್ನಿಯ ಚಿತ್ರಗಳು ಕಂಡುಬರುತ್ತದೆ. ಮಹಾಸತಿಯರ 
ಕೈ ಹೆಬ್ಬೆರಳ ಹಾಗೂ ಕಾಲ್ಪೆರಳ ಮಧ್ಯ ಒಂದು ರೇಖೆಯನ್ನು ಕಾಣಬಹುದು. 
ಜನರು ಅವರನ್ನು ಪೂಜಿಸುತ್ತಾರೆ. ಕೆಲವು ಮಾಸ್ತಿ ಕಲ್ಲುಗಳ ಮೇಲೆ ಗೋಚರಿಸುವ 
Se ಪ್ರಾಯಶಃ ಮಹಾಸತಿಯರದೇ ಎಂದು ಹೇಳಬಹುದು. ಸ್ತ್ರೀಯರು 
ಉದಾತ್ತ ಸ್ಕೈರ್ಯವುಳ್ಳ ಹಾಗೂ ಆತ್ಮಬಲವುಳ್ಳವರೆಂದು ಸೂಚಿಸಲಾಗಿದೆ. 
ಸ್ತ್ರ ಜತ ಸ ತ್ಯಾನಂದದಿಂದ ತಮ್ಮ ಪತಿಯರ "ಮೃ ತದೇಹದೊಂದಿಗೆ ತಮ್ಮ 
ತೆ ಜ್ವಾ ಲೆಗಳಿಗೆ ಅರ್ಪಿಸಿದ್ದಾರೆ. 

.1345ರ್ರಿ ಮಹಾಮಂಡಲೇಶ್ವರ ಹರಿಯ ಒಡೆಯರನ ಕಾಲದಲ್ಲಿ 
ಈಚಿನ ಶಾಸ ಚಣ ಮಲ್ಲೆ ೇೀಗೌಡ ಸಾವನ್ನಬ್ಬಿ ದಾಗ ಅವನ ಪತ್ನಿ ಚಿನ್ನಕ್ಕ ಸಹಗಮನ 
ಪದ ಸತಿಯನ್ನು ನಿರ್ವಹಿಸಿದಳು.89 

ಕ್ರಿ.ಶ 1369ರಲ್ಲಿ ಕೀರ್ತಿ ಅರಸನ ಮಗನಾದ ಅರುಹಣಹಳ್ಳಿ ಒಡೆಯ 
ನಾಗರಸನ ಪತ್ನಿಯರಾದ ಬೈ ಚಕ್ಕ ಬೈದೇನಿ ಮತ್ತು ಮಾದರಗೌಡಿ ಮೂವರು 
ಗೆ ಸತ್ತಾಗ ನಾಗರಸನ ಹೆಸರಾರ್ಥಕವಾಗಿ ವೀರಗಲ್ಲನ್ನು ಸ್ಸಾ ಫಿಸಿದರು.39 
. ಶೆ. 1383ರಲ್ಲಿ ಸಂಕರಗೌಡನ ಪತಿ ಯಾದ ತಪಾ ಸಂಕರಗೌಡ 

ಹಾ ಕ: ನ ಮಾಡಿ ಹಾಸಿ 13 

. 1393ರಲ್ಲಿ ಜೆ ಬೈಚಿನಾಯಕರ ಮಗನು ಸತ್ತಾಗ ಅವನ ಪತಿ ಯು 
ತ ಸ ಉರಿವ ಬೆಂಕಿಯ ಜ್ವಾ ಲೆಯಲ್ಲಿ ತನ್ನ ನ್ನು ದಹಿಸಿಕೊಂಡಳು.32 

. 1384ರಲ್ಲಿ ಮಲ್ಲಪ್ಪ x ಪತಿ ಯು ಸತಿಯ ನ್ನು ಆಚರಿಸಿದಳು.13 

3 :ಶ. 1384ರಲ್ಲಿ ಹರಿಹರನ ರಾಜ್ಯಕಾಲದಲ್ಲಿ ಮಳ ಜಾದವ 
ರಾಚಲ್ಲಿ ನ ಸತ್ತಾಗ ಅವನ ಪತ್ನಿ ಬೊಮ ಕೃ ಮಹಾಸತಿಯಾದಳು.14 

. ಶೆ. 1384ರಲ್ಲಿ ಹರನುಗೌಡ ಕೇಶವನ ಸಮು ್ಮಖದಲ್ಲಿ ಹರಿಹರ ದೇವಾಲ 

ಯದ ಕ ಣಾದ್ವಾರ ಲೋಘದಲ್ಲಿ ಸೂರ್ಯಾಸ್ತ ದ ನ ದೈ ವಾಧೀನನಾದನು, 

ಅನನಸತ್ತಿ ಲಕ "ಗಾವ ಪತಿಯನ್ನು ಅನುಸರಿಸಿ ಸತಿಯನ್ನಾ ಚರಿಸಿ ದೇವಲೋಕಕ್ಕೆ 


| ವಿಜಯನಗರ ಕಾಲದ ಮಹಾಸತಿಯರ ಪಾತ್ರ ೪೫ 
ಗ 


ತೆರಳಿದಳು. ಹನೊ )ಿಂದನೆ ದಿನದಂದು ಹೆರಿಯಗೌಡನ ತಮ್ಮ ಓನಾ ಹರಿಯಗೌಡ 
| ಮತ್ತು | ಗನಿಂದ ಈ ಕಲ್ಲು ಸ್ಥಾಪಿತವಾಯಿತು. 15 
. ಶ. 1399ರಲ್ಲಿ ಕೊಂಗ್ತು ಚೀಲಾದೇರ ಬೊಮ್ಮಯ್ಯ (ಗೋವುದಾಳಿ 
ಡಿ ಕರಿಯೂರು ಗಾ ಮರದಲ್ಲಿ ಹೋರಾಡಿ ಮಡಿದನು. ಅವನ ಪತ್ನಿ 
್ನ ಚಿಯ್ಯ ಕ ಷೊ ಅವನೊಂದಿಗೆ ಮಡಿದಳು.16 
: ಇ ಶ. 1401ರಲ್ಲಿ ಚಿಕ್ಕೆ ಗೌಡನ ಮಗ ನಾಗಪ್ಪನು ಸ್ವರ್ಗವಾಸಿಯಾದನು. 
_ ಆತನ ಪತ್ನಿ ತೆಗಿಗೌಡಿ ಸಹಗಮನ ಮಾಡಿದಳು.37 
ಕ್ರಿ. ಶ. 1403ರಲ್ಲಿ ಮಾಂಡೆಗಮುಂಡ ಸೋಮನ ಮಗ ವೀರವಕ ಹಾಗೂ 
ಕ ಉರಿವಣ್ಣ ಬೊಮ್ಮನಾಯಕನ ಕಂದೇವಿ ಇವರಿಬ್ಬರು ಸಹಗಮನ ಮೂಡಿದರು.18 
ಕ್ರಿ. ಶ. 1403ರಲ್ಲಿ ಕುರಾಣಿವಾಕನ ಮಗ ಸಾಕಣ್ಣ ಹಾಗೂ ಅವನ ಪತ್ನಿ 
ದೇವಕಿಟ್ಟಿ ಸ್ವರ್ಗವಾಸಿಯಾದರು,19 
ಕ ಕೆಳದಿಯ ಹೆರಿಯಗೌಡನ ಪತ್ನಿ ವೇಚಿಗೌಡಿ ಕುಂದಂಡಿ ಹಲ್ಲೆಯ ಗುಟ್ಟಿಯಲ್ಲಿ 
[ ತನ್ನ ಪತಿಯೊಂದಿಗೆ ಕ್ರಿ. ಶ. 1404ರಲ್ಲಿ ಮಹಾಸತಿಯಾದಳು.20 
ಕ್ರಿ. ಶ. 140552 ಬೈರಶೆಟ್ಟ ಮಗಳು ಗಂಗಾಸಾಣಿ ರಾಮದೇವ ನಾಯಕನ 
'ಪನಿದಿ ಸೆನಗೊಂಡದಲ್ಲಿ ಖೇನಿ: ಜೇನ ನಾಯಕನ ಮಗನಾದ ರಾಮದೇವ ನಾಯಕರ 
ಪತ್ತಿ ಸೆಮಿದಿ ಪೆನುಗೊಂಡದಲ್ಲಿ ತನ್ನ ಪತಿ ಮಡಿದ ಸ ಸ್ಥಳದಲ್ಲಿ ಅಗ್ನಿಯನ್ನು ಪ್ರವೇಶಿಸಿದ 
ಳೆಂದು ತಿಳಿಸಲಾಗಿದೆ. 
ತ್ತ ಹೆಡನೆಳ್ಳಿಯ ಹೈವಭೂಸ ಹಾಗೂ ಭೈರದೇನಿಯ ಮಗನಾದ ಮಹಾ 
ಮಂಡಲೇಶ್ವರ ಸಂಗಿರಾಮನು ಭೈರದೇವಿಯ ಮೃತ್ಯುವಿನ ಸ್ಮಾರಕಾರ್ಥವಾಗಿ ಕ್ರಿ.ಶ, 
1408ರಲ್ಲಿ ನಿಧಿಯನ್ನು ಸ್ಮಾಪಿಸಲಾಯಿತು. 2 
ಶಿವಮೊಗ್ಗ ಜಿಲ್ಲೆಯ ಜಿಂಬಾನಿ ಗ್ರಾಮದ ಮಾರಿಗುಡಿಯ ಎದುರಿನಲ್ಲಿರುವ 
ಮಾಸ್ತಿ ಗಲ್ಲಿನ ಮೇಲೆ ಕ್ರಿ.ಶ. 1401ರಲ್ಲಿ ಬಲಿದಾನ ಮಾಡಿದ ಸ್ತ್ರ ಯ ಸಂಪೂರ್ಣ 
ಚಿತ್ರವಿದೆ. ಬೈ ಕುಂಡನ ಚಿಲಿಯ ಬೈಗುರಬೈ ಚಯ್ಯನ ಪತ್ನಿ ಸತ ನ ನಿವರಣೆ 
ಅಂಕಿತವಾಗಿದೆ. 23 
ಕ್ರಿ.ಶ.1411ರಲ್ಲಿ ಮಾನವನೆ ನಿಧರಕನ ಪತ್ನಿ ಅನಿಗೌಡಿ ಪತಿಯೊಂದಿಗೆ 
ಸತಿಯಾಗಿ ಸತ್ತಳು.24 
ಲ ದೇವರಾಯನ ಶಸನ ಕಾಲದಲ್ಲಿ ಮೇಗರಹಳ್ಳಿ ಗ್ರಾಮದ ಸ್ತ್ರೀ ನಾಗಕ್ಕ 
"ಈಶ. ಜ್‌ ಆಗಸ" 17ರಂದು ಸತಿಯಾದಳು.25 
141762 ದೇವರಾಯನ ಒಡೆಯನ ಅದೇಶದಂತೆ ಗೊನೆಗು ಟ್ರೈ 
ly ಜ ಚಂದ್ರ ಗುಟ್ಟೆ ಯ ವಿರೂಪದಂಡನಾಯಕನ ಅಧೀನದಲ್ಲಿತ್ತು. ಕ 
ಗೌಡನು ಹೋ ಬಜೆಯ ನನ್ನು ಸಂದರ್ಶಿಸಲು ಹೋಗಿ ದೆ ) ವಾಧೀನನಾದನು. 
' ಗುರುಗಸ ಒಡೆಯ ಅವನ ಸಂದೇಶವನ್ನು ಗುಟ್ಟಿ ಯಿಂದ ಹರಿಕೆಗೆ ಕಳ ಜಸಲಾಯಿತು. 


೪೬ ಮಾನವಿಕ ಕರ್ಣಾಟಕ 


ಇದನ್ನು ತಿಳಿದ ರಾಮಗೌಡನ ಪತ್ನಿ ಜೊಮ್ಮಗೌಡಿ ಪತಿಯನ್ನು ಸೇರಲು ಸಹಗಮನ 
ಮಾಡಿದಳು. 

ಹೀಗೆ ರಾಮಗೌಡ ಹಾಗೂ ಜೊಮ್ಮಕ್ಕ ಸ್ವರ್ಗ ಸೇರಿದರು. ಇದಕ್ಕಾಗಿ 
ಅವನ ಶಿಲಾಶಾಸನವನ್ನು ಬರೆಯಲಾಯಿತು. 26 

ಕ್ರಿ.ಶ. 1419ರಲ್ಲಿ ಕೆಳದಿ ಕರಿಯ ತಿಮ್ಮಗೌಡನು ಸಾವನ್ನಪ್ಪಿದಾಗ ರಾಮಕ್ಕ 
ಮಹಾಸತಿಯಾದಳು.2? 

ಕ್ರಿ.ಶ. 1426ರಲ್ಲಿ ಕಪ್ಪಾರ ಹಳ್ಳಿಯ ಯುದ್ಧದಲ್ಲಿ ನಾಚಯ್ಯನು ಸತ್ತಾಗ 
ಅವನ ಪತ್ನಿ ಬೀರಟ್ಟಿ ಸತಿಯ ಚಿತೆಯನ್ನೆ ೇರಿದಳು. ಇದಕ್ಕಾಗಿ ಜಕ್ತುಜ್ಜನಿಂದ ಮಹಾ 
ಸತಿ ಕಲ್ಲನ್ನು ನೆಡಲಾಯಿತು. 

ಕ್ರಿ.ಶ. 1427ರಲ್ಲಿ ತಿರಕಿಗೌಡನು ಯುದ್ಧೆದಲ್ಲಿ ಸತ್ತಾಗ ಆತನ ಪತ್ನಿ ಅವ 
ನೊಂದಿಗೆ ಸತಿಯನ್ನು ಅನುಸರಿಸಿದಳು.39 

ಕ್ರಿ.ಶ. 1429ರಲ್ಲಿ ಮಾನವನ ಮಾದಿಗ ಸ್ವರ್ಗವಾಸಿಯಾದಾಗ ಆತನ ಪತ್ನಿ 
ಸತಿ ರೂಪದಲ್ಲಿ ಅವನ ಚಿತೆಯನ್ನೇರಿದಳು.3 

ಕ್ರಿ.ಶ. 1432ರಲ್ಲಿ ಕುಮ್ಬತಿ ರಾಣಯನಾಯಕ ಸತ್ತಾಗ ಅವನ ಪತ್ನಿ ಚಂದ 
ನಾಯಕಿ ಸಹಗಮನ ಮಾಡಿದಳು.33 

ಕ್ರಿ.ಶ, 1432ರಲ್ಲಿ ಹೇಮದಲ್ಲಿ ವಿದರಿಕಾರಿ ಬೊಮ್ಮನಾಯಕ ಸತ್ತಾಗ ಅವನ 
ಪತ್ರಿ ಕಾಮಯ ನಾಯಕಿಟ್ಟಿ ಮಹಾಸತಿಯಾದಳು.32 

ಶ, 1447ರಲ್ಲಿ ಶಿಕಾರಿಪುರದಲ್ಲಿ ಸತಿ ಚರಿತ್ರಾರ್ಥ ವಾಯಿತು.53 

ಕ್ರಿ.ಶ. 1451ರಲ್ಲಿ ಚಂದ್ರಗುತ್ತಿ ಪ್ರಾಂತ್ಯದ ಸೊರಟನಲ್ಲಿ ಸತಿ ಚರಿತ್ರಾರ್ಥ 

ವಾಗಿದೆ.34 
ಶ. 1468ರಲ್ಲಿ ಹಡುವಳ್ಳಿಯ ಹೊನ್ನ ದೇವಿ ಅಮ್ಮನ ಸತಿಯನ್ನು ಅನು 

ಸರಿಸಿದಳು,35 

ಶಕ 1373ರಲ್ಲಿ ಕರಿಯ ನಾಯಕನ ಮಗನಾದ ಚೌಡನಾಯಕ ಗೋವು 
ಆಕ್ರಮಣಕಾರರ ಗುಂಪಿಗೆ ಎದುರಾಗಿ ಅವರನ್ನು ಸದೆ ಬಡಿಯುವಾಗ ಸತ್ತು ಸ್ವರ್ಗ 
ತ ಆತನ ಪತ್ನಿ ಕೆಂಬಾಯಮ್ಮ ಅವನೊಂದಿಗೆ ಸ ರ್ಗ ಸೇರಿದಳು.36 

ವೆಂಕಟನ ಸ ಹಾನಿಸಿಂದಾಗಿ ಅವಕ ರಾಣಿ ಸತಿಯನ್ನು ಪಾಲಿಸಿದಳು. ಓಬ್ಬಾಬಿಕ 
ಪುಸ್ಪಳೊಂದಿಗೆ ಚಿತೆಯನ್ನೇರಿದಳು.87 

ಎರಡನೆಯ ಹೇವರಾಯನು ಸತ್ತಾಗ ಚಂದ್ರ ಗುತ್ತಿಯ ತೆಟ್ಟ ಯರ ಆತ ಬಲಿ 
ದಾನವನ್ನು ಕೇಳಬಹುದು.38 

ಕ್ರ .ಶ. 1534ರಲ್ಲಿ ಆಗಸ್ಟ್‌ 14 ರಂದು ಜೀವಣ ಹಾಗೂ ಆತನ ಪತ್ನಿ 
SR ಸ ರೆಣೆಯಲ್ಲಿ ಆರಿಕುಥರ ಮಾಗಿಡ್ಡ ಗೌಡರಾಯನು ಸಾ ಪಿಸಿದ ವೀರಗಲ್ಲು 
ವಿಷಯವಾಗಿ RR ತಾಲೂ ತೆನಲ್ಲಿ ಲಿಖಿತವಾಗಿದೆ, 39 


ತ ಇತ ಸಷ 


ವಿಜಯನಗರ ಕಾಲದ ಮಹಾಸತಿಯರ ಪಾತ್ರ ೪೭ 


ಹೆರಿಗೆ ನಾಯಕನ ಮಗನಾದ ಓಂಬೆನಾಯಕನು ಕಾದಾಟದಲ್ಲಿ ಸತ್ತಾಗ ಅವನ 
ಇಬ್ಬರು ಪತ್ನಿಯರಾದ ಕಾಮವ್ವ ನಾಮಕಿಟ್ಟ ಮತ್ತು ಲಕ್ಕವ್ನ ೈನಾಮಕಿಟ್ಟಿ ಅವನಿ 

ಸತ್ತರು.4 

ಹೀಗೆ ಮೇಲಿನ ಶಿಲಾಲೇಖಗಳು ನಮಗೆ ಸತಿಯ ವಿಷಯವಾಗಿ ವಿವರಣಾತ್ಮಕ 
ಚಿತ್ರವನ್ನು ಒದಗಿಸುತ್ತ ವೆ. ಈ ಮೇಲ್ಕಂಡ ಆಧಾರಗಳಿಂದ ವಿಜಯನಗರ ಕಾಲದಲ್ಲಿ 


ಸತಿಪದ್ಧತಿ ಕೆಲವೊಮ್ಮೆ, ಬಲವಂತವಾಗಿಯೂ ಮತ್ತೊ ಮ್ಮ ಸ್ತ್ರಿ €ಯರು ಸ್ವಇಚ್ಛೆ 


ಯಿಂದಲೂ ಅನುಸರಿಸುತ್ತಿದ್ದರು ಎಂದು ತಿಳಿದುಬರುತ್ತದೆ. ಆಗೆ ನಿಜಯನಗರದ 
ಕಾಲದಲ್ಲಿ ಅಸ್ಥಿತ್ವದಲ್ಲಿದ್ದ ಸತಿಪದ್ದ ತಿಯು ದೈನಿಕಭಾವನೆಯಿಂದಲೂ ಹಾಗೂ 


ಸ ಪಾವಿತ್ರ್ಯತೆಯಿಂದಲೂ ಕೂ ಡಿತ್ತು 


ಅಡಿಟಿಪ್ಪಣಿಗಳು 


ಮೇಜರ್‌. ಇಂಡಿಯಾ ಇನ್‌ ದಿ ಫಿಫ್ಟೀನ್‌ ಸೆಂಚುರಿ, ಪು. 23-24 
ಎಫ್‌. ಇ. ಸೀವೆಲ್‌_. ಪು. 372-73 

ಪರ್‌ಚಸ್‌, ವಾ. 10, ಪು. 94-96 

ಬಾರ್‌ಬೋಸ್‌ 1, ಪು. 216 

ಎಫ್‌. ಇ. ಸೀವೆಲ್‌, ಪು. 392-93 

ಹಿಸ್ಟರಿ ಆಫ್‌ ಇಂಡಿಯ ಬೈ ಸತ್ಯನಾಥೈಯ್ಯರ್‌, ಪು. 354 
ಇಸಿ. ವಾ. 9, ಎಸ್‌ಬಿ. 104, ಪು. 15 

ಎಂ. ಎ. ಆರ್‌, 1947-56, ಪು. 87 

ಅದೇ, ಪು. 86 

ಇ, ಸಿ. ವಾ. 2, ಡಿಜಿ 117, ಪು. 73 

ಇಸಿ. ವಾ. 8, ಎಸ್‌ಬಿ. 134, ಪು. 17 

|p ಎ. ಐ. ವಾ, 15, ಪು. 165 

13. ಎಂ. ಎ. ಆರ್‌. 1941, ಪು. 195 

14. ಇ.ಸಿ.ವಾ, ), ಪು. 73 

15. ಎಂ. ಎ. ಆರ್‌ ಡಿ . 85 


ಎ ಬ ಬ ಲ ್ಪಲಅಲ್ಮ್ಮ್ಮಜಬ ಬ್ರ (| 


ದ ek 
ಹಾ ಸ್‌ 


16. ಇ. ಸಿ. ವಾ. 7 ಪಾರ್ಟ್‌ 1, ಪು. 152 
17, ಅದೇ, ಪು. 9೨ 
18. ಅದೇ, ಪು. 92 


19, ಎಂ. ಎ, ಆರ್‌, 1933, ಪು. 211-12 
20. ಎಎನ್‌ಎಸ್‌ಪಿ ಆಫ್‌ ಎ. ಪಿ. ಪು 21 


೪೮ ಮಾನವಿಕ ಕರ್ಣಾಟಕ ' 


21. ಎಂ.ಎ. ಆರ್‌. 1939-40 ಪು. 90 

22. ಎಂ. ಎ. ಆರ್‌. 1933, ಪು. 210-11 

23. ಇ. ಸಿ. ವಾ. 7, ಎಸ್‌ಬಿ 26, ಪು5 

24. ಎಂ. ಎ ಆರ್‌. 1934, ಪು. 188 

25. ಇ.ಸಿ. ವಾ. 7, ಪಾರ್ಟ್‌, 1, ಪು. 46 

26. ಇ. ಸಿ.ವಾ, 8 ಎಸ್‌ಎ. 35, ಪು 97 

27. ಎಂ. ಎ. ಆರ್‌. 1927, ನಂ. 126, ಪು. 119 
28. ಇ. ಸಿ, ವಾ. 8, ನಗರ್‌ 29 

29. ಇ. ಸಿ. ವಾ, 7, ಎಸ್‌ಬಿ 24 

30... ಅದೇ, ಎಸ್‌ಬಿ 497 

31,. ಆದೇ, 

32. ಅದೇ, ನಂ. 1 

33. ಇ.ಸಿ. ವಾ.8, ನಂ. 16 

34. ಎ. ಆರ್‌. ಆಫ್‌ ಎಸ್‌. ಎ. ಇಪಿ. 1930-31, ಪು 32 
35... ಎಂ. ಎ. ಆರ್‌. 1931, ಪು. 156 

36. ಎಂ. ಎ. ಆರ್‌. 1923 ಪು 86 

37. ಇ. ಸಿ. ವಾ. 8 ಪಾರ್ಟ್‌ 2, ಎಸ್‌ಬಿ 18 
38. ಎಂ. ಎ. ಆರ್‌. ನಂ. 88, ಆಫ್‌ 1950-51 
39. ಅದೇ. 

40. ಅದೇ. 


ಎಂ. ಪ್ರಭಾಕರ ಜೋಶಿ 


ದಕ್ಷಿಣ ಕನ್ನಡದ ಚಿತ್ಸಾವನರು 


೧ 


' ಭಾಷಿಕ ಮತ್ತು ಜನಾಂಗೀಯ ಅಧ್ಯಯನದ ದೃಷ್ಟಿಯಿಂದ ಕರ್ನಾಟಕದ ಕರಾವಳಿ 
ಅದರಲ್ಲೂ ದಕ್ಷಿಣ ಕನ್ನಡ (ಕಾಸರಗೋಡು ಸಹಿತ) ತುಂಬ ವಿಶಿಷ್ಟವಾಗಿದ್ದು 
ಹಲವಾರು ಮಹತ್ವದ ವಿದ್ಯಮಾನಗಳಿಂದ ಕೂಡಿದೆ. ಬಹುಭಾಷಾಪ್ರಾಚುರ್ಯದ 
ದೃಷ್ಟಿಯಲ್ಲಿ-ಆಧುನಿಕ ಮಹಾನಗರಗಳನ್ನು ಬಿಟ್ಟಿ ರೆ. ದೇಶದಲ್ಲೇ ಇದೊಂದು ಸಮೃದ್ಧ 
ಪ್ರದೇಶ, ಒಂದು ಮಾದರಿ ಪ್ರದೇಶವೂ ಹೌದು, ದಕ್ಷಿಣ ಕನ್ನಡವೆಂಬ ಹೆಸರನ್ನೂ, 
ಕನ್ನ ಡ ಸಾಹಿತ್ಯ ಸರಂಪರಿ, ಕನ್ನ ಡದ ಕೆಲಸಗಳಲ್ಲಿ ಹಿರಿದಾದ ಸ್ಥಾನವನ್ನೂ ಹೊಂದಿ 
ದ್ದರೂ, ಈಪ ರ್ರದೇಶದ ಬಹುಸೂಖ್ಯಾತ ಭಾಷೆ ಕನ್ನಡವಲ್ಲ ಎಂಬುದು ಕೌತುಕದ 
ಸಂಗತಿ. ವ್ರ `ಕೆಯಲ್ಲಿ ಗಣಿಸಿದಾಗು ಕನ್ನ ಡ ಸಾಹಿತ್ಯ ಸ ಸಂಸ್ಕ ತಿಗಳಿಗೆ ಈ ಪ ಸ್ರದೇಶದ 
ಕೊಡುಗೆ ಒಂದು ಅದ್ಬುತವಾಗಿಯೇ ಕಾಣುತ್ತದೆ. ದೇಶದ ಹಲವೆಡೆ ಇಲ್ಲದ 
" ಜಾತಿಗೊಂದು ಭಾಷೆ' ಎಂಬ ನಿಯಮ (ಎಲ್ಲ ಅಲ್ಲವಾದರೂ) ಬಹಳ ಸಂದರ್ಭಗಳಿಗೆ 
ಇಲ್ಲಿ ಅನ್ವಯವಾಗುತ್ತದೆ. ಬಹು ಜನಾಂಗೀಯತೆ, ಬಹುಭಾಷಿಕತೆಗಳು ನಮ್ಮೀ 
ಪ್ರದೇಶಕ್ಕೆ ಸಮಸ್ಯೆಗಳಾಗಲೇ ಇಲ್ಲ. ಅವು ಜೀವನದ ಅತ್ಯುತ ಸಹಜವಾದ 
ಅಂಶಗಳು ಎಂಬಂತೆ ಅಂಗೀಕೃ ತವಾಗಿವೆ. ಇಲ್ಫಾರು ಭಾಷೆಗಳು ಚಂ. 
ವ್ಯ ವಹಾರದಲ್ಲಿದ್ದ ರೂ ಭಾಷಾನೈಷಮ್ಯ, ಘರ್ಷಣೆಗಳ ದಾಖಲೆಯೇ ಈ ಪ ಶ್ರದೇಶಕ್ಕಿಲ್ಲ 
ಬುಡು ಮಹತ್ವ ದ ಸಂಗತಿ. ಬಹುಭಾಷಾ ಪದ್ಧ ತಿಯನ್ನು ಇಲ್ಲಿಯ ಜನ ಸಹಜ 
ವಾಗಿ, ಸರಳವಾಗಿ ಅಂಗಿಕಕರಿಸಿ ಆಚರಿಸಿರುವ ಒಂದು ಕ್ರಮ, ಮಾದರಿಯಾಗಬಲ್ಲ 
ಸಂಗತಿ. ಈ ಪ್ರದೇಶದ ಭಾಷಾ ಸಾಮರಸ್ಯ, ಭಾಷಿಕ-ರಾಜಕಿೀಯ ವೈಷಮ್ಯ, 
ವಿಕೋಧಗಳ ಒಟ್ಟು ಇಷ್ಟ್ರೀಯ ಸಂದರ್ಭಕ್ಕೆ, ಒಂದು ಪರಿಹಾರವನ್ನು ದಿಗ್ನರ್ಶನ 
ಮಾಡುವಂತಿದೆ. 

ವಿಭಿನ್ನ ಭಾಷೆಗಳನ್ನಾಡುವ ಜನ, ಕನ್ನಡವನ್ನು ಮುಖ್ಯ ಭಾಷೆಯಾಗಿ 
ಅಂಗೀಕರಿಸಿ, ತಮ್ಮ ಭಾಷೆ, ಸಂಸ್ಕೃತಿಗಳನ್ನು ಕಾಪಾಡಿಕೊಂಡು, ಈ ಪ್ರದೇಶದ 


೫೦ ಮಾನವಿಕ ಕರ್ಣಾಟಕ 


ಜೀವನ, ಸಂಸ್ಕೃತಿಗಳನ್ನು ಶತಮಾನಗಳ ಕಾಲ ರೂಪಿಸುತ್ತ ಬಂದಿದ್ದಾರೆ. ಇದರಿಂದ ' 


ಇಲ್ಲಿಯ ಬದುಕು, ಸಾಹಿತ್ಯ, ಸಾಮಾಜಿಕ ಜೀವನ, ರೀತಿ ನೀತಿಗಳು, ಚಾರಿತ್ರಿಕ 
ಘಟನಾವಳಿ, ಉಡುಪು ತೊಡುಪು, ಪಾಕ ಪದ್ಧತಿ, ಕಲಾಪ್ರಕಾರಗಳು ಮುಂತಾದ 
ಎಲ್ಲ ಸಂಗತಿಗಳಿಗೆ ಅನ್ಯತ್ರದುರ್ಲಭವಾದ ಸಂಕೀರ್ಣತೆ, ಸೊಬಗು, ಆಳೆ, ಹೆರಹುಗಳು 
ಒದಗಿಬಂದಿವೆ; ಹಾಗೆಯೇ ಇಲ್ಲಿಯ ಜನಜೀವನದಲ್ಲಿ ಕಂಡುಬರುವ ಪರಿಶ್ರಮ್ಮ 


ಸಾಹಸ ಪ್ರವೃತ್ತಿ, ಚುರುಕು ವಿದ್ಗಾ ಪ್ರೇಮಗಳಿಗೂ ಕಾರಣವಾಗಿದೆ. ಬಹುಭಾಷಾ ' 


ಸಮುದಾಯದ ಜೀವನ ವ್ಯಕ್ತಿಯ ಬೆಳವಣಿಗೆಗೆ ಎಷ್ಟೊಂದು ಪೋಷಕವೆಂಬ ವಿಚಾರಕ್ಕೆ 


ಇಲ್ಲಿಯ ಜನಜೀವನ ವಿಪುಲ ದೃಷ್ಟ್ರಾಂತಗಳನ್ನು ಒದಗಿಸುತ್ತದೆ. ಬಹು ಭಾಷಿಕ ೫ 


ಜೀವನ ವ್ಯಕ್ತಿಯ ಅನುಭವ ಪ್ರಪಂಚವನ್ನು ಹಿಗ್ಗಿಸಿ ಅವನ ಗ್ರಹಣ ಶಕ್ತಿ, ಚಾತುರ್ಯ 
ಸಾಮಥಣ್ಯಗಳೆನ್ನೂ ಪೋಷಿಸುವುದಲ್ಲದೆ, ಹೊಂದಾಣಿಕೆ, ಸಹೆನೆಗಳನ್ನೂ ಕಲಿಸುತ್ತದೆ. 
ಪ್‌ ನಿಟ್ಟಿನಲ್ಲಿ ಈ ಪ್ರದೇಶದ ಜನ ತುಂಬ ಭಾಗ್ಯಶಾಲಿಗಳು. 

ಇಂತಹ ಒಂದು ಸಿತಿಗೆ ಕೆಲವು ಐತಿಹಾಸಿಕ ಕಾರಣಗಳಿವೆ. ಇವುಗಳಲ್ಲಿ 
ಮುಖ್ಯವಾದುದು, ಈ ಪ್ರದೇಶಕ್ಕೆ ೧೫-೧೮ನೆಯ ಶತಮಾನಗಳ ನಡುವೆ ನಡೆದ 
ಬೃಹತ್ರ್ರಮಾಣದ, ವಿವಿಧ ಜನಾಂಗಗಳ ವಲಸೆ, ಜತೆಗೆ ಇಲ್ಲಿಯ ಬಹುಸಂಖ್ಯಾತರ 
ಆಡುನುಡಿಯಾದ ತುಳು ಭಾಷೆಯ ಅಸ್ತಿತ್ವದ ವಿಶಿಷ್ಟ ಸಂದರ್ಭ ಇನ್ನೊಂದು. ಬ್ರಿಟಷ್‌ 
ಆಳ್ವಿಕೆಯಿಂದ ಬಹುಕಾಲ ಮದ್ರಾಸು ಪ್ರಾಂತ್ಯದ ಅಂಗವಾಗಿದ್ದು ದರಿಂದಲ್ಕೂ 
ಸಂಗೀತ ನೃತ್ಯಕಲೆಗಳ ಸಂಪರ್ಕ ಮತ್ತು ಹೋಟೆಲ್‌ ಉದ್ಯಮ ಸಂಪರ್ಕದಿಂದಲೂ 
ಇಲ್ಲಿ ತಮಿಳು ಬಲ್ಲವರೂ ಸಾಕಷ್ಟಿರುವರು. ನೆರೆ ಪ್ರಾಂತ್ಯವಾದ ಕೇರಳದ ಸಂಪರ್ಕ, 
ಜಿಲ್ಲೆಯಾದ್ಯಂತ ಹರಡಿರುವ ಮಲಯಾಳಿ ಮುಸ್ಲಿಂ ಜನಾಂಗದ ವಸತಿಗಳು, 
ಮಲಯಾಳ ಮನೆಮಾತಿನ ಗಾಣಿಗ, ಬಿಲ್ಲವ, ನೇಕಾರ, ಬೋವಿ ಮುಂತಾದ ಜನ 
ವರ್ಗಗಳು ಇಲ್ಲಿ ನೆಲೆಯಾದುದುಈ ಕಾರಣಗಳಿಂದ "ಮಲಯಾಳಿ-ಕನ್ನಡಿಗ'ರೆನ್ನ 
ಬಹುದಾದವರ ಸಂಖ್ಯೆಯೂ ಗಣನೀಯವಾಗಿದೆ. ಈ ಪ್ರದೇಶಕ್ಕೆ ಪೂರ್ವದಿಂದ 
ಬಂದ ವಲಸೆಗಳು ತೀರ ಕಡಿಮೆ ಎಂಬುದು ಗಮನಾರ್ಹ. 

ಇಲ್ಲಿಗೆ ವಲಸೆ ಬಂದ ಜನವರ್ಗಗಳಲ್ಲಿ ಬಲು ದೊಡ ಪಾಲು ಉತ್ತರ ಕೊಂಕಣ 
ದಿಂದ ಬಂದ ಜನರದು. ಗೋವಾ ಮತ್ತು ಅದರ ಉತ್ತರದ ಕರಾವಳಿಯಿಂದ ವಲಸೆ 
ಬಂದ ಸಾರಸ್ವತ, ಕುಡುಬಿ, ಗೌಡ (ಗಾವಡೇ), ರಾಜಾಪುರ ಸಾರಸ್ವತ, ಪೆಡ್ನೀಕರ, 
ಕುಡಾಲ ದೇಶಕರ, ರಾಣನೇ, ದೈವಜ್ಞ, ವಾರಾವಲೀಕರ, ಖಾರ್ವಿ, ಮರಾಠಿನಾಯಕ 
ಚಿತ್ಪಾವನ, ಕರ್ಲಾಡೆ, ಪದೆ, ರೋಮನ್‌ ಕಥೋಲಿಕ್‌, ವೈಶ್ಯವಾಣಿ ಮುಂತಾದ 
ಸಮುದಾಯಗಳು ಇಲ್ಲಿ ಗಣನೀಯ ಪ್ರಮಾಣದಲ್ಲಿದ್ದು, ಇಂದಿಗೂ ತಮ್ಮ ಹಲವು 
ಜನಾಂಗೀಯ-ಸಾಂಸ್ಕೃತಿಕ ವೈಶಿಷ್ಟ್ಯಗಳನ್ನು ಉಳಿಸಿಕೊಂಡಿದ್ದಾರೆ. ಕೆಲವೆಡೆ, 
ತುಳು ಭಾಷೆಯನ್ನು ಅಂಗೀಕರಿಸುವ ಮರಾಠಿ ನಾಯಕರಂತಹ ಒಂದೆರಡು ವರ್ಗ 


ಗಳನ್ನು ಬಿಟ್ಟು, ಮೇಲೆ ಹೇಳಿದ ಎಲ್ಲ ಸಮುದಾಯಗಳವರೂ ಮರಾಠಿ ಮತ್ತು 


| ದಕ್ಷಿಣ ಕನ್ನಡದ ಚಿತ್ಪಾವನರು ೫೧ 


ಕೊಂಕಣಿ ಭಾಷೆಗಳ ವಿವಿಧ ರೂಪಗಳನ್ನು ಮನೆಮಾತಾಗಿ ಉಳಿಸಿಕೊಂಡು 
| ಂದಿದ್ದಾರೆ. ಇಂತಹ ವರ್ಗಗಳ ಪೈಕಿ ಚಿತ್ಪಾವನ ಬ್ರಾಹ್ಮಣವರ್ಗವೂ ಒಂದು. 


ಹಿ 


| ಚಿತ್ಪಾವನ ಶಬ್ದದ ವ್ಯುತ್ಪತ್ತಿ ಮತ್ತು ಈ ಜನಾಂಗದ ಜನಾಂಗೀಯ ಮೂಲ 
[ಇವು ತುಂಬ ವಿವಾದಾಸ್ಪದ ಸಂಗತಿಗಳು. "ಚಿತ್ಪಾವನ ಶಬ್ದಕ್ಕೆ ಹಲವು ಬಗೆಯ 
ವ್ಯಾಖ್ಯೆಗಳನ್ನು ಊಹಿಸಲಾಗಿದ್ದು,1 ಅವು ಚಿತ್ಪಾವನರ ಮೂಲವನ್ನು ಇಸ್ರೇಲಿನಿಂದ 
॥ ಚಿತ್ತಗಾಂಗ್‌ ವರೆಗೆ ಒಯ್ಯುತ್ತವೆ. ಈ ಶಬ್ದದ ವ್ಯತ್ಸತ್ತಿ ಊಹೆಗಳಲ್ಲಿ ಇವು ಕೆಲವು 
| (ಅ) ಚಿತಾಸ್ಥಾನದಲ್ಲಿದ್ದ ಮೃತದೇಹಗಳಿಗೆ ಪರಶ:ರಾಮನು ಜೀವವಿತ್ತ್ಕು 
| ಬ್ರಾಹ್ಮ ಣರನ್ನಾಗಿಸಿದ ಜನಾಂಗ. ಚಿತಾ 4 ಪಾವನ ಚಿತ್ಪಾವನ (ಇದು “ ಸಹ್ಯಾದ್ರಿ 
! ಖಂಡ ”ದ ಹೇಳಿಕೆ) 
(ಆ) ಯಜ್ಞ ಚಿತಿಗಳಿಗೆ ಸಂಬಂಧಿಸಿದ ಪಾವನ ಕರ್ಮಗಳಿಂದ ಚಿತಿ ಪಾವನ 
; — ಚಿತ್ಪಾವನ. 
(ಇ) ಇಜಿಪ್ತ ದೇಶದಿಂದ ಬಂದವರು - ಇಜಿಪ್ತವಾನ್‌ - ಜಿಪ್ಪವಾನ್‌ - 
ಚಿಪ್ಪವಾನ್‌-ಚಿತ್ಪಾವನ. 
.. : (ಈ) "ಕ್ಷಿತಿ'ಯನ್ನು "ಪೋಳಣೆ' ಮಾಡಿ (ಮರಾಠಿ " ಸುಡು' ಎಂಬ 
| ಅರ್ಥದ ಪದ) ಕ್ಷಿತಿ ಸೋಳಣೆ- ಚಿಪ್ಪೊಳಣೆ- ಚಿತ್ಪಾವನ. 
(ಉ) ಚಿತ್ತೆ ಪಾವನ ಪಾವನ ಚಿತ್ತರು ಎಂಬರ್ಥದಲ್ಲಿ ಚಿತ್ಪಾವನ.8 
} (ಊ) ಅನ್‌, ಮನ್‌, ವನ್‌ ಎಂಬ ಕೊನೆಯುಳ್ಳೆ ಹೆಸರುಗಳು ಇರಾನಿ 
1! (ಪರ್ಷಿಯನ್‌) ಸ್ವಭಾವವನ್ನು ಸೂಚಿಸುವಂತಹವು. ಚಿತ್ಛಾವನ್‌ ಎಂಬುದೂ 
| ಮೂಲತಃ ಆ ಕಡೆಯಿಂದ ಬಂದ ನಾಮಥೇಯ ಇರಬಹುದೆ ಎಂಬ ಒಂದು ತರ್ಕ.4 
ಈ ಎಲ್ಲಾ ಊಹೆಗಳನ್ನು, ಭಾಷಾಶಾಸ್ತ್ರೀಯವಾದ ಪುರಾವೆಗಳಾಗಲಿ, 
॥ ಪರಂಪರೆಯಿಂದ ಬಂದ ಕಥಾನಕಗಳಾಗಲಿ, ಇತರ ಆಧಾರಗಳಾಗಲಿ ಇಲ್ಲದಿರುವಾಗ, 
| ಸ್ವೀಕರಿಸುವುದು ಕಷ್ಟ. ಸಹ್ಯಾದ್ರಿ ಖಂಡ’ ತುಂಬ ಗೊಂದಲಗಳ ಕಂತೆ. ಅದರಲ್ಲಿ 
| ಐತಿಹಾಸಿಕ ಅಂಶ ತೀರ ಕ್ರಡಿಮೆ. " ಚಿತ್ಪಾವನ' ಈ ಶಬ್ದವು ಸ್ಥಳ ನಾಮ 
| ಸಂಬಂಧಿಯಾಗಿರುವ ಸಾಧ್ಯತೆಯೇ ಹೆಚ್ಚು. ಹೆಚ್ಚಿನ ಬ್ರಾಹ್ಮಣವರ್ಗಗಳ ಹೆಸರು 
ದೇಶವಾಚಿಃ ಉದಾ : ಶಿವಳ್ಳಿ, ಕೋಲ್ವ, ಹನೀಕ (ಹೈಗ-ಹೈವೆಸೀಮೆ-ಹೈಗನಾಡು) 
ಕರಾ ಡೆ, ಕಾಶ್ಮೀರಿ, ಗೌಡ, ಕರ್ನಾಟಕ, ಆಂಧ, ಮುಂತಾದ ಬ್ರಾಹ್ಮಣವರ್ಗಗಳ 
2 ಎ”? p ೬ ೨) 
ಹೆಸರುಗಳನ್ನು ನೋಡಬಹುದು (ನಂಬೂದರಿ, ಅಯ್ಯಂಗಾರ ಮುಂತಾದ ಅಪವಾದ 
ಗಳೂ ಇವೆ.) “ಚಿತ್ಪಾವನ? ಎಂಬುದೂ ದೇಶವಾಚಿ ಇರಬಹುದೆ? ಹಾಗಾದರೆ 
| ಚಿತ್ಪಾವನಕ್ಕೆ ಸಂಬಂಧಿಸಿದ ಸ್ಕಳನಾಮ ಯಾವುದು? 


೫೨ ಮಾನವಿಕ ಕರ್ಣಾಟಕ 


ಕೊಂಕಣದಲ್ಲಿ ಚಿತ್ಪಾವನರ ಮೂಲ ಸ್ಥಾನ ರತ್ನಾಗಿರಿ ಜಿಲ್ಲೆಯ ಚಿಪಳೂಣ 
ತಾಲ್ಲೂಕು. ಚಿತ್ಪಾವನರ ಬಹ್ವಂಶ ಕುಲಜೀವಾಲಯ ಗಳು ಚಿಸಳೂಣ ಹಾ | 
ಬಳಿಯ ಗುಹಾಗರಗಳಲ್ಲಿವೆ. ಚಿಸಳೊಣದ ಹಿಂದಿನ ಹೆಸರು ಚಿತಪೋಳಣ.8 
ಚಿತ್ಪಾವನರು ತಮ್ಮನ್ನು, ತಮ್ಮೊಳಗೆ " ಚಿಪ್ಫೊಳ್ಲಿ', “ಚಿಪ್ಪಣ್ಣೆ' “ಚಿಪ್ತೆ'-ಎಂಬು 
ದಾಗಿ ಕರೆದುಕೊಳ್ಳು ವುದಿದೆ, ಇದು " ಚಿತಪೋಳಣೇ' ಚಿತಪೋಳಣದವರು 
ಎಂಬುದರ ಪರಿವರ್ತಿತ ರೂಪ, " ಚಿಷಳೂಣಕರ ' ಎಂಬುದು ಚಿತ್ಪಾವನರ ಅಡ್ಡ 
ಹೆಸರುಗಳಲ್ಲಿ (ಕುಲನಾಮ) ಒಂದು. ಇದು ದಕ್ಷಿಣ ಕನ್ನಡದಲ್ಲಿ " ಚಿಪ್ಪಣ್‌ ಕಾರ್‌ | 
ಎಂಬ ಪ್ರಾಕೃತರೂಪದಲ್ಲೆ ರೂಢಿಯಲ್ಲಿದೆ. ಆದುದರಿಂದ ಚಿತಪೋಳಣ ಎಂಬ 
ಸ್ಥಳನಾಮದ ಪಾಕೃತರೂಪ ಚಿಪ್ಪಣ್‌ ಎಂದು ಇರುವುದೂ ಸಾಧ್ಯ. "ಚಿತಪಾವನಸ್ಥ' | 
ಎಂಬ ಒಂದು ಉಲ್ಲೇಖ ಚಿತ್ಪಾವನ ಶಬ್ದವು ದೇಶವಾಚಿ ಎಂಬುದಕ್ಕೆ ಸ್ಪಷ್ಟ ಸಾಕ್ಷಿ, 


ೆ ಹರಿಹರೇಶ್ವರ ಮಹಾತ್ಮ್ಯ'ದ ಒಂದು ಶೊ (ಕದಲಿ ಹೀಗಿದೆ. 
[eo] ಗಿ 


ಪಾವನಂಕ್ಷೇತ್ರಮಸ್ತು ತತ್‌... 
ತ್ರಂ ಲೋಕೇ ಖ್ಯಾತಿಮಗಾತ್‌ ತದಾ ॥ 


ಗುಹಾಗರಮಹಾತ್ಮ್ಮ್ಯದಲ್ಲಿ ಚಿತ್ಪಾವನರಿಗೆ ಚಿತ್ತ ಪೂರ್ಣರೆಂಬ ಹೆಸರಿದೆ. 7 “ಅತ್ಯಲ್ಪ ದಾ 
ಸಂತುಷ್ಟಾಃ ಚಿತ್ತ ಪೂರ್ಣ ಇತಿ ಸ ಸ್ಮ್ಮೃ ತಾಃ? [ಅತ್ಯಲ್ಪ )) ದಾನಸ ಂತುಷ್ಟ ರಾಗಿದ್ದು ಚಿತ್ತ 
ಪೂರ್ಣರೆಂಬ ಹೆಸರುಳ ವರು) ಚೆಸಳೂಣ್‌ ಬಳಿ ಚಿತ್ಸೂ ಲ ಮ ಒಂದು. ಊರು 
ಇದೆ. 


ಇದರಿಂದ ಚಿತ್ಪಾವನ ಎಂಬ ಸದವು ಮೌಲಿಕ ಅಥವಾ ಸಂಸ್ಕೃತಿ ತೀಕೃ ತ್ರ | 
ಸ ಸ್ಥಳನಾಮಕ್ಕೆ ಸಂಬಂಧಿಸಿ ರಬೇಕೆಂದು ತೋರುತ್ತದೆ. 6 ಚಿತಾ ಶ್ರವನ? ಗ್ರಂ ಂಥಕರ್ಥ 
ದ ನಾ.ಗೋ, ಚಾಫೇಕರರೂ ಇದೇ ನಿಷ ೈರ್ಷಕ್ಕೆ ಬಂದಿದ್ದಾ ಕೆ 


ಚಿತ್ಪಾವನರಿಗೆ ಮಹಾರಾಷ್ಟ್ರದಲ್ಲಿ ಕೋಕಣಸ್ಸ ಎಂಬ ಇನ್ನೊ ಂದು ಹೆಸರೂ | 
ಇದೆ. ಬ ಪೇಶ್ತಿ ರಾಜ್ಯದಲ್ಲಿ ಚಿತ್ಪಾವನರು ಕೊಂಕಣದಿಂದ ಪುಣೆಗೆ ಹೋಗಿ ' 
ನೆಲೆಯಾದಾಗ Wa ಹೆಸರು, ಕೊಂಡವು ಎಂಬ ಅರ್ಥದಲ್ಲಿ ಮಹಾರಾಷ್ಟ್ರದಲ್ಲಿ 
ಘಟ್ಟದ ಮೇಲೆ, ಘಟ್ಟದ ಕೆಳಗೆ ಎಂಬುದಕ್ಕೆ "ಜೀಶ' ಮತ್ತು "ಕೋಕಣ' ಎಂಬ | 
ಪದಸಳ ಬಳಕೆ ಇದೆ. ದೇಶ ಎಂದಕೆ ಕರಾ ತ ಬಳಿಯ ಒಂದು ಪ್ರದೇಶ. ವ್ಯಾಪಕ: 1 
ವಾದ ಅರ್ಥದಲ್ಲಿ "ದೇಶ' ಎಂದರೆ ಘಟ್ಟದ ಮೇಲಣ ಪ್ರಸ When ಎಂದಷ್ಟೆ 
ಕೊಂಕಣದಿಂದ, ದೇಶಕ್ಕೆ ಜೀವನೋಷಾಯಕ್ಕಾ ನಗಿ ಜನ ಹೋದಾಗ " ದೇಶಾವರ | 
ಜಾಣೇ' (ದೇಶಕ್ಕೆ ಹೋಗುವುದು) ಎಂಬುದು ಬಂದಿರಬಹುದು. (ಕನ್ನಡ ' 
" ದೇಶಾವರಿ ಜೂ ಇದರಿಂದ ವ್ರೃತ್ಸ ನ್ನವಾಗಿರಬೇಕು.) “ದೇಶ” ದಲ್ಲಿದ್ದ ಬ್ಲಾ ್ರ್ರಾಹ ತೆ 
ದೇಶಸ್ಸ ರು. ಕೊಂಕಣದಿಂದ ಬವ ಕೋಕಣಸ್ಸ ರು. ಈ ಫಿ ದಕ್ಷಿಣ. 


ದಕ್ಷಿಣ ಕನ್ನಡದ ಚಿತ್ಪಾವನರು ೫೩. 


3 ಸ್‌ 
hy SS To 
ಜ್‌ ಚಾಟ್‌ ್‌ಾ 


| ಕನ್ನ ಡದ ಚಿತ್ಪಾವನರಿಗೆ ಬಳಕೆ ಇಲ್ಲ. ಕಾರಣ, ಮ ುಹಾರಾಷ್ಟ್ರದಲ್ಲಿ ಈಸ ಪದಪ್ರಯೋಗ 
| ಬರುವ ಮೊದಲೇ ಚಿತಾ ಶ್ರವನರು ಈ ಕಡೆ ವಲಸೆ ಬಂದಿದ್ದ ರು. 


೩ 


| ಚಿತ್ಪಾವನರ ಜನಾಂಗೀಯ ಮೂಲದ ಬಗೆಗೆ ಹಲವು ಊಹೆಗಳನ್ನು ಮುಂದಿಡ 
ಲಾಗಿದೆ. ಗಾ ಶ್ರವನರಲ್ಲಿ ಎದು ತೋರುವ ಕೆಲವು ಶಾರೀರಿಕ ವೈಲಕ್ಷಣ್ಯ ಗಳಿವೆ. 
| ವಿಶಿಷ್ಟ ವೆನ್ನ ಹಳನಿಮಿಶಿ ಶ್ರಿತ ಬಿಳಿಬಣ್ಣ, ಕೆಂಚುಕೂದಲು, ಕಾಚು-ಕೆಂಚು 
| ಕಣ್ಣು ಗಳು ಇವುಗಳಿಂದಾಗಿ Mr ಮಿ ಸಂಬಂಧವನ್ನು ಊಹಿಸಿದ್ದಾ ಕ್ಮಿ8 
| ದಕ್ಷಿಣ ಕನ್ನಡದ ಚಿತ್ಪಾವನರಲ್ಲೂ, ಮಹಾರಾಷ್ಟ್ರದ ಚಿತ್ಪಾ ವನರಲ್ಲೂ ಈ ಲಕ್ಷಣಗಳು 
9ಜೇತೆರನಾಗಿ ಇವೆ. ರ್‌ NE ಜೋಡಿಸು ಇರುವ ತೊಡಕೆಂದಕ್ಕೆ 
ಚಿತ್ಪಾವನರ ಆಳುತನ ಎತ್ತರವಲ್ಲದಿರುವುದು. ಐದೂಮುಕ್ಕಾಲು ಅಡಿಗಿಂತ ಎತ್ತರದ 
॥ ಶರೀರವುಳ್ಳೆ ಚಿತ್ಪಾವನರು ಬಹಳ ಕಡಿಮೆ, ಆದರೆ ಈ ಅಂಶ, ಬಹುಕಾಲದನಂತರ, 
1 ಆಹಾರ, ಪ್ರಾದೇಶಿಕ ಕಾರಣಗಳಿಂದ ಬಂದುದೆಂದೂ ಊಹಿಸಬಹುದು. ಮೂಗಿನ 
| ರಚನೆಯಲ್ಲಿ ಪರ್ಷಿಯನ”, ಯಹೂದಿ ಸಾಮ್ಯವನ್ನು ಹೇಳಲಾಗುತ್ತದೆ.9 
ಹ ಚಿತ್ಪಾವನ ಜನಾಂಗಕ್ಕೂ ಪರಶುರಾಮನೆಂಬ ಪೌರಾಣಿಕ ವ್ಯಕ್ತಿಗೂ ವಿಶೇಷ 
| ಸಂಬಂಧವಿದೆ ಂತೆ ಕಾಣುತ್ತದೆ. ಪಶ್ಚಿ ಮ ಕರಾವಳಿಯ ಉದ್ದಕ್ಕೂ ಹೆಲವು 
ಜನಾಂಗಗಳು, ವಿಶೇಷತಃ ಬ್ರಾಹ ಒಣಾವರ್ಗಗಳೆ ಪರಶುರಾಮನು ತಮ ನ್ನು ಇಲ್ಲಿಗೆ 
೬ ತಂದುದಾಗಿ ಹೇಳು ತ್ತವೆ ನಿಜ. ಸೈನ ಪರಶುರಾಮ ಚಿತ್ಬಾ ವನ ಜಾತ ಆ ಪ್ರಮುಖ 
ಆರಾಧ್ಯ ಜೀವರಾಗಿಕುವಂತೆ ಉಳಿದವರಿಗಿಲ್ಲ. ಚಿತಾ ವನ ಸ ಶ್ರಮುಖ ತಾಣಗಳಲ್ಲೆ ಲ್ಲ 
೫ ಪರಶುರಾಮ ದೇವಸ್ಥಾನಗಳಿವೆ. ಪರಶುರಾಮ ಸೃ ಪ್ಟಿಯಕಥ್ಯ ಕರಾವಳಿಯ ಲ್ಲಿ 
೫ ಇರುವ ಸರಂಪರಾಗತ ಜನಶ್ಯುತಿಗಳಲ್ಲ, ಪರಶುರಾಮನೆಂಬವನು ಕರಾವಳಿಗೆ ಬಂದೆ 
| ಆದ್ಯ ವಲಸೆಗಾರರ ನಾಯಕನಾಗಿರಬೇಕೆಂಬ ಅಂಶಗಳನ್ನು ಸೂಚಿಸುತ್ತವೆ. ಈ 
ಪರಶ:ರಾಮನಿಗೂ, ಪರ್ಷಿಯಾದಲ್ಲಿ ಇತ್ತೆನ್ನಲಾದ ಪರ್ಶು ಎಂಬ ಜನಾಂಗಕ್ಕೂ 
} ಸಂಬಂಧ ಸೂಚಿಸುವ ಊಹೆಗಳಿವೆ.10 ಚಿತ್ಪಾವನರ ಜನಶೃತಿಗಳಲ್ಲಿ, ಸರಶು 
| ರಾಮನು, ತಾವು ಕೊಂಕಣಕ್ಕೆ ಬರುವಾಗ ಇಲ್ಲಿ ಮೊದಲೇ ಇದ್ದಾನೆ, ಹೊರತು 
ತನ್ಮೊಂದಿಗೇ ಬಂದುದಾಗಿ ಕಥೆಯಿಲ್ಲ. 

[3 

ಇದಕ್ಕೆ ಸಂವಾದಿಯಾಗಿರುವ, ಐತಿಹಾಸಿಕ ದೃಷ್ಟಿ ಸ್ಲ್ನಿಯಿಂದ ಮಹತ್ವದ, ಒಂದು 
ಆಖ್ಯಾ ಯಕೆ “ಬ್ರಾ ಹೈ! ಣೋತ್ಸತ್ತಿ ಮಾರ್ತಾಂಡ “ವಿಧ ಬ್ರಾಹ ಣ ವರ್ಗಗಳ 
ಉತ್ತ ಸ್ಥೆ ಯನ್ನು 3ಂಸುವ ಗ ಗ ಎಥದಲ್ಲಿದೆ. 1 ಅದರಂತೆ ಸಹ್ಯಾದ್ರಿ ಡು ಪಶ್ಚಿ ಮಕ್ಕೆ 
Bi, ದ್ದ ಹದಿನಾಲ್ಕು ಮಂದಿ ಬಾ ತ್ರಾಹ್ಮಣರನ್ನು ons ಮ್ದೆ ಚ ಕ 
ಕೊಂಡೊಯ್ದರ ರು. (ಚಿತ್ಪಾವನರಲ್ಲಿ ಹದಿನಾಲ್ಕು ಗೋತ್ರಗಳಿವೆ) ಬಹುಕಾಲ 
ಅಲ್ಲಿದ್ದು, ಅನಂತರ ಹಿಂದಿರುಗಿದ ಇವರನ್ನು ಸರಶುರಾಮನು ಶುದ್ಧೀಕರಿಸಿ ಆಶ್ರಯ 


೫೪ ಮಾನವಿಕ ಕರ್ಣಾಟಕ 


ನೀಡಿದನು. (ಎವಂಥಿವಾಸಂ ಕುರ್ವತ್ಸು ಅಕಸ್ಮಾತ್‌ ದೈವಯೋಗತಃ | ನೀತ್ವಾ 
ಸಾಗರ ಮಧ್ಯಸ್ಥೈ ಮ್ಗೆ (ಜಿ RU ಬರ್ಬರ"ಕಾದಿಭಿಃ |) ಇಲ್ಲಿ ಚಿತ್ಪಾವನರ ಸಂಬಂಧ 
DT ಬರುತ್ತ ಡೆ. ಈ ಬರ್ಬರಕ ಜನರೂ, ನಾರ್ಡಿಕ್‌ ಜನಾಂ 
ಶಾಖೆಯವರೆನ್ನ ಲಾಗಿದೆ. 


ಉಳಿದ ಬ್ರಾಹ್ಮಣವರ್ಗಗಳಿಗಿಂತ ಭಿನ್ನ ವಾಗಿರುವ ಚಿತ್ಪಾವನರ ದೈಹಿಕ 
ಲಕ್ಷಣಗಳಿಗೆ ಕೂದಲ ಬಣ್ಣ, ಕಣ್ಣು, ಮೈ ಬಣ್ಣ ಕಾರಣ, ಅವರು ಉಳಿದ 
ಆರ್ಯವರ್ಗಗಳು, ಈ ಕಡೆಗೆ ಬಂದ ನೂರಾರುವರ್ಷಗಳ ಬಳಿಕ ಇರಾಣದ *ಡಿ' 
ಯಿಂದ ಬಂದುದು ಕಾರಣವಿರಬೇಕೆಂದು ಶ್ರೀ. ಬಸ್ತಿ ಪುಂಡಲೀಕ ತೆಣೈ ವಾದಿಸು' 
ತ್ರಾರೆ.33 


ಕೊಂಕಣದ ಚಿಸಳೂಣಕ್ಕೆ ಬರುವ ಮೊದಲು ಚಿತ್ಪಾವನರ ತಾಣ ಯಾವುದು { 
ಎಂಬುದನ್ನು ಊಹಿಸಲು ಸಹಾಯಕವಾಗುವ ಇನ್ನೊ ಂದು ಅಂಶವನ್ನೂ ದಿ! 
ನಾ. ಗೋ, ಚಾಫೇಕರರು ಸೂಚಿಸಿದ್ದಾರೆ. ಸಹ್ಯಾದ್ರಿ ಖಂಡದಲ್ಲಿರುವ "ಒಂದ 
ಶ್ಲೋಕ ಹೀಗಿದೆ.14 


ಕ pS ತಾಲ ೋೋ ಕಾ ೨ — pS 
ಅಲ್ಪದಾನೇನ ಸಂತುಷ್ಟಾಃ ಚಿತ್ರಪೂತ ಇತಿಶ್ರುತಾಃ ॥ 
ಆರ್ಯಾವರ್ತಾ ಇತಿಖ್ಯಾತಾಃ ಆರ್ಯಾವರ್ತಾದುಪಾಗತಾಃ 


ಇದರಲ್ಲಿ " ಚಿತ್ಪಾವನ” (ಚಿತ್ತಪೂತ) ಎಂಬ ಹೆಸರಲ್ಲದೆ, ಆರ್ಯಾವರ್ತಕೆಂಬ | 
ಇನ್ನೊಂದು ಹೆಸರು ಈ ವರ್ಗಕ್ಕೆ ಇದ್ದುದು ಗಮನಾರ್ಹವಾಗಿದೆ. ಚಿತ್ಪಾವನರಿಗೆ ' 
ಸಂಬಂಧಿಸಿರುವ ಆಖ್ಯಾಯಿಕ, ದಂತಕತೆಗಳಲ್ಲೆಲ್ಲ ಸಮುದ್ರದ, ಹಡಗಿನ ಉಲ್ಲೇಖ? 
ಇದ್ದೇ ಇದೆ. ಸಮುದ್ರಮಾರ್ಗವಾಗಿ ಇವರು ಬಂದರೆಂದರೂ, ಮೊದಲು ಎಲ್ಲಿಗೆ | 
ಬಂದರು? ಕೊಂಕಣಕ್ಕೊ ಅಥವಾ, ಉತ್ತ ರಕ್ತ ಗುಜರಾತ್‌ ಕಡೆಗೋ ಎಂಬ ಪ್ರಶ್ನೆ" 
ಮುಖ್ಯವಾದುದು. ಏಕೆಂದರೆ ಮೇಲಿನ ತ್ಸ (ಕದಲ್ಲಿ "ಆರ್ಯಾವರ್ತ' ಕಿಸಿದ. | 
ಇವರು ಅಆರ್ಯಾವರ್ತದಿಂದ ಬಂದರೆಂದಿದೆ. ಆರ್ಯಾವರ್ತವೆಂದರೆ ವಿಂಧ್ಯ, | 
ಹಿಮಾಲಯಗಳ ನಡುವಿನ ಪ್ರದೇಶ. ಕೊಂಕಣವು ಅದರ ಭಾಗವಲ್ಲ... ಹಾಗಾದಕಿ ' 
ಆರ್ಯಾವರ್ತದ ME ಗುಜರಾತ, ಕಚ್ಛ ಭಾಗಕ್ಕೆ ಬಂದಿಕಬಹುಜಿ? 
ಅಲ್ಲಿಂದ ಎರಡನೆಯ ವಲಸೆಯಾಗಿ ಕೊಂಕಣಕ್ಕೆ ಬಂದರೆ? ಎಂಬೊಂದು ಊಹೆಗೆ | 
ಅವಕಾಶ ಇದೆ. ಚಿತ್ಪಾವನರಿಗೂ ಗುಜರಾತದ ಉದೀಚ್ಯ ಬ್ರಾ ಹ್ಮ ಇರ್ಕು ಶಾ 


umes 


ತಹ ರಿಗೂ ದೇಹೆಲಕ್ಷಣ ಸಾಮ್ಯ ವಿಜೆ ಎನ್ನಲಾಗಿಡೆ,15 ಫೌ ದ ಸೋಮ ' 
ಟ್ರ 
ಸನ ತುರ್ಕಿ ಬ್ರಾಹ ರಿಗೂ ಭಾಗ 16 ಗುಜರಾತದ ಭಾರ್ಗವ 


(ಪರಶುರಾಮ?) ನಾಗನ, `ನೀ, ತುರ್ಕಿಬ್ರಾಹ ನಿರು ಚಿತ್ಪಾವನರ ಜ್ಞಾ ತಿ 
ಜಾತಿಗಳಿರಲು ಸಾಧ್ಯ. 


ದಕ್ಷಿಣ ಕನ್ನಡದ ಚಿತ್ಪಾವನರು ೫೫ 


ಇದಕ್ಕೆಲ್ಲ ಪೂರಕವಾಗಿ, ಅಪೂರ್ಣವಾಗಿದ್ದರೂ, ಅಮುಖ್ಯವಲ್ಲದ ಒಂದು 
ಪುರಾವೆ ಚಿತ್ಪಾವನಿ ಭಾಷೆಯಲ್ಲಿದೆ. ಚಿತ್ಪಾವನೀ ಭಾಷೆ ಒಂದು ಬಗೆಯ ಹಳೆ 
ಮರಾಠಿ ಅಥವಾ ಮಹಾರಾಷ್ಟ್ರೀ ಪ್ರಾಕೃತ ಪ್ರಭೇದ, ಇದು ಚಿತ್ಬಾ ವನರು 
ಕೊಂಕಣಕ್ಕೆ ಬಂದ ಕಾಲಕೈ ಇದ್ದ ಭಾಷೆಯನ್ನು ಸಿ ಸೀಕರಿಸಿದ ಮೇಲಿನ ಸಂಗತಿಯಷ್ಟೆ. 
ಆ ಮೊದಲು ಅವರ ಭಾಷೆ ಗುಜರಾತಿಯ ಬು ಪ್ರಭೇದವಾಗಿರಲು ಸಾಧ್ಯ ವಡೆ 
ಎಂಬುದಕ್ಕೆ ಒಂದೆರಡು ಸೂಚನೆಗಳಿವೆ. ಚಿತಾ ವನಿ ಒಂದು ಕ್ರಿಯಾಸದ ಗೆ 
(ಆಗಿದೆ, ಇದೆ) ಎಂಬುದು ಗುಜರಾತಿಯ " ಛ' ps ಸ್ಪಷ್ಟ ಸಮಾನ ಸದ. 
ಹಾಗೆಯೇ ಚಿತ್ಪಾವನಿ ಕೇಂ (ಎಲ್ಲಿ?) ಗುಜರಾತಿಯ " ಕೇಂ? (ಎಲ್ಲಿ?) ಚಿತ್ಪಾವನಿಯ 
 ತ್ಯಾಹಾಂ (ಅಲ್ಲಿ) ಗುಜರಾತಿಯ "ತ್ಯಾಂ' (ಅಲ್ಲಿ) ಕೂಡ. ಇವು ಚಿತ್ಪಾವನಿ 
ಭಾಷೆಯಲ್ಲಿ ಉಳಿದುಕೊಂಡಿರುವ, ಗುಜರಾತಿಯ ತುಣುಕುಗಳಿರಬಹುದೆ ? ಎಂಬುದು 
ನನ್ನ ಊಹೆ. ಈ ಊಹೆಯನ್ನು ತಾನು ಕೂಡ ಕಲ್ಪಿಸಿದ್ದಾಗಿ ಹಿರಿಯ ಮರಾಠಿ 
ವಿದ್ವಾಂಸ, ಮರಾಠಿ “ ಸಂಸ್ಕ್ರತಿಕೋಶ ದ್ದ ಸಂಪಾದಕ, ಪುಣೆಯ ಪಂಡಿತ 
ಮಹಾದೇವಶಾಸ್ತ್ರಿ ಜೋಶಿಯವರು ತಿಳಿಸಿದ್ದಾರೆ. 

ಮೇಲಿನ ಅಂಶಗಳನ್ನೆಲ್ಲಾ, ದಂತಕತೆಗಳನ್ನೂ ಒಟ್ಟಾಗಿ ಪರಿಶೀಲಿಸಿ ಹೀಗೊಂದು 
ಮಬ್ಬಾದ ಚಿತ್ರವನ್ನು ಕಲ್ಪಿಸಬಹುದು. ಸಪರ್ಷಿಯಾದಿಂದಲೋ, ಬರ್ಬರದಿಂದಲೋ 
ಗುಜರಾತದ ಆಸುಪಾಸಿನ ಕರಾವಳಿಗೆ ಬಂದು ಅಲ್ಲಿ ನೆಲೆಯಾದರು. ಇವರ ಒಳೆ 
ಪಂಗಡಗಳು ನಾಗರ, ತುರ್ಕಿ, ಉದೀಚ್ಛ ಬಾ ್ರಾಹ್ಮಣರು. ಅಲ್ಲಿಂದ ಒಂದು ಗುಂಪು 
 ಕೊಂಕಣಕ್ಕೆ ಸಮುದ್ರ ಮಾರ್ಗವಾಗಿ ಬಂದು ಗುಹಾಗರ ಚಿಸಳೂಣಗಳಿಗೆ ಬಂದು 
" ಆರ್ಯಾವರ್ತ 'ರೆನಿಸಿದರು. (ಆರ್ಯಾವರ್ತಾ ಇತಿಖ್ಯಾತಾಃ | ಆರ್ಯಾವರ್ತಾದು 
ಪಾಗತಾಃ). ಚಿನಳೂಣದಲ್ಲಿ ನೆಲೆಸಿ--ಚಿಸಳೋಣೆ- -ಚಿತ್ರಾವನರೆನಿಸಿದರು, ಪ್ರಾಕೃತ 
ಮಹಾರಾಷ್ಟ್ರಿ ಭಾಷೆಯನ್ನು ಅಂಗೀಕರಿಸಿ, ಚಿತ್ಪಾವನಿಭಾಷೆ ರೂಪುಗೊಂಡಿತು. 
ಈ ಒಂದು ತಾತ್ಕಾಲಿಕ ಪೂರ್ವಪಕ್ಷವನ್ನು ಹಿಡಿದು, ಗುಜರಾತಿ-ಚಿತಾ ವನಿ 
ಭಾಷೆಗಳನ್ನೂ ಗುಜರಾತಿನ ಬ್ರಾ ಹ ಣಿ ಮತ್ತು ಚಿತ್ಪಾವನರ ಶಾರೀರಿಕ ಕ ಕ್ಷಣ, 
ಪದ್ದ ತಿಗಳ್ಕು ಅಚಾರಕ್ರ ಮಗಾ ಪಂಕ, ದಂತಕತೆಗಳನ್ನೂ ಹೋಲಿಸಿ, 
ಸಿದ್ಧಾ ಂತಕ್ಕೆ ಬರಲು ಸಾಧ್ಯವಿದೆ. ಇಲ್ಲಿ ಮಾಡಿರುವುದು ತೀರ ಮಿತವಾದ ಒಂದು 
ಊಹಾಪ್ರ ಚ ಮಾತ್ರ. 

ಕೊಕಣದಲ್ಲಿ 7 ಬಹುಕಾಲ, ಬಡತನದ ಜೀವನ, ಮಾಮೂಲು 
ಬ್ರಾಹ್ಮಣವರ್ಗದ ಜೀವನಮಾರ್ಗಗಳಲ್ಲಿ ವ್ಯಕ್ತವಾಗಿದ್ದ ಈ ಜನಾಂಗ 17ನೆಯ 
ಶತಮಾನದ ಅನಂತರ ಫಕ್ಕ ನೆ ಮಿಂಚೆ, ಆಸ್ಟ್ರೋಹಿಸಿ ರಾಜಕೀಯ, ಸಾಹಿತ್ಯ, ಕಲೆ, 
ಸಾಮಾಜಿಕ ರಂಗಗಳಲ್ಲಿ ಸೇ ಕೊಡುಗೆ ಅದ್ದು ತವೆನ್ನಬಹುದಾದದ್ದು. ಪುಣೆಯಲ್ಲಿ 
ಪೇಶೆ [ರಾಜ್ಯ ಸ್ಥಾಸನೆಯಾದು ದು ಚಿತ್ಪಾ ವನರ ಉತ್ಕೃ ರ್ಷಕ್ಕೆ ಮುಖ್ಯ ಕಾರಣ. ಆದರೆ 
ಶತಮಾನಗಳ ಕಾಲ ಈ ಜನಾಂಗದ ಪ್ರ ಟಿ ಸಾಮ ಕ್ರ ೯ “ಗೆ ಸುಪ್ತವಾಗಿ ಇತ್ತು 


೫೬ ಮಾನವಿಕ ಕರ್ಣಾಟಕ 


ಎಂಬುದು ಸಂಶೋಧನೆಗೆ ವಸ್ತುವಾಗಬಲ್ಲ ವಿಷಯ. ಅವರು ನೆಲಸಿದ ಉತ್ತರ : 
ಕೊಂಕಣದಲ್ಲಿ ಸಮೃದ್ಧಿ ಯಾಗವಿ, ಅವಕಾಶಗಳಾಗಲಿ ಇರಲಿಲ್ಲ. ಮಹೆತ್ವದ್ದೆನಿಸುವ | 
ರಾಜಸತ್ತೈಯೂ ಇರಲಿಲ್ಲ. ಜೀವನ ಕಷ್ಟ ಕರವಾಗಿತ್ತು. ಇಂದಿಗೂ ರತ್ನಾಗಿರಿ ' 
ಪ್ರದೇಶ ಸಮೃದ್ಧವಾದುದಲ್ಲ ಈ ಕಾರಣದಿಂದ ಚಿತ್ಪಾವನರ ಸಾಮರ್ಥ್ಯ ಪ್ರಕಟ 
ವಾಗಲಿಲ್ಲ ಎನ್ನ ES 17ನೆಯ Pe ಬಳಿಕ ಇಂಡಿಸವರೆ. 
ಬೆಳಗಿದಚಿತ್ಸಾ ವನರ ಪ್ರಚಂಡ ಬಹುಮುಖ ಮುನ್ನಡೆಯ ನೆಲೆಯಿಂದ, ಈ 
ಸಮಾಧಾನ pe 

ಉತ್ತರ ಕೊಂಕಣದಿಂದ ಈ ಜನಾಂಗ, ದಕ್ಷಿಣ ಕನ್ನ ಡಕ್ಕೆ ಯಾವಾಗ ಮತ್ತು 
ಯಾಕಾಗಿ ಬಂದಿರಬಹುದು ಎಂಬುದನ್ನು ಈಗ 'ೀಲಿಸೋಣ 


೪ 

ದಕ್ಷಿಣಕನ್ನಡಕ್ಕೆ ಚಿತ್ಪಾವನರ ಕಾರಣ ಮತ್ತು ಕಾಲಗಳ ಬಗೆಗಿನ ಹೇಳಿಕೆ, 
ಆಖ್ಯಾಯಿಕ, ಊಹೆಗಳಲ್ಲಿ ಗೊಂದಲನಿದ್ದು, ಖಚಿತವಾದ ನಿರ್ಣಯಕ್ಕೆ ಬರಲು 
ಸಾಕಷ್ಟು ಪ್ರಮಾಣಗಳು ಸಾಲವು. ಊಹೆ, ಪ್ರತೀತಿಗಳನ್ನು ಆಧರಿಸಿ ಕಾರಣ 
ಗಳನ್ನು ಹೀಗೆ ಸಂಗ್ರಹಿಸಬಹುದು ತ 
ಗೋವಾದಲ್ಲಿ ಪೋರ್ಚುಗೀಸರು ನಡೆಸಿದ ಮತಾಂತರ. 
ಉತ್ತರ ಕೊಂಕಣದಲ್ಲಿ ಮುಸಲ್ಮಾನರಿಂದಾದ ಕಿರುಕುಳ, 
ಬರಗಾಲ, ಮಿಡತೆ ಹಾವಳಿಯಂಥ ಪ್ರಾಕೃತಿಕ. 
ಗೋವಾ ಪ್ರದೇಶದಲ್ಲಿ ರಾಣೇ ಜನಾಂಗದಿಂದಾದ ತೊಂದರೆಗಳು. 
ಜೀನನೋಪಾಯಕ್ಕಾಗಿ--ಅಂದರೆ ಅನ್ಯವಿಶಿಷ್ಟ ಕಾರಣಗಳಿಲ್ಲದೆ 

ಬಡತನದಿಂದಾಗಿ 


ಇವುಗಳಲ್ಲಿ, ಪೋರ್ಚುಗೀಸ್‌ ಮತಾಂತರದ ಕಾರಣವನ್ನು ಇಲ್ಲಿಗೆ ಬಂದಿರುವ 
ಸಾರಸ್ವತ, ರಾಜಾಪುರ, ಸದ್ಯೆ, ಗೌಡ ಮುಂತಾದ ಹಲವು ಜನಾಂಗಗಳ ವಲಸೆ ಬಗೆಗೆ 
ಹೇಳಲಾಗಿದ್ದು, ರೋಮನ್‌ ಕಥೋಲಿಕರ ಒಂದು ಗುಂಪಿನ ವಲಸೆಗೂ, ತಮ್ಮ 
ಪ್ರಾಚೀನಾಚಾರಗಳನ್ನು ಮತಾಂತರದ ಅನಂತರವೂ ಅವರು ಬಿಡದಿದ್ದುರಿಂದ ಒಂದು 
ಘರ್ಷಣೆಗೂ ಆದೇ ಕಾರಣ ಅನ್ವಯಮಾಡಲಾಗಿದೆ. ಈ ಪ್ರಸಿದ್ಧ ಕಾರಣವನ್ನು 
ಗತಾನುಗತಿತ ನ್ಯಾಯದಿಂದ ಚಿತ್ಪಾವನರ ಬಗೆಗೆ ಅನ್ವಯಿಸಲಾಯಿತೆ ಎಂಬ ಸಂದೇಹ 
ಬರುತ್ತದೆ. ಏಕೆಂದರೆ ಚಿತ್ಪಾವನರಲ್ಲಿ ಪ್ರಚಲಿತವಿರುವ ಹೇಳಿಕೆಗಳಲ್ಲಿ ಪೋರ್ಚು 
ಗೀಸ್‌ ಕಾರಣ ಪ್ರಚಲಿತವಿಲ್ಲ. ಹದಿನಾಲ್ಕನೆಯ ಶತಮಾನದ ಭಾರೀ ಬರಗಾಲ 
"ದುರ್ಗಾದೇವೀಚಾ ದುಷ್ಕಾಳ' ಎನ್ನಲಾದ ಕಮದ ಕಾರಣಕ್ಕೆ ಪೂರಕ ಪುರಾವೆ 
ಇಲ್ಲ. ಜಿಲ್ಲೆಯು ಚಿತ್ಪಾವನರಲ್ಲಿ 12-14 ತಲೆಮಾರುಗಳಿಗಿಂತ ಹಿಂದಿನ ವಂಶಾವಳಿ 
'ಸಿಗುವುದಿಲ್ಲವಾಗಿ, ವಲಸೆಯ ಕಾಲ ಹದಿನಾಲ್ಕನೆಯ ಶತಮಾನದಷ್ಟು ಒಂದಕ್ಕೆ 


ಆಜ ಡಡ 


ದಕ್ಷಿಣ ಕನ್ನಡದ ಚಿತ್ಪಾವನರು ೫೭ 


ಹೋಗುವುದಿಲ್ಲ. ಕೋಗ, ಬರಗಾಲ, ಸ್ಥಳೀಯ ಗಲಭೆಗಳು, ಮಿಡತೆ ಹಾವಳಿಯಂಥ 
ಕಾರಣಗಳಿಂದ ವಲಸೆಗಳಾದುದು, ಇಡಿಯ ಊರುಗಳೇ ಖಾಲಿಯಾದುದು ಹೆಲನೆಡೆ 
ಕೇಳಿಬರುವ ಸಂಗತಿ. ಗೋವಾದ ಸತ್ತರಿ ತಾಲೂಕಿನ ಬ್ರಹ್ಮಾತರಮಳಿ ಎಂಬೊಂದು 
ಊರು ಹೀಗೆ ನಿರ್ಜನವಾಗಿರುವ ಉದಾಹರಣೆ ಇಲ್ಲಿ ಪ್ರಸ್ತುತ. ಬರಗಾಲದಿಂದಾಗಿ 
ಚಿತ್ಪಾವನರು ಈ ಕಡೆ ಬಂದರು ಎಂಬುದು ಹಿರಿಯರ ಹೇಳಿಕೆಗಳ ಪೈಕಿ ಒಂದು. 

ಚಿತ್ಸಾವನೀ ಭಾಷೆಯಲ್ಲ ಕೆಲವು ವಸ್ತುಗಳಿಗೆ " ಗೋವೆ ಎಂಬ ವಿಶೇಷಣ 
ವಿದೆ. ಉದಾ: ಗೋವೆ ಆಂಬೆ' (ಗೋವೆ ಮಾವು) ಗೋವೆ ದುಧ್ಯೋ (ಗೋವೆ 
ಚೀನಿಕಾಯಿ) ಗೋವೆ ಗಾಯಿ (ಗೋವೆ ದನ). ಇದನ್ನಾ ಧರಿಸಿ ಗೋವೆಯಿಂದ 
ಬಂದಿರಬಹುದು ಎಂದು ಒರ್ವರು ತರ್ಕಿಸಿದ್ದಾರೆ.18 ಆದರೆ ಇವೇ ಉದಾಹರಣೆ 
ಗಳಿಂದ, ನಾವು ಗೋವಾದಿಂದ ಒಂದಿಷ್ಟು ದೂರದಿಂದ ಬಂದಿರಬಹುದೆಂದೂ ಸಾಧಿಸ 
ಬಹುದು. ವಸ್ತುಗಳಿಗೆ ವಿಶೇಷಣ ಬರುವುದು ಅವು ಒಂದಿಷ್ಟು ದೂರದ, ಅಸರೂಸದ 
 ವಸ್ತುಗಳಾದಾಗಲೇ. ಒಳ್ಳೆಯ ವಸ್ತುಗಳಿಗೆ ಜರ್ಮನ್‌, ನಿಲಾಯತಿ, ಫೋರೈನ್‌, 
| ಬೊಂಬೈ--ಈ ವಿಶೇಷಣಹಚ್ಚೆ ಹೇಳುವ ರೂಢಿ ಇದೆ. ಹೀಗೆ ನೋಡಿದರೆ, 
"ಗೋವೆ? ವಿಶೇಷಣವು ಚಿತ್ಪಾವನರು ಗೋವಾದಿಂದ ಒಂದಿಷ್ಟು ದೂರದ ಪ್ರದೇಶ 
ದಿಂದ ಬಂದಿರಬೇಕೆಂದು ಸೂಚಿಸುತ್ತದೆ. ಗೋವೆಯ ಚಿತ್ಪಾವನೀ ಭಾಷೆಯಲ್ಲಿ 
| ಮಕ್ಕಳು ಎಂಬುದಕ್ಕೆ " ಬುರ್ಗಿಂ? ಎಂಬ ಪದನಿದ್ದು ಇದು ಗೋವಾನಿ ಕೊಂಕಣಿ 
ಯದು. ದಕ್ಷಿಣ ಕನ್ನಡ ಚಿತ್ಪಾವನಿಯಲ್ಲಿ ಮಕ್ಕಳಿಗೆ ಧಾಕ್ಬುಟಿಂ > ಎಂಬ ಪದವಿದೆ. 

ಬೆಳ್ಮಂಗಡಿಯ ಮುಂಡಾಜೆ ಎಂಬ ಊರಲ್ಲಿ " ಜಾಣೀಜೆ ಗೋಖಲೇ' 
(ಜಾಣೀಯ ಗೋಖಲೆ) ಎಂಬೊಂದು ಮನೆತನನಿದೆ. ಅಲ್ಲಿ ಗೋಖಲೆ ಮನೆತನಕ್ಕೆ 
ಸಂಬಂಧಿಸಿ ಯಾವುದೇ "ಜಾಣೇ' ಇಲ್ಲ. ರತ್ನಾಗಿರಿಯ ಚಿಪಳೂಣದ ಬಳಿ "ಜಾಣೇ' 
ಎಂಬ ಊರಿದ್ದು ಚಿತ್ಪಾವನರ ವಸತಿಯೂ ಇದೆ. ಈ ಒಂದು ಅಂಶ ತುಂಬ 
ಸೂಚಕವಾಗಿದೆ. 


> 


೫ 
ದಕ್ಷಿಣ ಕನ್ನಡದಲ್ಲಿ ಚಿತ್ಪಾವನರ ಅಸ್ತಿತ್ವದ ಬಗೆಗಿನ ಸೃಷ್ಟವೆನ್ನಬಹುದಾದ 
ಕಾಲ ಸೂಚಕ ಪುರಾಣೆಗಳಲ್ಲಿ ಮುಖ್ಯವಾದುವು ಇವು : 

1. ಕಾರ್ಕಳ ತಾಲೂಕಿನ ದುರ್ಗಗ್ರಾಮದ ಮಲೆಬೆಟ್ಟು ಎಂಬಲ್ಲಿಯ ಗೋರೆ 
ಮನೆತನದಲ್ಲಿ ಸಿಗುವ ಹನ್ನೆ ರಡು ತಲೆಮಾರುಗಳ ವಂಶಾವಳಿ.19 ಆ ಮನೆತನಕ್ಕೆ 
ಊರಿನ ಸಟೀಲಿಕೆ ಇತ್ತು. ಹೊರಗಿಂದ ಬಂದ ಜನಕ್ಕೆ ಇಲ್ಲಿ ಸಟೀಲ ಹೆಬ್ಬೆ 
ಇಗಬೇಕಾದಕೆ ಎರಡು ತಲೆಮಾರುಗಳಾದರೂ ಸಂದಿರಬೇಕು. ಇದು ವಲಸೆಯ 
ಕಾಲವನ್ನು ಸು.420 ವರ್ಷ ಹಿಂದೆ ಕೊಂಡುಹೋಗುತ್ತದೆ (12--27೯ 14:30 


=420). 


೫೮ ಮಾನವಿಕ ಕರ್ಣಾಟಕ 


2. ಕಾರ್ಕಳ ತಾಲೂಕಿನ ಮಾಳಗ್ರಾಮದ ಹಳೆಯ ಪರಶುರಾಮಮೂರ್ತಿ., 
ಇದು ಹದಿನೇಳನೆಯ ಶತಮಾನಡ್ಡೆಂದು ದ ಡಾ. ಪಿ. ಗುರುರಾಜಭಟ್ಟಿರ ಮತ.% 
3. ಮಾಳಗ್ರಾಮದ ಚಿತ್ಪಾವನರು ಪರಶುರಾಮ ದೇವಳದ ಸ್ಥಾಪನೆಗಿಂತ' 
ಮೊದಲು, ಸುಮಾರು ಎಂಟು ಮೈಲು ದೂರದ ದುರ್ಗದಲ್ಲಿಯ ಹರಿಹರೇಶ್ವರ: 
ದೇವಾಲಯದ ಭಜಿತವರ್ಗವಾಗಿದ್ದು, ಒಂದು ಬಾರಿ ಮಾಳದಿಂದ ದುರ್ಗಕ್ಕೆ 4 
ದೇವಾಲಯದ ಸಮಾರಂಭಕ್ಕೆ ಹೋದಾಗ ತಡವಾದುದರಿಂದ, ಮಾತು ಬೆಳೆದು ' 
ಮನಸ್ತಾಪ ಬಂದು, ಮಾಳದಲ್ಲಿ ಪರಶುರಾಮ ದೇವಸ್ಥಾನದ ಸ್ಥಾಪನೆಗೆ ಕಾರಣ ತ್ತ 
ವಾಯಿತೆಂಬ ಪರಂಪರೆಯ ಹೇಳಿಕೆ.21 ಅಂದರೆ ಮಾಳದ ಪರಶುರಾಮ ದೇವಾಲಯ * 
ಕ್ಕಿಂತ ದುರ್ಗದ ಹರಿಹರೇಶ್ವರ ದೇವಾಲಯ ಪ್ರಾ ಚೀನವೆಂದಾಯಿತು. ಕ 
4. ಬೆಳ್ತಂಗಡಿ ತಾಲೂಕಿನ ಸೂಳಬೆಟ್ಟು ಎಂಬಲ್ಲಿರುವ ಗೋಪಾಲಕೃಷ್ಣ 
ದೇವಸ್ಥಾನದ ಸ್ಥಾಪಕರಾದ ಕೃಷ್ಣ ಭಟ್ಟರಿಗೆ ವೇಣೂರು ಅಜಿಲರಾಜನು ಉಂಬಳಿ 
ನೀಡಿದ ದತ್ತಿ ಶಾಸನಗಳು.2: ಇವುಗಳ ಕಾಲ 1714 ಮತ್ತು 1720. K 
5. ಮಾಳ ಪರಶುರಾಮ ದೇವಾಲಯಕ್ಕೆ ಅಂದಿನ ಶೃಂಗೇರಿ ಮಠದ ಸ್ವಾಮಿ ' 
ಗಳು ನೀಡಿದ್ದ ಭೇಟ ಬಗೆಗೆ ಮಠದಲ್ಲಿರುವ ದಾಖಲೆ, 23 
ತಲೆಮಾರುಗಳ ಲೆಕ್ಕಾಚಾರ, ದುರ್ಗದ ದೇವಾಲಯವು ಅಂದಾಜು ಮುನ್ನೂರ 
ಐವತ್ತು ವರ್ಷ ಹಳೆಯದೆಂಬ ಹಿರಿಯರ ಹೇಳಿಕೆಗಳು.--ಇವಕ್ಕೆ, ಐವತ್ತು ವರ್ಷಗಳ ' 
ಹಿಂದೆ ಚಿತ್ಪಾವನರು ಈ ಕಡೆ ಬಂದಿರಬಹುದೆಂದು ಊಹಿಸಿದರೆ. 400-450 ' 
ವರ್ಷಗಳ ಹಿಂದಕ್ಕೆ ಹೋಗುತ್ತೇವೆ. 


೬ 
ದಕ್ಷಿಣ ಕನ್ನಡದಲ್ಲಿ ಚಿತ್ಪಾವನರ ಪಸತಿಗಳಿರುವ ಪ್ರದೇಶಗಳು ಇವು : 
ಕಾರ್ಕಳ ತಾಲೂಕಿನ ಮಾಳ್ಕ ಕರವಾಸೆ ಗ್ರಾಮಗಳು 
ಕಾರ್ಕಳ ತಾಲೂಕಿನ ದುರ್ಗ, ತೆಳಾರು 
ಬೆಳ್ತಂಗಡಿ ತಾಲೂಕಿನ ಮುಂಡಾಜೆ 
ಅದೇ ತಾಲೂಕಿನ ಬಂಗಾಡಿ, ನಿಡ್ಕೆ 


5. ಆದೇ ತಾಲೂಕಿನ ಶಿಶಿಲ, ಶಿಬಾಜಿ, ಹತ್ಯಡ್ಕ ಗ್ರಾಮಗಳು (ಒಟ್ಟ್ರಾಗಿ | 
ಶಿಶಿಲ ವಸತಿ ಎಂದೇ ವಾಡಿಕೆ.) | 


ಹ ಟ್‌ ಾ್‌ 


6. ಬೆಳ್ತಂಗಡಿ ತಾಲೂಕಿನ ಈದು, ಸೂಳಬೆಟ್ಟು ಫಂಡಿಜ್ಕೆ ಅಳಂಬ್ಕು ಕ್ಕ 
ಕುದ್ಯಾಡಿ, ಪ್ಯಾಲ, ಗಂಗೆ ನೀರು-ಎಂಬ ಚಿಕ್ಕ ಹಳ್ಳಿ ಗಳು, 

7; ಪುತ್ತೂರು ತಾಲೂಕಿನ ಕಡಬದ ಬಳಿಯ ಹೊಸಮಠ. 

8. ಕಾರ್ಕಳ ತಾಲೂಕಿನ ಹೆಬ್ರಿ 


ದಕ್ಷಿಣ ಕನ್ನಡದ ಚಿತ್ಪಾವನರು ೫೯ 


9. ಕುಂದಾಪುರ ತಾಲೂಕಿನ ಹಾವಾಡಿ 
10. ಕಾಸರ ಗೋಡು ತಾಲೂಕಿನ ಕಾಟುಕುಕ್ಕೆ. 


ಇವುಗಳ ಒಟ್ಟು ಚಿತ್ಪಾವನ ಜನಸಂಖ್ಯೆ ಸುಮಾರು ಆರು ಸಾವಿರ. ಈ ವಸತಿಗಳಿಗೆ 
" ಚಿತಾ ಫಿ ವನರ ವಾಳ್ಯಗಳು ' ಎಂದು ಸ್ಪಳೀಯ ರೂಢಿ. ಈ ವಸತಿಗಳಲ್ಲಿ ಮಾಳ್ಕ 
ದುರ್ಗ ಶಿಶಿಲ ಮುಂಡಾಜೆ ಚ ದೊಡ್ಡ ವಸತಿಗಳು, ಅಂದರೆ ನೂರು ಅಥವಾ ಹೆಚ್ಚು 
ಮನೆಗಳು ಇರುವಂತಹವು. ಇಸರಗೋಡು ತಾಲೂಕಿನ ಬಾಯಾರು ಎಂಬ ಕ್ಷಿ 
ಹಿಂದಿನ ದಾಖಲೆಗಳಲ್ಲಿ “ ಚಿತಾ ಶ್ರವನ ಬ್ರಾಹ್ಮಣ....ಇಂತವರ ಮಗ” ಇತ್ಯಾದಿ 
ಉಲ್ಲೇಖಗಳಿವೆ ಎಂದು ಚನೆ ಗಾ ್ರ್ರಮಲೆಕ್ಟೈ ಗರು ತಿಳಿಸಿದುದಾಗಿ ಶ್ರೀ ನರಹರಿ 
ಮೇಹೆಂದಳೆ ಸೂಳಬೆಟ್ಟು, ಇವರು RE, ಈಗ ಬಾಯಾರಿನಲ್ಲಿ "ಚಿತ್ಪಾವನ 
ಮನೆಗಳಿಲ್ಲ. ಅವು ಸ ಬಹುಸಂಖ್ಯೆಯಲ್ಲಿರುವ ಇನ್ನೊಂದು ಮಹಾರಾಷ್ಟ್ರೀಯ 
ಜನಾಂಗವಾದ ಪದೈ-ಕರ್ಹಾಡೇ ಬ್ರಾಹ್ಮಣ ವರ್ಗದಲ್ಲಿ ನಿಲೀನವಾಗಿರಬೇಕು. ಕಾಟು 
ಕುಕ್ಕೆಯಲ್ಲಿಯ ಚಿತ್ಪಾ ವನರ ಮೂರು ಮನೆಗಳಿದ್ದು ಜಿಲ್ಲೆ ಯ ಉಳಿದ ಚಿತ್ಪಾವನರ 
ಜತೆ ಸಂಪರ್ಕ ek ಅಲ್ಲಿಯೂ ಸದೆ ಬ್ರಾ ಹ ಣರಿದ್ದು, ಅಲ್ಲಿ ಚಿತ್ಪಾವನರ 
ಹೊಕ್ಕು ಬಳಕೆ ಇವಕೊಂದಿಗೇ ಇಡೆ. a ಚಿತಾ 'ನನಿ-ಸದ್ಯ ಭಾಷೆಯು 
ಮಿಶ್ರಣವಾಗಿದೆ. 


ಚಿತ್ಪಾವನರು ಪು ಜಿಲ್ಲೆಗೆ ಬಂದ ಬಗೆಗೆ ಸ್ವಾರಸ್ಯಕರ ಐತಿಹ್ಯಗಳಿವೆ. ಉತ್ತರ 
. ಕೊಂಕಣದಿಂದ ಎರಡುಗುಂಪುಗಳಲ್ಲಿ ಸಮುದ್ರ ಮಾರ್ಗವಾಗಿ ಬಂದು, ಒಂದು ಗುಂಪು 
ಮಲ್ಪೆ ಬಂದರಿನಲ್ಲೂ, ಇನ್ನೊಂದು ಮಂಗಳೂರಲ್ಲೂ ಇಳಿದುವಂತೆ. ಉಡುಪಿಯ 
ಮಲ್ಪೆಗೆ ಬಂದ ತಂಡ, ಅಲ್ಲಿಂದ ಹರಿಯಡ್ಕಕ್ಕೆ ಹೋಗಿ ನೆಲೆಸಿ ಕೆಲಕಾಲದನಂತರ, 
ಎರಡು ಗುಂಪುಗಳಾದುವು. ಒಂದು ಗುಂಪು ಕುಂದಾಪುರ ತಾಲೂಕಿನ ಹಾವಾಡಿಗೂ, 
ಇನ್ನೊಂದು ಗುಂಪು ಮಾಳ ದುರ್ಗಗಳಿಗೂ ಹೋದುವು. ಹಾಲಾಡಿಯಲ್ಲಿ ಒಂದೆರಡು 
ತಲೆಮಾರುಗಳ ಹಿಂದಿನವರೆಗೆ ಚಿತ್ಪಾ ವನರ ವಸತಿ ದೊಡ್ಡ ದಾಗಿತ್ತು. ಅನಂತರ ಅದು 
. ಬೇಕೆ ಊರುಗಳಿಗೆ ವಲಸೆಯಾಗಿ WN ಹೋಗಿ ಈಗ ಮೂರು ನಾಲ್ಕು ಮನೆಗಳು 
` ಉಳಿದಿವೆ. 


ಮಂಗಳೂರಿನಲ್ಲಿ ಇಳಿದ ತಂಡ ಬಂಟ್ವಾಳದಿಂದ ಪೂರ್ವಕ್ಕಿರುವ ಪೂಜಾಲಕಟ್ಟೆ 
ಯಲ್ಲಿ ಠಾಣ್ಯ ಹೊಡಿತೆ. ಕೆಲಕಾಲ ಅಲ್ಲಿ ತಂಗಿದಾಗ ಇನ್ನೊಂದು ವಿಸತ್ತು 
ಕಾದಿತ್ತು-ರಣಹೆದ್ದುಗಳ ಬಾಡಿ. ಈ ಭೀಕರ ದಾಳಿಗೆ ಕಂಗಾಲಾಗಿ, ಕೆಲವು 
ತವಾ ರುಗಳನ್ನು ಮ ಕೃ ಳನ್ನು ಕಳೆದುಕೊಂಡ ಈ ಜನ ಅಲ್ಲಿಂದ ಹೊರಟು ಶಿಶಿಲ, 
ಹೊಸಮರಠಗಳಿಗೆ ಡಕ ಅನ್ನುವರು. 

ಬೆಳ್ತಂಗಡಿಯ ಮುಂಡಾಜೆ ಊರಿನ ಚಿತ್ಪಾವನರ "ವಾಳ್ಯ' ಉಳಿದವುಗಳಿಗಿಂತ 


ಎ 


ಅರ್ವಾಚೀನ ಎನ್ನಲು ಆಧಾರಗಳಿವೆ. ಅಲ್ಲಿಯ ಹೆಚ್ಚಿನ ಮನೆತನಗಳು ಮಾಳ, ಶಿಶಿಲ, 


| ೬೦ ಮಾನವಿಕ ಕರ್ಣಾಟಕ 


ಹಾಲಾಡಿ, ಹೊಸ ಮಠದ ತಾಣಗಳಿಂದ ಬಂದು ನೆಲೆಸಿದವೆಂಬ ಹೇಳಿಕೆಗಳಿದ್ದು ಈಗ 4 


ಬದುಕಿರುವ ಅನೇಕರಿಗೆ ಈ ಬಗೆಗೆ ಸ್ಪಷ್ಟ ಮಾಹಿತಿಗಳಿವೆ. ಮುಂಡಾಜೆಯ ತೆಂಕಣ 
ಭಾಗದ ಕಡಂಬಳ್ಳಿ ವಾಳ್ಯದ ಮನೆತನಗಳ ಬಗ್ಗೆ ಇಂತಹ ಮಾಹಿತಿಗಳಿಲ್ಲವಾಗಿ, ಆವು 
ಮೂಲವಲಸೆಯಕಾಲಕ್ಕೆ ಬಂದಪುಗಳಾ ಊೇ0. ಈ ಕಡಂಬಳ್ಳಿ ಅಥವಾ ಕಡಾಂಬಳ್ಳಿ 
ಎಂಬುದು, * ಕಡಂಬ ಸ್ಸ” ಆಗಿರಬೇಕೆಂದೂ, ಕಡಂಬರೆಂಬ ಜೈ ನರು ಚಿತ್ಪಾ ವನರಿಗೆ 
ಆಶ, ಯಕ್ಕೆ ನೀಡಿದ ಹಳ್ಳಿ ಆಗಿರಬೇಕೆಂದೂ ಡಾ! ವಾಸುತ ಟ್‌ ಕಸಕತ್ಯ ರರು 
ತರ್ಕಿಸಿದ್ದಾರೆ. ತ್ಯ ಸಂಭಾ ಎವ್ಯವಿದೆ. 

ವಲಸೆಯ ಮುಖ್ಯ ಪ್ರವಾಹದಲ್ಲಿ ಬಾರದೆ, ಪ್ರತ್ಯೇಕವಾಗಿ ಒಂದು ನೆಲೆಯಾದ 
ಕುಟುಂಬಗಳೂ ಇವೆ. ಇವೆಲ್ಲ ಒಂಟಿ ಕುಟುಂಬಗಳ ವಲಸೆಗಳು. ಶಿಶಿಲದಲ್ಲಿ 
" ಪುಣೇಕರವಾಡಿ' ಎಂಬುದನ್ನು ಗಮನಿಸಿ. ಈ ಪುಣೇಕರರು ಅನಂತರ ಬಂದು ಸೇರಿ 


ಕೊಂಡವರು. ಹಾಗೆಯೇ ಶಿಶಿಲದ ದಾಮ್ಲೆ ಮನೆತನ ಈ ಕಡೆಗೆ ಸುಮಾರು . 


ನೂರಐವತ್ತು ವರ್ಷಗಳ ಹಿಂದೆ ಬಂದ ಐವರು ದಾಮಲೆ ಸೋದರರ ಸಂತತಿ 
ಎನ್ನುವರು. ಈ ಐವರು ಇಲ್ಲಿಗೆ ರತ್ನಾಗಿರಿಯಿಂದ ಬಂದಾಗ, ಚಿತ್ಪಾವನರ ವಸತಿ 
ಯನ್ನು ಕಂಡು ಇಲ್ಲೆ ನೆಲೆಯಾದರಂತೆ. (ಪವಾಡ ಪುರುಷರೆನ್ನಲಾದ ಅಪ್ಪಾಭಟ್‌ 
ದಾಮ್ಲೆ ಈ ಐವರ ಪೈಕಿ ಒಬ್ಬರು) 

ಮುಂಡಾಜೆಯ ಫಡ್ಕೆ ಮನೆತನಗಳಲ್ಲಿ ಒಂದು (ಫಡೈ ಎಂಬುದು ಕುಲನಾಮ) 
1811ರಲ್ಲಿ " ದೇಶ ದಿಂದ (ಘಟ್ಟದ ಮೇಲಿಂದ) ಬಂದುದಾಗಿ ಆ ಮನೆತನದ 
ಭೂಸಂಬಂಧ ದಾಖಲೆಗಳಲ್ಲಿದೆ. ಹಾಗೇ ಮುಂಡಾಜೆಯ ಭಿಡೆ ಮನೆತನಗಳ ಪೈಕಿ 
ಒಂದು ಸತಾರಾ ಸಂಸ್ಥಾನದಲ್ಲಿ ದಿವಾನರಾಗಿದ್ದು ಸಂಸ್ಕಾನವು ಬಿದ್ದು ಹೋದ ಮೇಲೆ 
ಈ ಕಡೆಗೆ ಬಂದು ನೆಲೆಯಾದವರ ಸಂತತಿ. ಶಿಶಿಲದ ಕಂಬ್ಳಿ ಅಥವಾ ಕಾಂಬೋಳಿ 
ಎಂಬ ಸ್ಥಳದ ಖಾಡಿಲ್ಕರ” ಮನೆತನವು ಕಾಶಿಯಿಂದ ಗೋಕರ್ಣಕ್ಕೆ ಬಂದು ಶಿಶಿಲಕ್ಕೆ 
ಬಂದುದಾಗಿ ಐತಿಹ್ಯ. (ಈ ಕಾಂಬೋಳಿ ಅಥವಾ " ಕಂಬ್ಳಿ ಎಂಬುದು ಜೈನರ 
ಕುಲನಾಮ. ಕಂದ ಪಡೆದ ಆಸ್ತಿ ಆಗಿರಬೇಕು.) ಮಾಳದಲ್ಲಿರುವ ಜೋಶಿ 
ಮನೆತನಗಳ ಪೆ ಪ್ರೈ ಕ ಒಂದು, ಶೃ ಂಗೇರಿಯಿಂದ ಬಂದುದು. 

ದಕ್ಷಿಣ ತನ್ನ ಡದ ಧನ್ಯ ನ) ವನರ ವಸತಿಗಳ ಬಗೆಗಿನ ಒಂದು ವಿಶಿಷ್ಟ ತೆಯ ಬಗೆಗೆ 
ಡಾ|| ಕಾಕತ್ಸರರು ಗಮನ ಕದಾ ರೆ. ವಸತಿಗಳಲ್ಲಿ ಒಂದಕ್ಕೊಂದು ತಾಗಿದ 
ಜಮಿಾನುಗಳು ಚಿತ್ಪಾವನರ ಸ್ವಾ ಮಿತ್ತ ದಲ್ಲಿವೆ. ಆದಕಿ ವಸತಿಗಳು ಒಂದೇ ಕಡೆ 
ಇಲ್ಲದೆ, ಜಿಲ್ಲೆ ಯ ಹರಿವೆಜಿ ಹರಡಿಕೊಂಡಿವೆ. 25 ಈ ವಿದ  ಮಾನವು ಚಿತಾ ನ್ಸವನರ 
ಇಲ್ಲಿಯ ಪೂರ್ವೇತಿಹಾಸ 'ದ ಬಗೆಗೆ ಬೆಳಕು ಚೆಲ್ಲಬಹುದು. ಬಲ್ಲ ಬಂಡು 
ಈ ವಸತಿಗಳನ್ನು ಮಾಡಿದ್ದಾ ಗಿ ದ್ದರೆ, ಸಾಕಷ್ಟು ; ಸಂಖ್ಯೆಯಲ್ಲಿ ಬಂದಿರಬೇಕು ಮ ತ್ತು 
ಆಸ್ತಿಗಳನ್ನು ಕೊಳ್ಳು ವ ಆರ್ಥಿಕ ಬಲವನ್ನು ನಡೆದಿರಬೇಗೆಂಬುದು ಸ ಸ್ಪಷ್ಟ. ಚಿತ್ಪಾವನರ 
ಎಲ್ಲ ವಸ ಗಳು ಪಸ ಮ ಘಟ್ಟ ಕ್ರೈ ತಗಲಿದ ಒಳ ಪ್ರದೇಶಗಳಲ್ಲಿ ಇರುವುದು ನಿನನ್ನು 


೫ರ ಸಾಸಿತಿತಾ ರಾಕಾ ಗಾಜಾ ತ ಹಾತ್‌ ಟಳಾಬಾ ನಿ ಚಿಿಕಾತಡಾತವಾ ಧೂ ಸ3 ಈ ತಾ**ಠಾತತ 


ದಕ್ಷಿಣ ಕನ್ನಡದ ಚಿತ್ಪಾವನರು ೬೧ 


ಸೂಚಿಸುತ್ತಿರಬಹುದು ) ಹೆಚ್ಚು ಪ್ರಶಸ್ತವಾಗಿದ್ದ, ಹೊರ ಪ್ರದೇಶಗಳಲ್ಲಿ ಜನವಸತಿ 
ಆಗಲೇ ಇದ್ದು, ಸಾಕಷ್ಟು ಸ್ಥಳ ಅಲಭ್ಯವಾಗಿದ್ದುದರಿಂದ, ಪರ್ವತ ಪ್ರದೇಶದತ್ತ 
ಹೋಗಿರಬಹುದೆಂದು ಊಹಿಸಲು ಸಾಧ್ಯ. ಇದು ವಲಸೆಯ ಕಾಲದ ನಿರ್ಣಯಕ್ಕೂ 
ಉಪಯುಕ್ತವಾಗಬಹುದು. ಮುಖ್ಯವಸತಿಗಳು ಕಾರ್ಕಳ, ಬೆಳ್ಮಂಗಡಿ ತಾಲೂಕು 
ಗಳಲ್ಲಿರುವುದು, ಎರಡು ಗುಂಪುಗಳಾಗಿ ಬಂದು ಬೇಕೆ ಬೇಕಿ ಕಡೆ ನೆಲೆಯಾದಕೆಂಬ 
ಐತಿಹೃಕ್ಶೈ ಪುಸ್ಟಿಯನ್ಸ್ನೀಯುತ್ತದೆ. 

೭ 


ದಕ್ಷಿಣ ಕನ್ನಡದ ಚಿತ್ಪಾವನರ ಭಾಷೆ ಚಿತ್ಪಾವನಿ ಎಂಬ ಒಂದು ಮರಾಠಿ 
ಪ್ರಾಕೃತ ಪ್ರಭೇದ. ಇಲ್ಲಿ ಇದು ಎಲ್ಲ ಚಿತ್ಪಾವನರ ಮನೆಮಾತು. ಗೋವಾದಲ್ಲಿ 
ಮತ್ತು ಅಲ್ಲಿಂದ ಉತ್ತರಕ್ಕೆ ಸಾವಂತವಾದಿ ರಾಜಾಪುರವರೆಗೆ ಈ ಭಾಷೆ ಇದೆ. 
ಅಲ್ಲಿಂದ ಉತ್ತರಕ್ಕೆ ಹಾಗೂ ಪುಣೆಯಲ್ಲಿ ಈ ಭಾಷೆ ಎಂದೋ ಮಾಯವಾಗಿ, 
ಚಿತ್ಪಾವನರು ಆಧುನಿಕ ಮರಾಠಿಯನ್ನೆ ಆಡುತ್ತಾರೆ. ಉತ್ತರ ಕೊಂಕಣದಲ್ಲೂ 
ಕೆಲವು ಹಳ್ಳಿಗಳನ್ನು ಬಿಟ್ಟರೆ ಹೊಸತಲೆಮಾರಿಗೆ ಚಿತ್ಪಾವನಿ ಬಾರದು. ಗೋವಾದ 
ಸತ್ತರೀ ಪ್ರದೇಶದಲ್ಲಿ ಈ ಭಾಷೆ ಜೀವಂತವಾಗಿದೆ. ಅಲ್ಲೂ ಸತತವಾದ ಮರಾಠಿ 
ಕೊಂಕಣಿ ಪ್ರಭಾವಗಳಿಂದ ಹೆಚ್ಚು ಅರ್ವಾಚೀನವಾಗಿದೆ. ಆ ಕಡೆ ಅದು 
" ನಿಧಾನವಾಗಿ ಮಾಯವಾಗುತ್ತಿರುವ ಭಾಷೆ' ಯಾದರೆ ದಕ್ಷಿಣ ಕನ್ನಡದಲ್ಲಿ 
. ಅದಿನ್ನೂ ಜೀವಂತ ಭಾಷೆ. ಉತ್ತರ ಕೊಂಕಣದಕ್ಕಿಂದ, ಇಲ್ಲಿಯ ಚಿತ್ಪಾವನಿಯು 
ಹೆಚ್ಚು ಪ್ರಾಚೀನ ರೂಪದ್ದು. ಚಿತ್ಪಾವನಿ ಭಾಷೆಯು ಹನ್ನೆರಡನೆಯ ಶತಕದ 
ಯಾದವಕಾಲೀನ ಮಹಾರಾಸ್ಟ್ರೀ ಪ್ರಾಕೃತದ ಒಂದು ಕವಲೆಂದೂ, ವಿಕಾಸದಲ್ಲಿ ಅದು 
ಅಲ್ಲಿಂದ ಹೆಚ್ಚು ಮುಂದೆ ಹೋಗಿಲ್ಲನೆಂದೂ, ಡಾ| ವಾಸುದೇವರಾವ್‌ ಕಾಕತ್ಸರ್‌ 
ತಿಳಿಸುತ್ತಾರೆ. 26 

ಚಿತ್ಪಾವನರ ಜನಸದ ಗೀತೆಗಳು (ಗಿತ್ತಂ6) ಒಗಟುಗಳು (ಉಖ್ಚಾಣೀ) 
ವಾಗ್ರೂಢಿಗಳು ಗಾದೆಗಳು (ಮಣ್ಣೀ) ಇವುಗಳ ಸಂಗ್ರಹ, ಸವಿವರ ಅಭ್ಯಾಸ ಆಗ 
ಬೇಕಿದೆ. ಇವುಗಳಲ್ಲಿ ಒಂದು ದೊಡ್ಡ ಅಂಶ ನಷ್ಟವಾಗಿದ್ದರೂ, ಉಳಿದಿರುವ ಅಂಶ 
ಗಣನೀಯ ಪ್ರಮಾಣದ್ದು. ನೂರಕ್ಕೂ ಮಿಕ್ಕಿ ಗೀತಗಳನ್ನು ಈ ಲೇಖಕನು 
ಸಂಗ್ರಹಿಸಿದ್ದಾನೆ. 4 

ಚಿತ್ಪಾವನರ ಭಾಸೆ, ಆಚಾರಗಳು, ಮನೆವಾರ್ತೆ, ಕೃಷಿ, ಕುಲನಾಮಗಳು 
ಮೊದಲಾದ ಸಂಗತಿಗಳ ಅಧ್ಯಯನ ಪ್ರತ್ಯೇಕ ಲೇಖನಗಳ ನಿಷಯ. 


ಸಂದರ್ಭ ಆಧಾರ ಸೂಚಿ 


1 
ಸಮಿತಿ, ನೃಸಿಂಹಭವನ, ಕುಂಬೆ ಚೌಕ ಪುಣೆ. 1982. ಮ.ನ. ಜೋಶಿ ಅವರ ಮುನ್ನುಡಿ 


೬೨ ಮಾನವಿಕ ಕರ್ಣಾಟಕ 


2. "ಚಿತ್ಪಾವನ '. ದಿಃನಾರಾಯಣ ಗೋವಿಂದ ಚಾಫೇಕರರ ಗ್ರಂಥ. ಆರ್ಯಸಂಸ್ಕೃತಿ 
ಮುದ್ರಣಾಲಯ ಪುಣೆ. 2. 1938, ಪುಟ 1 ರಿಂದ? 

3, ಪಾರಂಪರಿಕ ಹೇಳಿಕೆ 

4. ಮೇಲೆ ಹೇಳಿದ ಚಾಫೇಕರರ ಗ್ರಂಥ, ಪುಟ. 293. 

5, ಅದೇ. ಪುಟ. 4. 

6. ಅದೇ ಪುಟ 6ರಲ್ಲಿ ಉಲ್ಲೇಖಗೊಂಡ, ಇತಿಹಾಸಜ್ಞ ಪ್ರೊ॥ ರಾಜವಾಡೆ ಅವರ 
ಸಂಶೋಧನ ಲೇಖನ. 

7. ಅದೇ ಪುಟ 6, (8). ಅದೇ ಪುಟ 281, (9). ಅದೇ ಪುಟ 291. 

10. ಅದೇಪುಟ. 18, (11). ಅದೇ. 287, (12). ಅದೇ 289. 

13. ಕೊಂಕಣಿ ಮತ್ತು ಮರಾಠಿ ಇವುಗಳ ತುಲನಾತ್ಮಕ ವಿಮರ್ಶೆ ಮತ್ತು ಸಾರಸ್ವತ 
ಬ್ರಾಹ್ಮಣರ ಪ್ರಾಚೀನ ಇತಿಹಾಸ-ಬಸ್ತಿಪುಂಡಲೀಕ ಶೆಣೈ. ಶ್ರೀ ಲಲಿತಾ ಪ್ರಾಚ್ಯ ಸಂಶೋಧನಾಲಯ. 
ಅಶೋಕನಗರ, ಮಂಗಳೂರು. 6. 1968 

14. ಚಿತ್ಪಾವನ, ಚಾಫೇಕರ, ಮೇಲೆ ಹೇಳಿದ್ದೇ. ಪುಟ, 6. 

15. ಅದೇ. ಪುಟ. 290. 

16. ಅದೇ. ಪುಟ. 292, (17). ಖಾಸಗಿ ಭೇಟಿಯಲ್ಲಿ ಚರ್ಚಿಸಿದಾಗ ತಿಳಿಸಿದುದು. 

18. ಶ್ರೀ. ಗಣೇಶ ಶಿಂಡ್ಯ ಅವರ ಲೇಖನ, ` ಚಿತ್ಪಾವನ” ಸ್ಮರಣ ಸಂಚಿಕೆ. ಚಿತ್ಪಾವನ 
ಸಮ್ಮೇಳನ, ದುರ್ಗ. ಕಾರ್ಕಳ ತಾ॥ 1975. 

19. ಶ್ರೀ. ಲಕ್ಷಣ ಹರಿಹರ ಜೋಶಿ, ಮಾಳ ಕಾರ್ಕಳತಾ॥ ಇವರು ನೀಡಿದ ಮಾಹಿತಿ 

20. ಸ್ಟಡೀಸ್‌ ಇನ್‌ ತುಳುವ ಹಿಸ್ಕ ತರಿ ಅಂಡ್‌ ಕಲ್ಪ ರ್‌, ಡಾ| ಪಿ. ಗುರುರಾಜ ಭಟ್ಟ 
ಪ್ರಕಾಶಕರೂ ಅವರೇ. 1975. ಪುಟ. 336. ಚಿತ್ರ 376 (6) 

21. ಈ ಲೇಖಕನ ಊರಾದ ಮಾಳದಲ್ಲಿ ಇರುವ ಪ್ರತೀತಿ. 

] 22. ಬೆಳ್ತಂಗಡಿ ತಾ। ಸೂಳಬೆಟ್ಟು ಶ್ರೀ ನರಹರಿ ಮಹೆಂದಳೆ ಅವರು ನೀಡಿದ ಶಾಸನದ 
ಪ್ರತಿಗಳು. ಈ ಲೇಖಕನ ವಶ ಇವೆ. 

23. ಶ್ರೀ. ಲಕ್ಷ್ಮಣ ಹರಿಹರ ಜೋಶಿ, ಚಿತ್ಪಾವನರ ದೇವಾಲಯಗಳು. ಚಿತ್ಪಾವನ ಸ್ಮರಣ 
ಸಂಚಿಕೆ. ದುರ್ಗ 1975, 

24. ಡಾ। ವಾಸುದೇವರಾವ್‌ ಕಾಕತ್ಕರರು ಪತ್ರಮೂಲಕ ನೀಡಿದ ಮಾಹಿತಿ. 

25, ಆದೇ. 

26. ಅದೇ, 
ಕೆಲವು ಮುಖ್ಯಮಾಹಿತಿಗಳನ್ನು ನೀಡಿದವರು * 

ಎಚ್‌. ಶಿವರಾಮ ಖಾಡಿಲ್ಕರ್‌, ಮುಂಡಾಜೆ. ದಕ್ಷಿಣ ಕನ್ನಡ 
ಸುಬ್ರಾಯ ಅನಂತ ಗೋಖಲೆ, ಮುಂಡಾಜಿ. ದಕ್ಷಿಣ ಕನ್ನಡ 
ಡಾ। ವಾಸುದೇವರಾವ್‌ ಕಾಕತ್ಕರ್‌ ವಿ.ವಿ. ಪ್ರಾಧ್ಯಾಪಕರು, ದೆಹಲಿ, 


ಬ. ಐ. ಬಸವರಾಜು 


'ಶ್ರ್ರೀ ರಾಮಕೃಷ್ಣ ದರ್ಶನದಲ್ಲಿ 
ಒಂದು ಪಕ್ಸಿನೋಟಿ 


ಶ್ರೀ ರಾಮಕೃಷ್ಣರು ಸರ್ವಧರ್ಮಗಳ ಸಮನ್ವಯಾಚಾರ್ಯರಾದಂತೆಯೇ ಸ್ತ್ರೀ 


ವ 


ಸ್ವಾತಂತ್ರ ) ಹಾಗೂ ವ್ಯಕ್ತಿ ಸ್ವಾತಂತ್ರ್ಯಗಳನ್ನೂ ತಮ್ಮ ತತ್ವಗಳಲ್ಲಿ ಒಡಮೂಡಿ 
ಸಿದ್ದಾರೆ. ಜಗತ್ತಿನಲ್ಲಿ ಯಾವುದೂ ಮೇಲಲ್ಲ, ಯಾವುದೂ ಕೀಳಲ್ಲ, ಮಾಡುವ 
ಕೆಲಸದಲ್ಲಿ ಅಚಲ ನಿಷ್ಕೆ ಹಾಗೂ ನಿಸ್ವಾರ್ಥ ಮನೋಭಾವ ಮುಖ್ಯ ಎಂದು ಅವರು 
ಹೇಳುತ್ತಿ ದ್ದರು. ಸ್ತ್ರ ೀಯರ ಬಗ್ಗೆ ವಿಶೇಷ ಗೌರವಾದರಗಳು ಅವರ ದರ್ಶನದಲ್ಲಿ 
ಎದ್ದು ಕಾಣುವ ಅಂಶವಾಗಿದೆ. ಸ್ರ ಯನ್ನು ಜಗನ್ಮಾತೆಯ ಸ್ವರೂಪವಾಗಿ ಕಾಣ 
ಜೀಕೆಂದು ಹೇಳುತ್ತಿ ದ್ದ ಅವರು ಲಿಪೆನ್ನು ಸಾ ಸಾಧಿಸಿ ತೋರಿಸಿದರು! ರಾಗ 
ದ್ವೇಷಗಳಿಂದ ತು ಎಬಿರುವ ಮಾನವ ಈ ಮಟ್ಟವನ್ನು ಮುಟ್ಟ ಬೇಕಾದರೆ ಅದಕ್ಕೆ 
`ಾನಸಿಕ ಸಿದ್ಧತೆ ಬೇಕು, ವೈರಾಗ್ಯಭಾವ ನೆಲೆಸಿರಬೇಕು. ಪ್ರಪಂಚದಲ್ಲಿ 
ಏರ್ಪಟ್ಟಿರುವ ತಾಯಿ-ಮಕ್ಕಳ ಪ್ರೀತಿ, ಸಹೋದರ-ಸಹೋದರಿಯರ ಪ್ರೀತಿ, 
ಇಂಥಃ ಪ್ರೀತಿಯನ್ನು ಪರಮಪ್ರೇಮದಲ್ಲಿ (ಬ್ರಹ್ಮ) ಐಕ್ಯಗೊಳಿಸಿದಕೆ ಅಂದರೆ 
ಬ್ರಹ್ಮನಲ್ಲಿ ನಮ್ಮ ಪ್ರೇಮದ ಭಾವಗಳನ್ನು ತಿರುಗಿಸಿದ್ದೆ ಆದರೆ ಬ್ರಹ್ಮ ಸಾಕಾ ತ್ಕಾರ 
ಖಂಡಿತ! ಇದು ರಾಮಕೃಷ್ಣರ ಖಚಿತ ನಿಲುವು-ದೃಷ್ಟಿ. ಜಗತ್ತಿನಲ್ಲಿ ಇರುವ 
"ಮೇಲು ಕೀಳುಗಳೆ ಬಗ್ಗೆ ಜಿಗುಪ್ಸೆಗೊಂಡ ಅವರು ತಮ್ಮಲ್ಲಿ ಆ ಭಾವ ಕಳೆದುಕೊಂಡ 
ಪ್ರಾಥಮಿಕ ಯತ್ನ ವಾಗ್ಮಿ ಜಾಡಮಾಲಿಯ ಕೆಲಸ ಕೂಡ ನಿರ್ವಹಿಸಿದರು! ಸ್ತ್ರೀಗೆ 
ತಾವು ಕೊಡುತ್ತಿರುವ ಸ್ಥಾನದ ಬಗ್ಗೆ ಅವರಿಗೆ ಸಂತೋಷನಿತ್ತು, ಸಾರ್ಥಕತೆಯ 
ತೃನ್ತಿಯಿತ್ತು. 

ಸ್ತ್ರಿ €ಯರ ಮುಗ್ಧತೆ, ಸೂಕ್ಷ ತೆ ಅವರಿಗೆ ತುಂಬಾ ಇಷ್ಟವಾಗಿದ್ದವು. ಅವರು 
ಸ್ತ್ರ ಭಾವವನ್ನೂ ಮೈಸೊಂಸಿಕೊಂಡಿದ್ದ ರು. ಅವರಲ್ಲಿಗೆ ಬರುತ್ತಿದ್ದ ಸ್ರಿ ಯರಿಗೆ 
ಹಾವು ಸಿ ೇೀಯರೊಡನೆಯೇ ವ್ಯ ವಹೆರಿಸುತ್ತಿದ್ದೇವೆಂಬ "ಭಾವನೆಯೇ ಇರುತ್ತಿ ತ್ತಲ್ಲದೆ, 

ಹಿ 
ಅವರಲ್ಲಿ (ರಾಮಕೃಷ್ಣರು) ಸಂಕೋಚನರಲಿಲ್ಲ. ಸ್ತ್ರೀಪುರುಷರೆಂಬ ವಿಂಗಬೇದ 


೬೪ ಮಾನವಿಕ ಕರ್ಣಾಟಕ 


ಗಳಿಂದ ಆತೀತರಾಗಿದ್ದ ರಾಮಕೃಷ್ಣರ ಬಗ್ಗೆ ಅವರಲ್ಲಿ ಬರುತ್ತಿದ್ದ ಸ್ತ್ರಿ ಯರ ಮಾತು ' 
ಗಳನ್ನೇ ನೋಡಿ! ಶ್ರೀ ರಾಮಕ್ಕ ಷ್ಣ ರನ್ನು ನಾವು ಎಕಸರಂಡು ಕಾ 
ಇರಲಿಲ್ಲ. ನಮ್ಮಲ್ಲಿ ಯೇ ಒಬ್ಬ ಕೆಂಡು "ದಡಿ ವು. ಆದ್ದರಿಂದಲೇ ನಮ ಗೆಸ್ತ ವೂ 4 
ತೋರಾ ಷ್ಟ ರಲಿಲ್ಲ. ನಮಗವರು ಅಂತರಂಗದ ಸಖಿಯಾಗಿದ್ದ ರು. | 4 

ರಾಮಕೃಷ್ಣರ ತತ್ವಗಳಲ್ಲಿ ಕಾಮಿನಿಕಾಂಚನತ್ಯಾಗ ಮಹೆತ್ವ ಪಡೆದಿದೆ. ಕಾಮಿನಿ ' 
ತ್ಯಾಗವೆಂದರೆ ಡೆ (ದ್ವಿ (ಷವಲ್ಲ ಅಥವಾ ಸ್ತ್ರೀಯನ್ನು ಕಾಳ ಜೂ ಅಲ್ಲ. ಆದಕೆ ' 
ಸ್ತ್ರ add ನೆನ್ಯವಹರಿಸುವಲ್ಲ ಕೆಟ್ಟ ಗದ ಅಧೋಗತಿಗೆ ಇಳಿಯಡ | 
ಸೋಡಿಕೊಳ್ಳ ಲು ಆಕೆಯನ್ನು ಜಗನ್ಮಾ ತೆಯ ಸ್ಪರೂಸವಾಗೇ ಕಾಣಬೇಕೆಂಬುಡು * 
ರಾಮಕೃಷ್ಣರ ನಿಲುವು. 3 

ಅನೇಕ ಸ್ತ್ರೀಪುರುಷರು ದಕ್ಷಿಣೇಶ್ವರಕ್ಕೆ ರಾಮಕೃಷ್ಣರನ್ನು ಕಾಣಲು | 
ಬಂದಂತೆಯೇ ಮನಮೋಹನ? ಮಿತ್ರನೆಂಬುವನೊಬ್ಬನ ತಾಯಿಯೂ ದಕ್ಷಿಣೇಶ್ವರಕ್ಕೆ ; 
ಬಂದಳು. ಆಕೆ ತನ್ನ ಪತಿ ನಿಧನಾನಂತರ ಪೂಜೆ ಜಸತಪಗಳಲ್ಲಿ ಕಾಲ ಕಳೆಯು ' 
ತ್ರಿದ್ದಳು. ಆದರೆ ಆಕೆಯ ಆಚರಣೆಯಲ್ಲಿ ಒಂದು ವಿಶೇಷವಿತ್ತು. ವಿಧವೆಯಾದರೂ ' 
ಅಕೆ ಕೆಂಪು ಅಂಚಿನ ಸೀರೆ ಉಟ್ಟುಕೊಂಡು, ಕೈಯಲ್ಲಿ ಚಿನ್ನದ ಬಳೆಗಳನ್ನು ತೊಟು ಶೆ 
ಕೊಂಡು ಸಧವೆಯಂತೆ ಇರುತ್ತಿದ್ದಳು. ಸಹಜವಾಗಿಯೇ ಇದು ಜನಗಳ ಕುತೂ 
ಹಲಕ್ಕೆ ಕಾರಣವಾಗಿ ಆಕೆ ಜನರ ದೋಷಾರೋಪಣೆಗೆ ಗುರಿಯಾಗಿದ್ದಳು. ಆದರೆ 
ಆಕೆ ಇದನ್ನು ನಿರ್ಲಕ್ಷಿಸಿ ತನ್ನ ಜಸತಸ ಮುಂದುವರಿಸಿದ್ದಳು! ಒಮ್ಮೆ ರಾಮಕೃಷ್ಣ | 
ರಲ್ಲಿ ಈ ವಿಷಯ ಪ್ರಸ್ತಾಪನೆ ಬಂದಾಗ ಅವರು ಹೇಳಿದರು “ ಸತಿ ಪತಿಯನ್ನು ಭಕ್ತಿ *' 
ಪ್ರೇಮಗಳಿಂದ ಸೇವಿಸಬೇಕು. ಪತಿವ್ರತೆಯಾದವಳು ಪತಿಯೇ ದೇವರೆಂದು ತಿಳಿಯು ' 
ತ್ತಾಳೆ. ಪತಿ ತೀರಿಹೋದಮೇಲೆ ಆತನನ್ನು ಶ್ರೀಕೃಷ್ಣ ಪರಮಾತ್ಮನೆಂದು ಭಾವಿಸಿ ಕ 
ಆರಾಧಿಸಿದ ಸ್ತ್ರೀಯರೂ ಇದ್ದಾರೆ. ರಾಣಿಯೊಬ್ಬತು” ತನ್ನ PR ಜೀವಂತ ಕ 
ನಾಗಿದ್ದಾಗ ಚಿನ್ನ ದೆ ಆಭರಣಗಳನ್ನೇ ತೊಟ್ಟು ಕೊಳ್ಳು ತ್ತಿರಲಿಲ್ಲ. ಆಗಿನ ಪದ್ದತಿ 
ಯಂತೆ ಒಂದು ಜೊತೆ ಕಬ್ಬಿಣದ ಬಳೆಗಳನ್ನು ನಾತ್ರ ಹಾಕಿಕೊಂಡಿದ್ದಳು. | 
ಬಂಧುಗಳು ಸ ಒಡವೆಗಳನ್ನು ಜ್‌ ಎಂದು ಎಷ್ಟು ಸೀಡಿಸಿದರೂ 
ಸಮ್ಮತಿಸಲಿಲ್ಲ. ಕಾಲಾನಂತರ ದೊರೆ ಸತ್ತುಹೋದನು. ಆಗ ರಾಣಿ ಕಬಿ. ಇದ ' 
ಬಳೆಗಳನ್ನು Wa ಬಿಸಾಡಿ, ಅವುಗಳಿಗೆ ಬದಲಾಗಿ ಅಂದವಾದ ಚಿನ್ನ ಜೆ 
ಗಳನ್ನು ಹಾಕಿಕೊಂಡಳು. ಅದನ್ನು ಕಂಡು ಜನಗಳಿಗೆ ಆಶ್ಚೆ ರ್ಯವಾಯಿತು. 
ಕಾರಣನೇನೆಂದು ಕೇಳಿದರು. ಅದಕ್ಕೆ ರಾಣಿ ಹೇಳಿದಳು ಇದುವರೆವಿಗೆ ತನ್ನ ಪತಿ ' 
ನಶ್ವರಮಾನವದೇಹಧಾರಿಯಾಗಿ ನನ್ನ: pe ಇದ್ದನು, ಈಗ ಆತನು ಅವಿನಶ್ಶಿ ರವೂ 


1 ಶ್ರೀರಾಮಕೃಷ್ಣ, ಕುವೆಂಪು, ಪುಟಸಂಖ್ಯೆ 146 
2 ಅದೇ ಪುಟಸಂಖ್ಯೆ 147 


ಶ್ರೀ ರಾಮಕೃಷ್ಣದರ್ಶನದಲ್ಲಿ ಸ್ತ್ರೀ ಒಂದು ಪಕ್ಷಿನೋಟ ೬೫ 


ನಿತ್ಯವೂ ಆದ ಪರಮಾತ್ಮನಲ್ಲಿ ಐಕ್ಯವಾಗಿದ್ದಾನೆ. ಹಾಗೆಯೇ ಈಕೆಯ ಆಚರಣೆಯೂ 
ಅರ್ಥ ಪೂರ್ಣವಾಗಿದೆ. ತನ್ನ ಪತಿಯ ವಿಚಾರವಾಗಿ ಈಕೆಗೆ ಮಹೋನ್ನತ ಭಾವವಿದೆ.” 
ಹೀಗೆಂದು ರಾಮಕೃಷ್ಣರು ಅಕೆಯ ಅರ್ಥಪೂರ್ಣ ಆಚರಣೆಯ ಬಗ್ಗೆ ಹೇಳಿ ಜನರ 
ದೂಷಣೆಗೆ ಮುಕ್ತಾಯ ಹಾಡುತ್ತಾರೆ. 

ಶ್ರೀ ರಾಮಕೃಷ್ಣ ಸರಮಹೆಂಸರ ಶಿಷ್ಯೆಯಾಗಿದ್ದ ಅಘೋರಮಣಿದೇವಿ 
. ಎಂಬಾಕೆಯನ್ನು ಕುರಿತ ವಿಚಿತ್ರ, ವಿಸ್ಮಯಕಾರಿ ಕಥೆಯೊಂದು ಪ್ರಚಲಿತದಲ್ಲಿದೆ. 
ಅಘೋರಮಜಣಿ ಬಾಲಿಕೆಯಲ್ಲೇ ನಿಧನೆಯಾದವಳು. ಜಪ, ತಪಗಳಲ್ಲಿ ನಿರತಳಾಗಿದ್ದ 
ಈಕೆ ಕೃ ಷ ನನನ್ನು ತನ್ನ ಮಗುವೆಂದು ಭಾವಿಸಿ ಆರಾಧಿಸುತ್ತಿ ದ್ದ ಳು. ಈಕೆ ರಾಮ 
ಸ ಕೃ ಸ ರನ್ನು ಪ್ರಥಮತಃ ಕಂಡಾಗಲೇ ಅವರಲ್ಲಿ ತನ್ನ ಇಷ್ಟ ದೇವ ಶಿಶು ಗೋಪಾಲ 
ನನ್ನು ಕಂಡುಕೊಂಡಿದ್ದು. ಎರಡನೆಯಬಾರಿ ಆಕೆ ವಃ ೈಷ್ಣರನ್ನು ಕಂಡಾಗ 
ಎವರು ಅಕೆಯ ಬಳಿ ಎಳೆಯ ಮಗುವಿನಂತೆ ಮುಗ್ಧ ಭಾವದಿಂದ "ಬಂದೆಯಾ ? 

ಅಮ್ಮಾ ನನಗೇನು ತಿಂಡಿ ತಂದಿರುವೆ? ಇತ್ತ ಕೊಡು ಎಂದು ಹೇಳಿದಾಗ ಅಘೋರ 

' ಮಣಿದೇವಿ ತಾನು ತಂದಿದ್ದ ಮಿಠಾಯಿವೊಂದನ್ನು ಕೊಡಲು ಅವರು ಅದಕ್ಕುತ್ತರ 
ವಾಗಿ “ಅಂಗಡಿಯಿಂದ ಇವುಗಳನ್ನು ಕೊಂಡುಕೊಳ್ಳಲು ದುಡ್ಡನ್ನೇಕೆ ಖರ್ಚು 
ಮಾಡುತ್ತೀಯೆ ? ನೀನೆ ಕಾಯುಂಡೆಗಳನ್ನು ತಯಾರುಮಾಡಿ ತರಬಾರದೆ ? ಅಥವಾ 
ನೀನು ಊಟಮಾಡುವ ಪದಾರ್ಥಗಳಲ್ಲಿಯೇ ನನಗೂ ಸ್ವಲ್ಪ ತಂದರೆ ಸಾಕು. ನೀನೇ 
ಅಡುಗೆಮಾಡಿದ ಪದಾರ್ಥಗಳನ್ನು ತಿನ್ನಲು. ನನಗೆ ತುಂಬ ಇಷ್ಟವೆಂದರು. ಹೀಗೆ 
ಪ್ರತಿಸಲವೂ ಈಕೆ ರಾಮಕೃಷ್ಣರಲ್ಲಿ ಬಂದಾಗ ತಿಂಡಿಗಾಗಿ ಪೀಡಿಸತೊಡಗುತ್ತಾರೆ. 
ಕೊನೆಗೊಮ್ಮೆ ಈಕೆಯೇ ಮನದಲ್ಲಿ” ಈತನೆಂತಹ ತಿಂಡಿಪೋತ ಸಾಧು! ದೇವರು 
' ಧರ್ಮಗಳನ್ನು ಕುರಿತು ಮಾತನಾಡುವುದನ್ನು ಬಿಟ್ಟು ಮೂರುಶೊತ್ತು ತಿಂಡಿ ತಿಂಡಿ 
ಎಂದು ಪೀಡಿಸುತ್ತಿದ್ದಾನೆ, ನಾನೋ ಬಡವಿಧವೆ! ದಿನಾ ಎಲ್ಲಿಂದತರಲಿ ತಿಂಡಿ 
ಯನ್ನು ? ಸಾಕಪ್ಪಾ ಈತನ ಸಹವಾಸ್ಕ ಇನ್ನು ಇಲ್ಲಿಗೆ ನಾನು ಬರಲಾರೆ ಎಂದು 
ಕೊಳ್ಳ “ಕೊಡಗುತ್ತಾ' ಳೆ. ಆದರೆ ರಾಮಕ್ಕ oR ರ ಆಧ್ಯಾತಿ ಒಕ ಆಕರ್ಷಣೆ ಆಕೆಯನ್ನು 
ಅಸ್ಟು ಸುಲಭವಾಗಿ ಬಿಡುವುದಿಲ್ಲ. ದಕ್ಷಿ ಣೇಶ್ವ್ವ ರಕ್ಕೆ ಬಹುದು ತಿಂಡಿ ತರುವುದನ್ನು 
`` ಆಕೆ "ಇಲಿಸಲೇ ಇಲ್ಲ ! 

ಒಂದು ರಾತ್ರಿ ಅಫೋರಮಣಿ ತನ್ನ ಪೂಜಾಮಂದಿರದಲ್ಲಿ ಧ್ಯಾ ನಮಾಡುತ್ತಿರು 
ವಾಗ ಶ್ರೀ ರಾಮಕ್ಕ ಷ್ಣ ಕನ್ನು ಅಲ್ಲಿ ಇದ ಕ್ಕೈದ್ದ ಂತೆಯೇ ಕಂಡು ಆಶ್ಚೆ BE ತ್ರಿರು 
ವಾಗ ರಾಮಕೃ ಸ್ಥ್ಸ ತೆ 'ಅದ ಶ್ಯರಾಗಿ ಶಿಶುಗೋಪಾಲನ ವಿಗ್ರ ಹದಲ್ಲ” ಲೀನವಾಗಿ ಆ 
ನಿಗ್ರಹ Pi ಸಜೀವ ವಿಗ್ರಹವಾಗಿ ಹೊರಹೊಮ್ಮಿ ಅಂಬೆಗಾಲನ್ನಿ ಡುತ್ತಾ 
ಬಳಿಗೆ ಬಂದು ? ಅಮ್ಮಾ ನನಗೆ ಬಜ್ಜಿ ಬೇಕು ! ಎಂದು ತೊದಲು ನುಡಿಯಿಂದ 
ಮಾತಾಡಿದಾಗ ರನು ಬೆರಗಾದಳು. ಮುದ್ದು ಕಂದನನ್ನು ಸಂತೋಷದಿಂದ 
ಎತ್ತಿಕೊಂಡು ದಕ್ಷಿಣೇಶ್ವರಕ್ಕೆ ಆಕೆ ಧಾವಿಸಿದಾಗ, ಶಿಶುಗೋಪಾಲ ಆಕೆಯ ಕೈಯಿಂದ 

ಹಿ 


ನುಣುಚಿಕೊಂಡುಹೋಗಿ ಭಾವದೆಲ್ಲಿದ್ದ ಸರಮಹಂಸರಲ್ಲಿ ಲೀನವಾದನು! ಅಂದಿ | 
ನಿಂದಲೇ ಅಘೋರಮಣಿದೇವಿಗೆ ತನ್ನ ಇಷ್ಟ ದೇವ ಬೇರೆಯಲ್ಲ ಎಂದು ಗೊತ್ತಾ 
ಸಂತೋಷಗೊಂಡಳು ! ಪರಮಭಕ್ಕೆ ಯಹ! 
ಶ್ರಿ ಚಾ ಷ್ಲರ ಶಿಸೈಯರಲ್ಲಿ ಪರಮಶಿಷ್ಯೆಯಾಗಿದ್ದವರು ಅವರ K 
a ಸ್ಪರ ಅರ್ಥವಂತಿಕೆಯಿಂದ ಕಟ್ಟು ನಿಟ್ಟಾ ದ ಬ್ರಹ ಒಚರ್ಯವನ್ನು | 
ಪಾಲಿಸುತ್ತಿದ್ದ ಈ ಶಾರದಾದೇನಿಯವರು ಸ್ತ್ರಿ PMR ವಸ 2 ಭೂಷಣದೆ 
ಆಸೆ ಇತ್ಯಾದಿಗಳು ಕಂಡುಬಂದಾಗ ಬಹು ಸೂಕ್ಷ “ವಾಗಿ ಮನಸ್ಸಿ ಗೆ ಧೌಸಿಯಾಗದ. 
ರೀತಿ ತಿಳಿಹೇಳುತ್ತಿದ್ದರು. ಒಮ್ಮೆ ಕುಮಾರಿಯಾಗಿದ್ದ ಶಾ SEE ವರ 
ಎಂದಿಗಿಂತಲೂ ವಿಶೇಷನಾದ ವೇಷಭೂಷಣಗಳಿಂದ ಅಲಂಕಾರೆಮಾಡಿಕೊಂಡು ಹಣ್ಣು | 
ಹಂಪಲ: ಗಳಿದ್ದ ತಟ್ಟಿಯನ್ನು ಶ್ರೀ ರಾಮಕ್ಕ ಸ್ಲರ ಬಳಿಗೆ ತಂದಾಗ! ಅವರು ತನ್ನ | 
ಸತಿಯನ್ನು ಕು "ರಿತು ¥ ಎಲ್ಲಾ ಸರಿ! ಆದರೆ "ಸ್ಟೊ ಂದು ವೈಯಾರ ಏತಕೆ ? ಎಂದೆ 
ರಂತೆ. ಶಾಕಡಾಜೀವಿಯ ರು ಅಳುತ್ತಾ ಹೊರಟು ಹೋದಾಗ ಸತಿಯಲ್ಲಿ ಅಕ್ಕಕೆ 
ಯನ್ಸ್ನಿಟ್ಟಿದ್ದ ದ್ದ ರಾಮಕ್ಕ ಸ್ಲರು “ ಯಾರಾದರೂ ಹೋಗಿಯಪ್ಪಾ ಆಕೆಯ ನ್ನು ಕರೆದು 
ತನ್ನಿ! "ಆತೆ ಅಳುವುದನ್ನು ನೋಡಿದರೆ ನನ್ನ ಈಶ್ವರ ಭಕ್ತಿಯೆಲ್ಲಾ ಹಾಡಿ 
ಹೋಗುತ್ತದೆ! 
ಸೋದರಿ ನಿನೇದಿತಾ?ರವರು ಶ್ರೀ ರಾ ಮಕೃಷ್ಣ ರ ಸ್ತ್ರೀ ಬಗೆಗಿನ ವಿಷಯ. 
ಕುರಿತು ಹೇಳಿದ ಮಾತು ಗಮನಾರ್ಹ. ಅವರ ಮಾತುಗಳಲ್ಲಿ ೯ ಹೇಳುವುದಾದರೆ. 
ಲ ಶ್ರೀರಾಮಕೃಷ್ಣರಿಗೆ ಭರತಖಂಡದ ಆದರ್ಶ ಸ್ತ್ರೀತ್ವದ ವಿಚಾರವಾಗಿದ್ದ ಮಹೋನ್ನತ ' 
ವಾದ ಅಭಿಪ್ರಾಯವು ಶಾರದಾದೇನಿಯವರಲ್ಲಿ rE ಂತಾಗಿದೆ. ಆದರೆ ಅಕೆ' 
ಪುರಾತನ ಸೌಪ್ರ ದಾಯದ ಭರತವಾಕ್ಯ ವೊ ಅಥವಾ ನೂತನ ಯುಗಧರ್ಮದ | 
ನಾಂದಿಯೊ? ಆತೆಯಲ್ಲಿ ಸ ಸರ್ವಸಾಮಾನ್ಸವಾದ ಮಹಿಳೆಯರಿಗೂ ಸ ಸುಲಭಸಾಧ್ಯವಾಗ" 
ಬಹುದಾದ ಜಾಣ್ಮೆ: ಯೂ ಮಾಧುರ್ಯವೂ ಒಂದುಗೂಡಿ ಮೂಡಿವೆ. ಆದರೂ 
ನನಗಂತೂ ಡು ರಾಜ್ಞೀ ಸ್ವಭಾವದ ಔದಾರ್ಯವೂ ಹೃದಯಮನೋವೈಶಾಲ್ಯವೂ: | 
ಆಕೆಯಲ್ಲಿ ಕಂಡುಬರುವ ದಿವ್ಯ ಭಾವದಂತೆಯೇ ನುಹದಾಶ್ಚರ್ಯಕರವಾಗಿಡೆ. 
ಎಂತಹ ಬಿಕ್ಕಟ್ಟುದ ಸ ಸಮಸ್ಯೆಯಾಗಲೀ ಎಂತಹ ತೊಡಕಾದ ಪ್ರಶ್ನೆಯಾಗಲೀ ಅಕೆ ' 
ಒಂದಿನಿತೂ ಕೈಡಪಂಸದೆ ಉದಾರವಾಣಿಯಿಂದ ಸುರರ "ತ್ತ್ವ ರ ಹೇಳು | 
ವುದನ್ನು ನಾನೆನಿತೊ ಸಾರಿ ನೋಡಿದ್ದೆ "ನೆ. ಆಕೆಯ ಜೀವನನೆಲಾ ಒಂದು ಮಹಾ ' 
ನೀರವ ಧ್ಯಾನವಾಗಿದೆ.” ಸ ; 
ಶಾರದಾದೇವಿಯವರಿಗೆ ಮೊದಮೊದಲು ನಾನಾ ಭಾವಗಳಲ್ಲಿ ಮೈಮರೆಯು ' 
ತ್ತಿದ್ದ, ಸಮಾಧಿಸ್ಕರಾಗುತ್ತಿದ್ದ ಶ್ರೀ ರಾಮಕೃಷ್ಣರನ್ನು ಕಂಡಾಗ ಹೆದರಿ ಕಂಗಾಲಾಗು : 


1 ಶ್ರೀರಾಮಕೃಷ್ಣ, ಕುವೆಂಪು ಪುಟಸಂಖ್ಯೆ 152 ಸೆ 
2 ಅದೇ, ಪುಟ, '152 


ಶ್ರೀ ರಾಮಕೃಷ್ಣದರ್ಶನದಲ್ಲಿ ಸ್ತ್ರೀ ಒಂದು ಪಕ್ಷಿನೋಟ ೬೭ 


| ತ, ದ್ದರು! ಒಮ್ಮೆ ಹೃದಯರಾಮನನ್ನೂ ಕರೆತಂದು ಸಮಾಧಿಯಲ್ಲಿ ಮುಳುಗಿದ್ದ 
& ಠಾಮಕ ನ್ಣರನ್ನು' ತೋರಿಸಿ ಆತಂಕ ವ್ಯಕ್ತ ಪಡಿಸಿದ್ದರು. ಕೊನೆಗೆ ತನ್ನ ಸತಿಯ 
. ಅವಸ್ಥೆಯನ್ನು ತಿಳಿದುಕೊಂಡ ಶ್ರೀರಾಮಕೃಷ್ಣರು ತಾವು ಮುಳುಗುತ್ತಿದ್ದ ಭಾವಗಳ 
|. ಸಂದರ್ಭದಲ್ಲಿ ದೈಹಿಕ ಚಿಹ್ನೆಗನುಸಾರ ಕಿವಿಯಲ್ಲಿ ಮಂತ್ರೋ ಚ್ಚಾರ ಪಠಿಸಬೇಕೆಂದು 
[| ಆಯಾ ಸಂದರ್ಭಗಳ ಭಾವಗಳ ಮಂತ್ರಗಳನ್ನು ಬೋಧಿಸಿದ್ದರು. ತರುವಾಯ 
ಶ್ರೀಮಾತೆ (ಶಾರದಾದೇವಿಯವರನ್ನು ಕರೆಯುವ ಲೋಕರೂಢಿ)ಯವರು ಭಯ 
ಪಡದೆ ಪತಿಯನ್ನು ಸಮಾಧಿಯಿಂದ ಕೆಳಗಿಳಿಸಲು ಸಮರ್ಥರಾದರು. 
| ಒಂದುಸಾರಿ ಶ್ರೀಮಾತೆಯವರು ಶ್ರೀರಾಮಕೃಷ್ಣ ರಲ್ಲಿ! “ನೀವು ನನ್ನನ್ನು 
' ಯಾವ ದೃಷ್ಟಿಯಿಂದ ತ ತ್ರೀರಿ!” ಸ ಪ್ರಶ್ನೆ Lk ದಾಗ ಶ್ರಿ ಶ್ರೀರಾಮಕೃಷ್ಣರು 
“ಯಾವ "ಮಾತೆಯನ್ನು ನಾನು ನಿತ್ಯ ವೂ ದೇವಾಲಯದಲ್ಲಿ ಪೂಜಿಸುತ್ತೇನೆಯೋ ಆ 
೫ ಮಾತೆಯೆ: ಈ ಶರೀರವನ್ನು ಹೆತ್ತು. ಆ ಮಾತೆಯೇ ನೌಟಬತ್ತುಖಾನೆಯಲ್ಲಿ 
೫ ವಾಸಿಸುತ್ತಿದ್ದಾಳೆ. 'ಅದೇ ಮಾತೆಯೇ ಈಗ ಈ ಕ್ಷಣದಲ್ಲಿ ನನ್ನ ಚರಣ ಶುಶ್ರೂಷೆ 
ಸ ಯನ್ನು ಮಾಡುತ ತ್ತಿದ್ದಾಳೆ. ನಾನು ನಿನ್ನನ್ನು ಆನಂದಮಯವಾದ ಜಗನ್ಮಾತೆಯ 
ಜ್ಯ ಪ್ರತ್ಯಕ್ಷ ಪ್ರತಿನಿಧಿಯೆಂದು ಸ ಸರ್ವದಾ ಭಾವಿಸುತ್ತೇನೆ”. 
p> ಶ್ರೀ ರಾಮಕೃಷ್ಣರಂತೆಯೇ ಶಾರದಾದೇನಿಯವರೂ ಕೂಡ ಮೇಲು ಕೀಳೆಂಬ 
೫ ಯಾವುದೇ ಕೀಳುಭಾವನೆಗಳಿಂದ ದೂರವಾಗಿದ್ದರು. ಆಂತರಿಕ ಜ್ಞಾನ, ಶುಭ್ರ್ರತೆಗೆ 
| ಮಹತ್ವಕೊಡುತ್ತಿದ್ದವರು. ಅಷ್ಟೇ ಧೈರ್ಯಶಾಲಿ ಹೆಣ್ಣಾಗಿದ್ದರು, ದಿಟ್ಟಿ 
ಯಾಗಿದ್ದರು. 
| ಒಂದುಸಾರಿ ಕಾಮರಪುಕುರದಿಂದ ದಕ್ಷಿಣೇಶ್ವರಕ್ಕೆ ಶಾರದಾದೇವಿಯವರು 
ಹೊರಟರು, ಕಾಮರಪುಕುರದಿಂದ ದಕ್ಷಿಣೇಶ್ವರಕ್ಕೆ ಹೋಗಬೇಕಾದರೆ ನಡುವೆ 
8 ಹೆಬ್ಬಿದ್ದ ಕಾಡುಬಯಲುಗಳನ್ನು ದಾಟ ಹೋಗಬೇಕು. ಶಾರದಾದೇನಿಯವರು 
ಇತರ ಸ್ತ್ರೀ-ಪುರುಷ ಬಂಧುಗಳ 'ಶೊತೆ ದಕ್ಷಿಣೇಶ್ವರಕ್ಕೆ ನಡೆದು ಹೋಗುತ್ತಿರುವಾಗ 
| 40 ಸಮ ಹೆಜ್ಜೆ ಹಾಕಲಾಗಜೆ ಸೋತು, ಅವರೆಲ್ಲರೂ ಸ್ವಲ್ಪ ದೂರಹೋಗಿ 
ಫಿಂತಾಗ ಮತ್ತೆ ಅನರನ್ನು ಹೋಗಿ ಸೇರಿಕೊಳ್ಳುತ್ತಿದ್ದರು. ಬೇಗೆ ಮಾಡುತ್ತಾ 
ನಡೆಯುತ್ತಿರುವಾಗ ಕತ್ತ ಕ ದಟ್ಟವಾ ಗಿ pa ಅದನ್ನು ಕಂಡು 
ಶ್ರೀಮಾತೆಯವರು “ ನೀವು ನನಗಾಗಿ ನಿಲ್ಲಬೇಡಿರಿ, ಮೆಲ್ಲಗೆ Ey ನಾನು 
ಆದಷ್ಟು ಬೇಗ ಜೇಗನೆ' ಬರುತ್ತೇನೆ. ನೀವು ನಿಂತು ನಿಂತು ಹೋಗು ುವಿರಾದಕಿ | 
ಎಲ್ಲರೂ ಢಕಾಯಿತರ ಪಾಲಾಗುತ್ತೆ (ಷೆ ಎಂದು ಹೇಳಿ ಅವರನ್ನು ಮುಂಜಿ 
ಕಳುಹಿಸಿದರು. ಆದರೆ ಭಯಂಕರ “ಕತ್ತ ಲೆಯಲ್ಲಿ ಕಾಲು ಸೋತು ಬೇಗ ನದಿಯ 
ಲಾರದೆ ಶಾರದಾದೇವಿ (ಶ್ರೀಮಾತೆ) ಒಬ್ಬರೇ ಆಗಿ, ಅವರ ಆಲೋಚನೆ ನಿಜವಾಗಿ 


1 ಶ್ರೀರಾಮಕೃಷ್ಣ, ಕುವೆಂಪು, ಪುಟಸಂಖ್ಯೆ, 153 


೬೮ ಮಾನವಿಕ ಕರ್ಣಾಟಕ 


ಢಕಾಯಿತರ ಕೈಯಲ್ಲಿ ಶಾರದಾದೇವಿಯವರು ಸಿಕ್ಕಿಹೋದರು! ಆದರಿ ದಿಟ್ಟಿ ಸಾತ್ವಿಕ 
ಸ್ತ್ರೀ ಶಾರದಾದೇವಿಯವರು ಹೆದರದೆ “ ಬಾಬ್ದಾ...ನನ್ನ ಜೊತೆಯವರು ನನ ನ್ನು 
ಬಿಟ್ಟು ಹೋದರು. ನಿನ್ನ ಅಳಿಯ ದಕ್ಷಿಣೇಶ್ವರದ ಕಾಳೀ ಗುಡಿಯಲ್ಲಿದ್ದಾ ರಿ. ಅವರ 
ಹತ್ತಿರ ಕರೆದುಕೊಂಡು 'ಹೋಗಿಬಿಟ್ಟ y 1 ಉಪಕಾರ. ನೀನು ನನ್ನನ್ನು ಪ ಕರೆ 
ಜೊಯ್ದರೆ ನಿನ್ನಅಳಿಯ (ರಾಮಕ ಷ್ಟು) ನಿನಗೆ ಬೇಕಾದ ಉಪಚಾರಮಾಡುತ್ತಾ ಕ್ರ 
ಎಂದು ಪ್ರಾರ್ಥಿಸಿದರು. ಆ ಢಕಾಯಿತ ಕೇಳು ಜಾತಿಯವನು ಎಂದು ಅವರು 
ಭಾನಿಸಲಿಲ್ಲ. ಆತನ ಪತ್ನಿಯನ್ನೂ ಸಹ ನೋಡಿ ತನ್ನ ತಾಯಿಯನ್ನು ಆಕೆಯಲ್ಲಿ 
ಕಂಡು “ ಅಮ್ಮಾ, ನಾನು ನಿನ್ನ ಮಗಳು ಶಾರದೆ, ಜೊತೆಯವರು ತಪ್ಪಿ ನಡೆದು 
ಹೋದರು. ಕನ್ನ ದ ಸ್ಥಿತಿಯಲ್ಲಿ ಸಿಲುಕಿರುವೆ. ನನ್ನ ಅದೃಷ್ಟ ನೀವು ಸಿಕ್ಕಿ ದ್ವೀರಾ! 
ಇಲ್ಲದಿದ್ದರೆ ನನ್ನ A ಏನಾಗುತ್ತಿ ತ್ಕೊ! ಎಂದು ಮುಗ್ಧ. lh: ES 
ಶಾರದಾದೇವಿಯವರ ಮಾತಿಗೆ ಆ ಮನುಷ್ಯನೂ, ಸ್ತ್ರೀಯೂ ತುಂಬಿಹೋದರು. 
ಶಾರದಾದೇವಿಯವರನ್ನು ನಿಜವಾಗಿಯೂ ತಮ್ಮ ಕನ್ಯ ಎಂದೇ ಭಾವಿಸಿದ ಅವರು 
ವಿಶ್ರಾಂತಿಗಾಗಿ ತಮ್ಮ ನಿವಾಸಕ್ಕೆ ಕರೆದುಕೊಂಡು ಹೋಗಿ, ಮರುದಿನ ಬೆಳಿಗ್ಗೆ 
ದಕ್ಷಿಣೇಶ್ವರಕ್ಕೆ ಆಕೆಯನ್ನು ಕರೆದೊಯ್ದು ರಾಮಕೃಷ್ಣರಲ್ಲಿ ತಲಪಿಸುತ್ತಾರೆ. 
ರಾಮಕೃಷ್ಣರೂ ಸಹ ಆ ಢಕಾಯಿತ ದಂಪತಿಗಳನ್ನು ಗೌರವಿಸುತ್ತಾರೆ ಆದರಿಸು 
ತ್ತಾರೆ. 

ಹೀಗೆ ಶಿ ಶ್ರೀರಾಮಕ್ಕ ೈಷ್ಣ್ಮರು ತಮ್ಮ ದೃಷ್ಟಿಯಲ್ಲಿಯ ಸಾತ್ವಿಕ ಪ್ರವೃತ್ತಿಯಿಂದ 
ಸ್ತ್ರೀಗೆ ವಿಶೇಷವಾದ ಸ್ಥಾನವನ್ನು ಕಂಡುಕೊಂಡರಲ್ಲದೆ, ತಮ್ಮ ಸಹಚರರೂ ಅತ್ಯುನ್ನತ 
ಸ್ಥಿತಿಮುಟ್ಟ ಲು ಕಾರಣರಾಗಿದ್ದಾ ರೆ. ಅವರ ಸಹವಾಸ ಒಡನಾಟದಿಂದ ಅವರ ಸತಿ 
ಶ್ರೀ ಶಾರದಾದೇನಿಯವರೂ ಅತ್ಯುನ್ನ ತಜಾ ನನದ ಅನ್ರೈ (ಷಣೆಗಾಗಿ ತಮ್ಮ ಬಾಳನು 


ಮ 
ಮುಡುಪಾಗಿ ಇಟ್ಟಿದ್ದು ಸ್ಪಷ್ಟ. 
ಗ್ರಂಥಯಣ 
ಕ್ಯೆ ಶ್ರೀರಾಮಕೃಷ್ಣ ವಚನವೇದ "ಮಳಿ 
2. ಶ್ರೀರಾಮಕೃಷ್ಣಲೀಲಾ ಪ್ರಸಂಗ --. ಅನು॥ ಸ್ವಾಮಿ 
3. ನನ್ನಗುರುಜೀವ- ಸ್ವಾಮಿವಿವೇಕಾನಂದ 
ಜೆ ರಾಮಕೃಷ್ಣ ಜೀವನಚರಿತೆ-- ಅನು : ಶಿವರಾಮಕಾರಂತ 
5. ಗುರುದೇವ ಶ್ರೀರಾಮಕೃಷ್ಣ ಸೋಮನಾಥನಂದಜಿ 
ಶ್ರೀರಾಮಕೃಷ್ಣ -- ಕುವೆಂಪು 


ಸಮಕಾಲೀನ ಭಾರತೀಯ ತತ್ವಶಾಸ್ತ್ರ — ಡಾ॥ ವಿ. ಎನ್‌. 
ಶೇಷಗಿರಿರಾವ್‌ 


ಡಾ. ಕೆ. ಶೆಂಹೇಗೌಡ 


ದ್ರಾವಿಡ ಸಂಖ್ಯಾವಾಚಕಗಳು 
(ಮುಂದುವರೆದುದು) 


1:2 ಎರಡು; 

ತ್ರ ಇರಂಟ್ಕು ಇರಣ್ಣು, ರೆಂಟ್ಕು ಕೆಣ್ಣು (ಎರಡು) 
ಇರಣ್ಟಾಮ್‌ (ಎರಡನೇ) 
ಇರಣಾ ವುದು (ಎರಡನೇ) 
ಇರುವುದು (ಎರಡನೆಯದು) 
ಇರಟ್ಟೈ (ಜೊತೆ, ಜೋಡಿ) 
ಇರಣೈ (ಜೊತೆ, ಜೋಡಿ) 
ಇರಟಿ ಯರ್‌ (ಅವಳಿ ಜವಳಿ) 
ಇರಟ್ಟ (ಎರಡರಷ್ಟು) 
ಇರಟ್ಟು (ಎರಡರಷ್ಟು) 
ಇರಟ ಪ್ರ (ಎರಡರಷು ಸಿ) 
ಇರುವರು (ಇಬ್ಬ 6); (ಬಹು) 
ಇರುವೆಂತರ್‌ (ಇಬ್ಬರು ದೊರೆಗಳು) 
ಇರುಮರುಂತು (ಎರಡು ಔಷಧಿಗಳು) 
ಇರುಮೈ (ಎರಡು ಸಲ) 
ಈರ್‌ ಚ್ಚ (ಎರಡು ಬಗೆ) 
ಇವ ಇರಂಟು (ಎರಡೆರಡು) 
ಇರುಸತ್ತು (ಇಪ್ಪತ್ತು) 
ಇರುನೂಲು (ಇನ್ನೂರು) 
ಈರೇಮಿ (ಹದಿನಾಲ್ಕು, ಎರಡು ಏಳು) 
ಇರುವಗೈ (ಎರಡು ಬಗೆ) 


೭೦ ಮಾನವಿಕ ಕರ್ಣಾಟಕ 


(ಇರಂಟು (ಇರಣ್ಣು) ರೆಂಟು (ರೆಣ್ಣು) ಇರು, ಇರ್‌, ಇ- ಈರ್‌) ' 

ಇರು-ಎಂಬುದು ವ್ಯಂಜನಗಳ ಮುಂದೆ ಬಂದಕಿ, ಈರ್‌-ಎಂಬುದು ಸ್ವರಗಳ ಮುಂಜಿ * 

ಬರುವುದು, ಇ- ಇನ್ನೆಲ್ಲಿಯೋ ಬರುವುದು, | 
ಮ; ಇರಂಟು (ಎರಡು) ಇರಣ್ಣು, ಇರಣ್ಣು, ರಣ್ಣು, 


) 
ಇ (ಎರಡತ 

ಚ ಬ 
ಈರಂಟು (ಎರಡೆರಡು) 
ಇರಟ್ಟಕ (ಎರಡು ಭಾಗ) 
ರಣ್ಣಿಕ (ಎರಡು ಭಾಗ) 
ರಣ್ಟಾಮ್‌ (ಎರಡನೇ) 
ರಣ್ಣಾಮ್‌ (ಎರಡನೇ) 
ರಂಟಾಕ (ಎರಡು ಎರಡರಂತೆ) 
ರಣ್ಲಾಕ (ಎರಡು ಎರಡರಂತೆ) 
ರಣ್ನಾಕ (ಎರಡು ಎರಡರಂತೆ) 
ರಣ್ಣೆ ಕೃ (ಎರಡು ಎರಡರಂತೆ) 
ಇರಟಕ (ಎರಡು ಸಂಖ್ಯೆ) 
ಇರುವಗೆ (ಎರಡು ಬಗೆ) 
ಇರುವರ್‌ (ಇಬ್ಬರು) 
ಇರುಪತ್ತು (ಇಪ್ಪತ್ತು) 
ಇರುನೂಲು (ಇನ್ನೂರು) 


(ಇರಂಟ್ಟು, ಇರಣ್ಣು, ಇರಣ್ಣು, ರಣ್ಣು, ರಣ್ಣು, ರಂಟ್‌.., (ರಣ್ಟ್‌-) ಇರು, 
ಇರ್‌-, ಈರ್‌-) 

ಕೋ; ಎಯ್‌ (ಎರಡು) 
ಇರ್‌ದ್‌ (ಇಪ್ಪತ್ತು) 
ಇರ್ವಾದ್‌ (ಇಪ್ಪತ್ತು) 
ಇವತ್‌ ಒದ” (ಇಪ್ಪತ್ತೊಂದು) 
ಇರ್‌ ಪಾಣ್ಯ (ಎರಡು ಪಾವು) 
ಇರ್ಪಾಣ್ಯ (ಎರಡು ಪಾವು) 
ಇರ್ವಾದ್‌ (ಇಪ್ಪತ್ತರ) 
ಇನೂಜು (ಇನ್ನೂರು) 
ಈರ್‌ ಆಡ್‌ (ಎರಡು ವರ್ಷ) 


a ಇದಂ ಚರ್ಚ 


ದ್ರಾವಿಡ ಸಂಖ್ಯಾವಾಚಕಗಳು 


ಈರ್‌ ಓಕ್‌ (ಎರಡು ಕೊಳಗ) 
ಎಡ್‌ ಚಲ್‌ (ಎರಡು ಸೊಲಿಗೆ) 


(ಎಯ್‌ ಇರ್‌. ಇ-. ಈರ್‌-, ಎಡ್‌.) 
ು > > ) 


(ಇರ್‌- > ಎಡ್‌-) 


ತೊ; ಏಡ್‌ (ಎರಡು) 


ಇಫೊತ್‌ (ಇಪ್ಪತ್ತು) 

ಈಫೋತ್‌ (ಇಪ್ಪತ್ತು) 

ಇನೂಲಟ್‌ (ಇನ್ನೂರು) 

ಈನೂಟ” (ಇನ್ನೂರು) 

ಈರ್‌ ಓಡ್‌ (ಎರಡುವರ್ಷ) 

ಈರ್‌ ಆಕ್‌ (ಎರಡು ಅಚೋಕ್‌ ಸೇರು) 
ಈವರ್‌ (ಜೋಡಿ) 

ಈಮು (ಅವಳಿ ಜವಳಿ) 

ಇಕ್ವಾ ವ್‌ (ಎರಡು ಕ್ನಾ ಕ್‌ ಅಳತೆ) 
ಇಟ (ಜೊತೆ,) 

ಈ ಅವರ್‌ (ಎರಡೆರಡು ಸಲ) 


(ಏಡ್‌, ಇ-, ಈರ್‌- ಈ-) 


ಕ್ರ 


ಎರಡು (ಎರಡು) 
ಇರ್ಪತ್ತು (ಇಪ್ಪ ತ್ತು) 
ಇಪ್ಪತ್ತು, (ಇಪ್ಪತ್ತು) 
ಇರ್‌ ನೂಲು (ನನ್ನೂ ರು) 
ಇನ್ನೂರು, (ಇನ್ನೂಖು) 
ಇರ್ಬರ್‌ (ಇಬ್ಬರು) 
ಇರ್ವರ್‌ (ಇಬ್ಬರು) 
ಇಬ್ಬ ರು (ಇಬ್ಬ ರು) 
ಈರ್ವರ್‌ (ಇಬ್ಬ ರು) 
ಇರ್ಮೆ (ಎರಡು ಸಾ ರಿ) 
ಇಮ್ಮೆ (ಎರಡು ಸಾರಿ) 
ಎರಡನೇ (ಎರಡನೇ) 
ಇಮ್ಮಡಿ (ಎರಡನೇ) 
ಈರೇಟು (ಎರಡು ಏಳು, ಹದಿನಾಲ್ಕು) 
ಇರ್‌ ಬಗೆ (ಎರಡು ಬಗೆ) 


೬೧ 


ಮಾನವಿಕ ಕರ್ಣಾಟಕ 


ಇಬ್ಬಗೆ (ಎರಡು ಬಗೆ) 

ಇರ್‌ಕುಳ (ಎರಡು ಕುಳ) 

ಎರಡು ವರ್ಷ (ಎರಡು ವರ್ಷ) 
(ಎರಡು, ಎರಡ್‌, ಇರ್‌-, ಇ-,' ಈರ್‌...) 
ಕೊಡ್‌ ; ದಂಡು (ಎರಡು) 

ದಂಡನೇ (ಎರಡನೇ) 

ದಣ್ಣ ನೆ (ಎರಡನೇ) 

ಇರುವದು (ಇಪ್ಪತ್ತು) 

ಇನ್ನೂರು (ಇನ್ನೂರು) 

ಇನ್ನೂಜು (ಇನ್ನೂರು) 

ಈರ್‌ ಆಂಡು (ಎರಡುವರ್ಷ) 

ಈರಕ್‌ ಎತ್ತು (ಎರಡು "ಜೊತೆ ಎತ್ತು) 

ಈರಂಡು (ಎರಡೆರಡು) 

ಈರಡು (ಇಬ್ಬರು ಮಕ್ಕಳು) 

ಇಬ್ಬ ಡಿ 

ರ್ಬ (ಇಬರು 
ಇವೆ ರ ಸ 
ಹ 

ಇರ್ಮೆ (ಎರಡುಬಗೆ) | 
(ದಂಡು, ದಂಡ್‌, ಇರು-, ಇರ್‌, ಇ-, ಈರ್‌-) | 
ತು; ರಡ್ನು (ಎರಡು) 

ರಡ್ಡನೆ (ಎರಡನೇ) 

ಇರುವೆರು (ಇಬ್ಬರು) 

ಇರ್ವೆರು (ಇಬ್ಬರು) 

ಇರ್ವ, ಇರ್ವೊ (ಇಪ್ಪತ್ತು) 

ಇರ್ವೊಳು (ಎರಡು ಸಾರಿ) 

ಇರ್‌ ಬಡಿ (ಜೊತೆ) 

ಇರ್‌ಪೊರ್ತು (ಎರಡು ಹೊತ್ತು) 

ಇರ್ನೂದು (ಇನ್ನೂರು) 
(ರಡ್ಡು, ರಡ್ನ್‌-, ಇರ್‌, ಇರು, ಇ-) 
ತ; ರೆಂಡು (ಎರಡು) ರೆಣ್ಣು 

ಕೆಂಡವ (ಎರಡನೇ) 

ಕೆಂಚ (ಎರಡರ) 


ದ್ರಾವಿಡ ಸಂಖ್ಯಾವಾಚಕಗಳು 


ಕೆಂಟ (ಎರಡುಬಗೆ) 
ಕಿಟ್ಟ (ಎರಡರಷ್ಟು) 
ಕಿಟ್ಟಿ (ಎರಡುಸಾರಿ) 
ಕಿಟ್ಟಿಂಚ (ಜೊತೆಮಾಡು) 
ರೆಟ್ಟಂಪು (ಜೊತೆಮಾಡು) 
ಇರುವದಿ (ಇಪ್ಪತ್ತು) 
ಇರುವೈ (ಇಪ್ಪತ್ತು) 
ಇನೂ ಮಿ (ಇನೂ ರು) 
ಇರುವಟ್ಟ (ಎರಡು ಕೊಳಗ) 
ಇರುವುಟ್ಟ (ಎರಡರಷ್ಟು) 
ಈರ್‌ ಏನು (ಎರಡುಐದು, ಹತ್ತು 
ಈರೇನ್ರು (ಎರಡು ಏಳು) 
ಇದ್ದರು (ಇಬ್ಬರು) 
ಇರುಗುರು (ಇಬ್ಬರು) 
ಇರುವುದು (ಇಬ್ಬರು) 
(ರೆಂಡು, ಕೆಂಡ್‌-, ಕೆಂಚ್‌-, ರೆಂಟ್‌, ಕಿಟ್ಟ್‌-, ಇರು, ಇ- ಈರ್‌) 
-ಕೊಲಾ ; ಇಂದಿಜ್‌ (ಎರಡು), (ನಪುಂ) 
ಇಂದಿಜ್‌ (ಎರಡು ವಸ್ತುಗಳು) 
ಇಕ್ತಿ (ಇಪ್ಪತ್ತು) 
ಇದ್ದರ" (ಇಬ್ಬರು) (ಬಹು), (ಪು.) 
ಇತ್ತರೆಲ್‌ (ಇಬ್ಬರು ಗಂಡಸರು),(ಪು.) 
ಈರಲ್‌ (ಇಬ್ಬರು ಹೆಂಗಸರು) (ಸ್ರ್ರೀ-) 
ಇನ್ನಲ” (ಎರಡು ದಿನಗಳು) 
(ಇಂದಿಜ”, ಇರ್‌-, ಇ-, ಈರ್‌) 
ನಾ; ಇಂದಿಗ್ಗ್‌ (ಎರಡು), (ನಪುಂ.) 
ಇಂದಿಗ್ಸ್‌ (ಎರಡುವಸ್ತುಗಳು) 
ಇದ್ದರ್‌ (ಜೆಬ್ಬರು ಗಂಡಸರು), (ಪು.) 
ಇರಳ್‌ (ಇಬ್ಬರು ಹೆಂಗಸರು), (ಸಿ,.) 
ಎರಂಡಿ (ಎರಡು), (ಚಾಂದಾನಾಯ್ಕಿ) 
(ಇಂದಿನ) ಎರಂಡಿ, ಇರ್‌, ಇ.) 
ಸ, ಇರ್ಡು (ಎರಡು) 
ಇಡ್ಮು](ಎರಡುವಸ್ತು,ಗಳು), (ನಪುಂ.) 


೭೪ ಮಾನವಿಕ ಕರ್ಣಾಟಕ 


ಇರುಲ್‌ (ಇಬ್ಬರು ಗಂಡಸರು), (ಪು.) 
ಇರಲ್‌ (ಇಬ್ಬರು ಹೆಂಗಸರು) (ಸ್ತ್ರೀ.) 
ಇರೋಟ್‌ (ಎರಡರಷ್ಟು) 
ಇರ್‌ವೊಕಲ್‌ (ಎರಡು ವರ್ಷ) 
ಇರನೇ (ಎರಡು ದಿವಸಗಳು) 
(ಇರ್ಡು, ಇರ್ದು, ಇರು, ಇರ್‌) 
ಗ; ಇಂಡಿ, ಇನ್ನಿ, (ಎರಡು) (ನಪು.) 
ಇನ್ನಿ (ಎರಡು ವಸ್ತುಗಳು) 
ಇರುಲ್‌ (ಇಬ್ಬರು ಗಂಡಸರು), (ಪು.) 
ಇರಲ" (ಇಬ್ಬರು ಹೆಂಗಸರು), (ಸ್ತ್ರೀ) 
ಇಡ್ಡಿಗ್‌ (ಎರಡು), (ಸಾಲೂರ್‌ ಗದಬ) 
(ಇಂಡಿ, ಇನ್ನಿ, ಇರು, ಇರ್‌, ಇ-,) 
ಗೋಂ; ರಣ್ಣು, ರಂಡು, ರೆಂಡು, (ಎರಡು) (ನಪು.) 
ರಂಚೆ (ಎರಡು) 
್ಣೆ-..('') 
ರೆಂಡ್‌ (”) 
ರಹ (ಎರಡೆರಡು) 
ಇರುಡ್‌ (ಜೋಡಿ, ಜೊತೆ) 
ಈ ರೂ (ರ್‌) (ಇಬ್ಬರು ಗಂಡಸರು) (ಪು.) 
ರಂಡ್‌, ರಿಣ್ನ್‌ (ಇಬ್ಬರು ಹೆಂಗಸರು) (ಸ್ತ್ರೀ) (ನಪುಂ.) | 
ಇವೀರ್‌ (ಇಬ್ಬರು) ತ 
(ರಂಡು (ರಣ್ಣು) ಕೆಂಡು (ರೆಣ್ಣು) ಕಿಂಚ್‌, ಕಿಟ್‌, ಇರು, ಇರ್‌, ' 
ಈರ್‌-, ಇ-) ‘ 
ಕೊಂಡ್‌ ; ರುಂಡಿ (ಎರಡು), (ನಪುಂ.) 
ರುಂಡಿ, ರುಣ್ಣಿ, (ಎರಡು ವಸ್ತುಗಳು) (ಇಬ್ಬರು ಹೆಂಗಸರು) 
(ಸ್ತ್ರೀ. ನಪುಂ) 
ರಿಎರ್‌ (ಇಬ್ಬರು ಗಂಡಸರು), (ಪು.) 
(ರುಂಡಿ, ರುಂಡ್‌, ರಿ-) 
ಸೆಂ;ರಿ (ಎರಡು) 
ರಿಕಂಕು (ಎರಡು ಕಣ್ಣುಗಳು), (ನಪುಂ.) 
ರಿಹತರಿಕ” (ಇಬ್ಬರು ಮುದುಕಿಯರು) (ಸ್ತ್ರೀ.) 
(ರ, 0-) 


PTO Te ಟದ ಬಜ! ಎ ಪಜ ಜು 


ದ್ರಾವಿಡ ಸಂಖ್ಯಾವಾಚಕಗಳು ೭೫ 


ಮಂ; ರಿ (ಎರಡು), (ನಪುಂ.) 
(ರಿ, ರಿ-) 

ಕು; ರೀ (ಎರಡು) ರೀಂಡೆ, (ನಪುಂ.) 
ರೀಂಡೆ (ನಪುಂ. ಸ್ತ್ರೀ.) (ಇಬ್ಬರು ಹೆಂಗಸರು) 
ರೀಅರು (ಇಬ್ಬರು ಗಂಡಸರು), (ಪು.) 
ರೀನ್ತೆ, ರೀಂಡೆ (ಇಬ್ಬರು, ಎರಡು ವಸ್ತುಗಳು) 
ರೀಹೆ (ಎರಡು ಸಾರಿ) 
ರಿನೆಸೆ (ಎರಡು ದಿನಗಳು) 
ರಿಕೊ (ಎರಡು ಕಡೆ) 
(ರೀಂಡೆ, ರೀ, ರೀ-, ರ-,) 

ಕುವಿ; ರೀ (ಎರಡು) ರಿಂದಿ, 
ರಿಅರಿ (ಇಬ್ಬ ರು ಗಂಡಸರು), pe ) 


eS ) 
ರಿಂದಿ (ಇಬ್ಬ ರು ಹಾನಿ ಸ್ರ . ನ ವಸು ಗಳು), (ನಪುಂ.) 
ರಿಂಡಿ ” 


ರಿಂದಿ, ರೀ, ರೀ-,ರಿ-) 

ಕುರುಖ್‌ ; ಏಡ್‌, ಏರ್‌, ಏಣ್ನ್‌, (ಏಂಡ್‌), (ಎರಡು), 
ಏಣ್ನ್‌ (ಎರಡು ವಸ್ತುಗಳು) (ನಪುಂ.) 
ಇರ್ಬ್‌ (ಇಬ್ಬರು), (ಪು. ಸ್ತ್ರೀ.) 
(ಏಡ್‌, ಏರ್‌, ಏಣ್ಣ್‌, ಇ-, ಏ-) 

ಮಲ್ಲೊ; ಇರ್ವ್‌ (ಎರಡು) 

ಇರ್ವ್‌ (ಇಬ್ಬರು), (ಪು. ಸ್ತ್ರೀ.) 
—ಇಸ್‌ (ಎರಡು ವಸ್ತುಗಳು), (ನಪುಂ.) 
ಇರ್ವೆಸ್ತಿ (ಎರಡೆರಡು) (ಜನರು) 
—ಇಸ್ತಿ (ಎರಡೆರಡು ವಸ್ತುಗಳು) 
(ಇರ್ವ್‌, ಇರ್‌, ಇ-) 


; ಇರಟ್‌ (ಎಕಡು) 
(ಇಬ್ಬರು ಮಕ್ಕಳು), (ಪು. ಸ್ತ್ರೀ) 
(ಇರಟ್‌, ಇರಾ-) 


1:2 :1 ಒಂದನೆಯ ವರ್ಗ; 
ತ; ಇರಂಟು, (ಇರಣ್ಣು) ರೆಂಟು, (ರೆಣ್ಣು ) 
ಮ; : ಇರಂಟ್ಕ ರಂಟು (ರಣ್ಣು) ಇರಣ್ಣು, (ರಣ್ಣು) 


೭೬ ಮಾನವಿಕ ಕರ್ಣಾಟಕ 


ಕೋ; ಎಯ್‌, ಎಡ್‌-, 

ತೊ; ಏಡ್‌, 

ಕೊಡ್‌; ದಂಡು, ದಂಡ್‌-, 

ಕ; ಎರಡು ಎರಡ್‌-, 

ತು; ರಡ್ತು, ರಡ್ಮ್ಸ್‌-, 

ತೆ; ರೆಂಡು, (ರೆಣ್ಣು) ಕಿಂಡ್‌, ಕೆಂಟ್‌-, ರೆಂಚ್‌-, 
ಕೊಲ ; ಇಂದಿಜ್ಜ್‌, ಇಂದಿಗ್‌, (ನಪುಂ.) 

ನಾ; ಎರಂಡಿ, ಇಂದಿಜ್‌, ಇಂದಿಗ್‌, ಇಂದಿನ್ಸ್‌, 

ಪ; ಇರ್ಲು, ಇರ್ಡು, 

ಗ; ಇಂಡಿ, ಇಡ್ಡಿಗ್‌, | 
ಗೊ€0;ರಂಡ್‌ (ರಣ್ನ್‌) ರಂಡು (ರಣ್ಣು) ರಂಚ್‌, ರಂಟ್‌-,' 
ಕೊಂ; ರುಂಡಿ, (ರುಣ್ಣಿ) 

ಸೆಂ; ರಿ 

ಮಂ;ರಿ 

ಕು; ರೀಂಡಿ, (ರೀಣ್ಮೆ), (ನಪುಂ.) 

ಕುವಿ ;ರಿಂದಿ, ರೀ 

ಕುರುಖ್‌ ; ಏರ್‌, ಏಡ್‌, ಏಂಡ್‌, (ಏಣ್ಣ್‌) (ನಪುಂ.) | 
ಮಲ್ಕೊ ; ಇರ್ವ್‌, ಇಸ್‌, || 
ಬ್ರಾ; ಇರಟ್‌, | 

ಮೂಲ.ದ್ರಾ ; * ಇರಂಟು (ಇರಣ್ಟು) 


ಮೂಲ.ದ.ದ್ರಾ ; 
1:2: 2 ಎರಡನೆಯ ವರ್ಗ, 


* ಇರಂತು (ಇರನ್ನು) 


ತ; ಇರು, ಇರ್‌, ಕ್ರಾ ಈರ್‌-, 

ಮ, ಇರು-, ಇರ. ಚು ಈರ್‌-, 

ಕೋ; ಇರ್‌-_ ಇ ಈರ್‌-, 1 

ತೊ; ಇ-, ಈ-, ಈರ", 

ಕ್ರ; ಇರು ಇರ್‌, ಇ-, ಈರ್‌, | 

ಕೊಡ್‌ ; ಇರು-, ಇರ್‌, ಕ್ರ ಈರ್‌-, | 
ಇಷ 4 

ತು; ಇರು-, ಇರ್‌. ಇ-, 

ತೆ, ಇರು, ಇರ ಇ-, ಈರ್‌-, 

ಕೊಲಾ ;ಇರ್‌-, ಇ ಈರ್‌-, 


ನಾ, ಇರ್‌, ಇ- 


ಟಟ] ದ್ರಾವಿಡ ಸಂಖ್ಯಾವಾಚಕಗಳು ೭೭ 


ಪ್ಯಾ 
ಗ ಸಾರ 

ಗೋಂ; ಇರ್‌, ಇ-, ಈರ್‌, 

ಕೊಂ; ರಿ- 

ಸೆಂ; ರಿ 

ಮಂ: ರಿ 

ಹಃ ರಾರ. 

ಕುವಿ; ರಿ-, ರೀ... 

ಕುರುಖ್‌; ಇರ್‌- 

ಮಲ್ಕೊ; ಇರ್‌... ಇ 

ಬ್ರಾ; ಇರಾ-, 

ಮೂಲದ್ರಾ; * ಇರು-, * ಇರ್‌-, *ಇ-, * ಇರುವರ್‌ (ಇಬ್ಬರು) 

(ಬಹು.), (ಪಂ. ಸ್ತೀ) 

ಎರಡು ಎಂಬುದಕ್ಕೆ ಬೇರೆ ಬೇಕೆ ದ್ರಾವಿಡ ಭಾಷೆಗಳಲ್ಲಿ ಚೀರಿ ಬೇಕಿ ಸ್ವತಂತ್ರ 
ರೂಪಗಳು ಮತ್ತು ವಿಶೇಷಣ ರೂಪಗಳು ಬಳಕೆಯಲ್ಲಿರುವುದು ಕಂಡು ಬರುತ್ತವೆ. 
ಇವುಗಳಲ್ಲಿ ತಮಿಳಿನ ಇರಂಟು (ಇರಣ್ಬು) ಮಲಯಾಳಂನ ಇರಂಟ, ರಂಟ್ಮು 
ರಣ್ಣು, ಕೋತದ ಏಯ್‌, ತೊದದ ಏಡ್‌, ಕೊಡಗಿನ ದಂಡು, ಕನ್ನಡದ 
ಎರಡು, ತುಳುವಿನ ರಡ್ಡ, ತೆಲುಗಿನ ರಂಟು, (ರಣ್ಣು,) ಗೋಂಡಿಯ ರಂಡ್ಕು ರಂಡ್‌, 
ಕೊಂಡದ ರುಂದಿ, ಕುಯಿಯ ರೀಂಡೆ, ರಿಂಡೆ, ಕುನಿಯ ರಿಂದ್ಕಿ ಕೊಲಾಮಿಯ 
ಇಂದಿಜ್‌, ನಾಯ್ಕಿಯ ಇಂದಿನ, ಎರಂಡಿ, ಪರ್ಜಿಯ ಇರ್ದು, ಗದಬದ ಇಂಡಿ, ಇಂದಿ, 
ಇಡ್ತಿಗ್‌, ಕುರುಖ್‌ನ, ಏರ್‌, ಏಂಡ್‌, ಬ್ರಾಹುಈಯ ಇರಟ್‌ ಮುಂತಾದ ಸಂಖ್ಯಾ 
ವಾಚಕಗಳು ಸ ಓತಂತ್ರ ಸಂಖ್ಯಾವಾಚಕಗಳಾಗಿವೆ. ಇವುಗಳಲ್ಲಿ ಇರು, ಇರ್‌-, ಇ 
ಈರ್‌- ಎ NR ರೂಪಗಳಾಗಿವೆ. ಈ ಎಲ್ಲಾ ದ್ರಾವಿಡ ಸಂಖ್ಯಾ 
 ವಾಚಕಗಳನ್ನು ಪರಸ್ಪರ ಹೋಲಿಸಿದಾಗ ಅವುಗಳಲ್ಲಿ ಹೆಚ್ಚಿನ ಸಾಮ್ಯವು ಕಂಡು 
ಬರುವುದು ಮಾತ್ರವಲ್ಲದೆ ಇವು ಸರಸ್ಪರ ಒಂದೇ el ಹುಟ್ಟಿ ಬೆಳೆದು 
ಬಂದ ರೂಪಗಳಾಗಿ ಗೋಚರಿಸುತ್ತ ಫೆ ಇವುಗಳಲ್ಲೆಲ್ಲಾ ತಮಿಳಿನ ಚತ ಎಂಬ 
ರೂಪವೇ ಹೆಚ್ಚು ಪ್ರಾ ಚೇನವಾದುದ್ದು. ಇದು ಮೂಲ ದ್ರಾವಿಡರೂಸಕ್ಕೆ ಬಹು 
ಹತ್ತಿರವಾದ ಕೊನವಾಗಿ ಕಾಣಿಸಿ ಕೊಳ್ಳು ಪುದು, ಆನಂದ! ಕೆಲವರು “೫6. 
ಎಂಬುದನ್ನೇ ಮೂಲ ದ್ರಾ ವಿಡಕ್ಕೈ ಪುನರ, ಚಿಸಿಕೊಳ್ಳ ಲು ಪ್ರ ಯತ್ನಿ ಸಿದ್ದಾ ಕೆ 
ಮೇಲಿನ ಸಂಖ್ಯಾವಾಚಕ ಕೂತ ನಡುವೆ ಅನು ರಸನ ವ್ಯಂಜನವು. ಬಳಕೆಯಲ್ಲಿದೆ. 
ಇರು ಅಥವಾ ಇರ್‌ ಎಂಬುದರ ನಡುನೆ ಅನುನಾಸಿಕ ವ್ಯಂಜನವು ಉಚ್ಚಾರದಲ್ಲಿ 
ಕಾಣಿಸಿಕೊಂಡು ಆ ಬೇರೆ ಬೇರೆ ಸಂಖ್ಯಾವಾಚಕಗಳು ರೂಪುಗೊಂಡಿರಬಹುದು. 


೭೮ ಮಾನವಿಕ ಕರ್ಣಾಟಕ 


ಈ ರೂಪಗಳ ನಡುವೆ ಕಂಡ:ಬರುವ ಅನುನಾಸಿಕ ವ್ಯಂಜನವು ಉಚ್ಚಾ ರದಲ್ಲಿ ಕಣ್ಮಕೆ' 
ಯಾದಾಗ ಅವುಗಳ ಮೂಲದಲ್ಲಿ ಇರು ಅಥವಾ SE 'ಕಾಣಿಸಿಕೊಳೆ ತ 
ತ್ತದೆ. ಇರು ಇರ್‌-, ಇನ, ಈರ್‌, - ಎಂಬ ವಿಶೇಷಣ ಸಂಖ್ಯಾವಾಚಕರೂಪಗಳು ಗ 
ಸಾಮಾನ್ಯವಾಗಿ ಎಲ್ಲಾ ದ್ರಾವಿಡಭಾಷೆಗಳಲ್ಲಿಯೂ ಇರುವುದು ಕಂಡುಬರುತ್ತ: 4 
ಈ ಬೇರೆ ಬೇರೆ ರೂಪಗಳ ನಡುವೆ ಅನುನಾಸಿಕವು ಕಾಣಿಸಿಕೊಂಡಿದ್ದು ಇತ್ತೀಚೆಗೆ" 
ಎಂದು ಕಾಲ್ಡ್‌ ವೆಲ್‌ ಮಹಾಶಯನು ಅಭಿಪ್ರಾಯ ವ್ಯಕ್ತ ಪಡಿಸಿದ್ದಾನೆ. 
ದ್ರಾವಿಡ ಭಾಷೆಗಳಲ್ಲಿ ಎರಡು ಎಂಬುದಕ್ಕೆ ಬಳಕೆಯಲ್ಲಿರುವ ಇರು, ಇರ್‌, 
ಈರ್‌, ಎಂಬಿತ್ಯಾದಿ ವಿಶೇಷಣ ರೂಪಗಳಿಗೆ ಬೇರೆ ಬೇರೆ ಸಾಧಿತ ಪ್ರತ್ಯಯಗಳನ್ನು ಡೆ 
ಹೆಚ್ಚಿದಾಗ ಅವುಗಳ ಮೂಲದಲ್ಲಿ ಬೇರೆ ಬೇರೆ ಸಾಧಿತ ಸಂಖ್ಯಾವಾಚಕ ರೂಪಗಳು" 
ಕಾಣಿಸಿಕೊಳ್ಳುತ್ತವೆ. ಇರ್‌ 4 ಕಟ್ಟು = ಇರ್ಕಟ್ಟು, ಇರ್‌ 4 ನೂಲು - ಇನ್ನೂರು? 
ಇರ” + ಆರ್‌ ಎ ಇರುವರ್‌ > ಇರ್ವರ್‌. > ಈರ್ವರು ಇಬ್ಬರು, ಇರ್‌ + ಅರು 
ಇದ್ದರು, (ತೆ) ಇರುವುದು, ಇರುವೈ ಇರ್ಸತ್ತು ಇಪ್ಪತ್ತು. ಇತ್ಯಾದಿ ರೂಪಗಳೂ, 
ಈರ್‌ --ಆಲು- ಈರಾಲು, ಈರ್‌ 4 ಏಲು, ಈರೇಟುು, ಇತ್ಯಾದಿರೂಪಗಳು ಬೇಕೆ 
ಬೇರೆದ್ರಾವಿಡ ಭಾಷೆಗಳಲ್ಲಿ ರೂಪುಗೊಳ್ಳು ತ್ತ ತ್ತವೆ. ಈ ಬೇರೆ ಬೇಕೆ ವಿಶೇಷಣರೂಪಗಳು 
ಬೇಕೆ ಬೇಕೆ ಸಾಧಿತ ಪ್ರತ ಯಗಳನ್ನು ತೆಗೆದುಕೊಂಡಾಗ, ಅವುಗಳ ಮೂಲ ' 
ರೂಪಗಳು ಅವು ತೆಗೆದುಕೊಳ್ಳ ವವ ಂಜನಧ್ವನಿಗಳಿಗೆ KUN ಪರಿವರ್ತನೆ 
ಗೊಳು ತ್ತವೆ ಎಂಬುದನ್ನು ಟೆ ಎಲ್ಲಾ ದ್ರಾವಿಡಭಾಷೆಗಳಲ್ಲಿಯೂ ಕಾಣಬಹುದು." 
ಹಸ ಇವ್ಹ್‌-, ಇಪ್‌._, ಇಪ್‌-, ಇಬ್ಸ್‌-, ಇಬ್‌-, ಇಮ್‌, ಇಮ್ಮ್ಮ್ಮ್‌್‌,' 
ಇನ್ನ್‌ - ಇನ್‌, ಇದನ, ಇದ್‌-, ಇತ್ತ್‌, ಇತ್‌- ಎಂಬಿತ್ಯಾದಿ ಸಯರ್ಯಾಣ 
ರೂಪಗಳು ಹೂಂ॥। ಇರು ಅಥವಾ ಇರ್‌ ಎಂಬುದರಿಂದಲೇ ಸಾಂತ ರೂಪ 
ಗಳಂತೆ ಗೋಚರಿಸುತ್ತವೆ. ಇರು ಅಥವಾ ಇರ್‌ ಎಂಬುದರ ಆದಿಯಲ್ಲಿ ಕಂಡು" 
ಬರುವ ಹ್ರೆಸ್ವಸ್ವರವು ದೀರ್ಫಸ್ವರವಾಗಿ ಪರಿವರ್ತನೆಗೊಂಡು ಈರ್‌- » ಎಂಬ ' 
ರೂಪಗಳು ಸಿದ್ಧಿಸುತ್ತವೆ. ಮ ಎಲ್ಲಾ ಮೂಲರೂಪಗಳಿಗೆ ಇರು Wa. ಇರ್‌ ' 
ಎಂಬ ರೂಪವೇ ಮೂಲಕಾರಣವಾಗಿರುವುದರಿಂದ * ಇರು ಅಥವಾ * ಇರ್‌ ' 
ಎಂಬುದನ್ನು ಮೂಲದ್ರಾವಿಡಕ್ಕೆ ಪುನರ್ರಚಿಸಿಕೊಳ್ಳ ಬಹುದಾಗಿದೆ. ದ್ರಾವಿಡ ಒರು, | 
ಒರ್‌, ಎಂಬರೂಪಗಳು ಒರ್‌ ಆಗಿ ಪರಿವರ್ತನೆಗೊಂಡಂತೆಯೇ ಎರಡು ಎಂಬುದರ ' 
ಇರು, ಇರ್‌, ಎಂಬರೂಪಗಳು ಈರ"- ಆಗಿ ಪರಿವರ್ತನೆಗೊಂಡಿದೆ ಎಂದು ಎಂ.ಬಿ, 
ಎಮೆನೊ ಅಭಿಪ್ರಾಯವ್ಯಕ್ತಪಡಿಸಿದ್ದಾರೆ. ಇರು ಅಥವಾ ಇರ್‌-ಎಂಬ. ವಿಶೇಷಣ ' 
ರೂಪವು ವ್ಯಂಜನಗಳ ಮುಂದೆ ಬಂದರೆ, ಈರ್‌-ಎಂಬ ರೂಪವು ಸ್ವರಗಳ ಮುಂಜಿ ' 
ಬರುವುದು. ಈ ಪರಿಸ ರದಲ್ಲಿ ಹ್ರಸ ಸ್ವಸ್ತ್ವರವು ದೀರ್ಫಸ್ವ ರವಾಗಿ ಪರಿವರ್ತನೆಗೊಳ್ಳು 
| 
| 


K 
“& 
ಶಿ 
ಜೆ 


ತ್ರ ದೆಯಾದರೂ ಕೆಲವು ಭಾಷೆಗಳಲ್ಲಿ” ಈಬಗೆಯ ನಿಕಾಯ ಸ್ಪ ಸ್ಟ ವಾಗಿಲ್ಲ. 
ಆದುದರಿಂದ ಈ ದಿಕ್ಕಿ ನಲ್ಲಿ ಯಾವುದನ್ನು ಖಚಿತವಾಗಿಹೇಳಲು ಬರುವುದಿಲ್ಲ.” ಕೆಲವು | 


ದ್ರಾವಿಡ ಸಂಖ್ಯಾವಾಚಕಗಳು ರ೯ 


; ಮಧ್ಯ ದ್ರಾನಿಡಭಾಷೆಗಳಲ್ಲಿ ಇರು ಆಥವಾ ಇರ್‌-ಎಂಬರೂಸಕ್ಸೆ ಲಿಂಗ ಮತ್ತು 
ವಚನ ಸೂಚಕ ಪ್ರತ್ಯಯಗಳನ್ನು ಹಚ್ಚಿದಾಗ ಬೇರೆ ಬೇಕೆ ಲಿಂಗ ಮತ್ತು ವಚನ 
ಸೂಚಕ ಸಾಧಿತ ಸಂಖ್ಯಾವಾಚಕ ರೂಪಗಳು ರೂಪುಗೊಳ್ಳುತ್ತವೆ. ಇವುಗಳನ್ನು 
ಆ ಮೇಲಿನ ಉದಾಹರಣೆಗಳಲ್ಲಿ ಸ್ವಷ್ಟವಾಗಿ ಗುರುತಿಸಿಕೊಳ್ಳ ಬಹುದಾಗಿದೆ. ದಕ್ಷಿಣ 
' ದ್ರಾವಿಡಭಾಷೆಗಳಲ್ಲಿ ಈ ಬಗೆಯ ಲಿಂಗಸೂಚಕ ರೂಪಗಳು ಬಳಕೆಯಲ್ಲಿಲ್ಲ. 
ಇದ್ದರೂ ಅವು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಎರಡಕ್ಕೂ ಅನ್ವಯವಾಗುತ್ತವೆ. 
ಮಧ್ಯ ದ್ರಾನಿಡಭಾಷೆಗಳಲ್ಲಿ' ಇವು ಪ್ರತ್ಯೇಕ ಪ್ರತ್ಯೇಕವಾಗಿ ಬಳಕೆಯಲ್ಲಿವೆ. 
ಇರುವರ್‌, ಇರ್ವರ್‌ ) ಇಬ್ಬರು ಎಂಬ ರೂಪದಲ್ಲಿ ಬಹುವಚನ ರೂಪ ಮಾತ್ರ 
ಕ ಕಾಣಿಸಿಕೊಳ್ಳುವುದು. ಕುಯಿ, ಕುವಿ, ಗೋಂಡಿ ಕೊಂಡ, ಪೆಂಗೊ, ಮಂಡ, 
ಮುಂತಾದ ಭಾಷೆಗಳಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ಮತ್ತು ನಪುಂಸಕಲಿಂಗ ಸೂಚಕ 
ರೂಪಗಳು ಪ್ರ ಕವಾಗಿ ಬಳೆಕೆಯಲ್ಲಿವೆ. ಇಂತಹ ಲಿಂಗ ಮತ್ತು ವಚನ ಸೂಚಕ 
ಸಾಧಿತ ಸಂಖ್ಯಾವಾಚಕಗಳು ಮೂಲದ್ರಾವಿಡದಲ್ಲಿ ಬಳಕೆಯಲ್ಲಿದ್ದುವೆ ಅಥವಾ ಇಲ್ಲವೆ 
' ಎಂಬುದರ ಬಗ್ಗೆ ಯಾವುದನ್ನು ಖಚಿತವಾಗಿ ಹೇಳಲು ಬರುವುದಿಲ್ಲ. ಇಷ್ಟಾದರೂ 
ಕೆಲವು ನಿದ್ವಾಂಸರು * ಇರುವರ್‌ ಎಂಬ ರೂಪವನ್ನು (ಪು. ಸ್ತ್ರೀ.) ಪುನರ್ರ ಚಿಸಿ 
ಕೊಳ್ಳಲು ಪ್ರಯತ್ನಿಸಿದ್ದಾರೆ. ತಮಿಳು ಮತ್ತು ಮಲೆಯಾಳಂನ ಇರಂಟ್ಟು 
: ಕೊಲಾಮಿಯ ಇಂದಿಜ”, ನಾಯ್ಕಿಯ ಇಂದಿನ್ಗ್‌, ಪರ್ಜಿಯ ಇರ್ಡು, ಗದಬದ 
ಇಂಡಿ, ಮಲ್ಲೊದ ಇರ್ವ್‌ ಎಂಬ ಸಂಖ್ಯಾವಾಚಕ ರೂಪಗಳ ಆದಿಯಲ್ಲಿ ಕಂಡು 
ಬರುವ ಇಕಾರವು ಕನ್ನಡ, ಕೋತ, ಕುರುಖ್‌ ಮುಂತಾದ ಭಾಷೆಗಳಲ್ಲಿ ಎ ಅಥವಾ 
ಏ ಕಾರವಾಗಿ ಪರಿವರ್ತನೆಗೊಳ್ಳು ವುದು. ಕೋತಭಾಸೆಯಲ್ಲಿ ಮೂಲದಲ್ಲಿದ್ದ 
ಅನುನಾಸಿಕ ಹಾಗೂ ವ್ಯರ್ತ್ಯ ಧ್ವನಿಗಳು ಲೋಪಗೊಂಡು ಅವುಗಳಿಗೆ ಬದಲಾಗಿ 
ಯ” ಮತ್ತು ದ್‌ ಎಂಬ ಧ್ವನಿಗಳು ಸರಿವರ್ತನೆಗೊಂಡಿನೆ. ತೆಲುಗು, ಗೋಂಡಿ, 
ಕೊಂಡ, ಪೆಂಗೊ, ಮಂಡ, ಕುಯಿ, ಕುವಿ ಮುಂತಾದ ಭಾಷೆಗಳಲ್ಲಿ ಇರು ಅಥವಾ 
ಇರ್‌ ಎಂಬುದರ ಆದಿಯಲ್ಲಿ ಇರಬೇಕಾಗಿದ್ದ ಇಕಾರವು ವರ್ಣವ್ಯತ್ಯಯ ತತ್ವದ 
ಪರಿಣಾಮದಿಂದಾಗಿ ಅದು ಸ್ಥಾನ ಸಲ್ಲಟಿಗೊಂಡು, ರಿಶರಿಂದ್‌, ೨ರಿಂಡ್‌ 
' ಎಂದಾದಕಿ, ಮತ್ತೆ ಕೆಲವುಕಡೆ ರಿ. ಯು >ರ- > ರೆ-ಯಾಗಿಯೂ ಪರಿವರ್ತನೆ 
ಗೊಂಡಿದೆ. ಮತ್ತೆ ಕೆಲವು ಕಡೆ ಅದು ಕಣ್ಮರೆಯಾಗಿ ಹೋಗಿದೆ. ಈ ಭಾಷೆಗಳಲ್ಲಿ 
ಕಂಡುಬರುವ ರಿ-ಯು -ದೀರ್ಫೆಗೊಂಡು ರೀ- ಆಗಿ ಪರಿವರ್ತನೆಗೊಳ್ಳುವುದು. ಪ್‌ 
ಉದಾಹರಣೆಗಳನ್ನು ಮಧ್ಯದ್ರಾನಿಡಭಾಷೆಗಳಲ್ಲಿ ಸ್ಪಷ್ಟವಾಗಿ ಕಾಣಬಹುದಾಗಿದೆ. 
1:3 ಮೂರು; 
ತ; ಮೂನು, ಮೂಣ್ಣು (ಮೂರು) 

ಮೂನ್‌ ಅಾವರ್‌ (ಮೂರನೇ) 

ಮೂಲಸ್ತೈ (ತ್ರಿವಳಿ) 


೮೦ 


ಮಾನವಿಕ ಕರ್ಣಾಟಕ 


ಮೂವರ್‌ (ಮೂವರು), 

ಮುಪತ್ತು (ಮೂವತ್ತು) 

ಮುನೂಜು (ಮುನ್ನೂ ರು) 

ಮೂವ್‌ ಆಯರಕ್‌ರಮ್‌ (ಮೂರು ಸಾವಿರ) 

ಮುಮ್ಮೆ a (ಮೂರು ಸಾರಿ) 

ಮೂವಕೈೈ (ಮೂರು ಬಗೆ) 

ಮೂನವೆಂತೆರ" (ಮೂವರು ದೊರೆಗಳು) 

ಮುಕ್ಕಣ್‌ (ಮೂರು ಕಣ್ಣು) 
(ಮೂನ್ಮ್ವು, ಮೂಣ್ಣು, ಮೂನ್ಸ್‌-, ಮೂರ್‌. , ಮೂ-, ಮು-) 
ಮ; ಮೂನ್ನು (ಹಳೆ ಮಲೆಯಾಳಂ), ಮೂನ್ನ್ನು (ಮೂರು) 

ಮೂನ್ಮ್ನಾ ವರ್‌ (ಮೂರನೇ) 

ಮುನ್ನಾ ನ್‌ (ಮೂರನೆಯವನು) 

ಮೂವರ" (ಮೂವರು) 

ಮುಪ್ಪತ್ತು (ಮೂವತ್ತು) 

ಮುಪ್ಪತ್ತು (ಮೂವತ್ತು) 

ಮುನ್ನೂ ಜು (ಮುನ್ನೂರು) 

ಮ.ಮ್ಮಾನ್ನು (ತ್ರಿವಳಿ) 

ಮೂವಾಣ್ಟು (ಮೂರು ವರ್ಷ) 

ಮುಪಾಟ್‌ (ಮೂರು ಪಾವು) 
(ಮೂನ್ನು ಮೂನ್ನು, ಮೂನ್‌ -, ಮು-, ಮೂ-, ನುಪ್‌-) 
ಕೋ; ಮೂನ್ಸ್‌ (ಮೂರು) 

ಮೂನೂಡು (ಮುನ್ನೂರು) 

ಮುನೂಜು (ಮುನ್ನೂರು) 

ಮೂಪಾಣ್ಯ (ಮೂರು ಪಾವು) 

ಮೂನಾಳ್‌ (ಮೂರು ದಿವಸಗಳು) 

ಮುಚಲ್ಲ್‌ (ಮೂರು ಸೊಲಿಗೆ) 

ಮುಅತ್‌ (ಮೂವತ್ತು ) ' 

ಮುಪಾದ್‌ (ಮೂವತ್ತು ದಿವಸಗಳು) 
(ಮೂನ್ಸ್‌, ಮೂ-, ಮು-,) 
ತೊ; ಮೂದ್‌ (ಮೂರು) 

ಮೂಫೊಥ್‌ (ಮೂವತ್ತು) 

ಮುನೂಟ (ಮುನ್ನೂರು) 


| 
' 
| 


ಇ ೯೫: : 


ಸ್‌ ತ್ರ 
ನ್‌ 
ಹ 
ತು 
ಹಲ | 


ದ್ರಾವಿಡ ಸಂಖ್ಯಾವಾಚಕಗಳು 


ಮುಮ.ರ್ಯ (ಮೂರು ಮರಗಳು) 
ಮುಮುಮೊಖ್‌ (ಮೂರು ಮಕ್ಕಳು) 
ಮೂಕ್ವಾಕ್‌ (ಮೂರು ಕ್ವಾಕ್‌ ಅಳತೆ) 
ಮುನಿನ್‌ (ಮೂರು ಕಲ್ಲುಗಳು) 
(ಮೂದ್‌, ಮೂ-, ಮು-,) 
ಕ; ಮೂಲು (ಮೂರು) 
ಮೂವತ್ತು (ಮೂವತ್ತು) 
ಮೂರನೇ (ಮೂರನೇ) 
ಮೂರೆ (ಮೂರನೇ) 
ಮೂನಮೆ (ಮೂರನೇ) 
ಮೂವರು (ಮೂವರು) 
ಮುನ್ನೂಟು (ಮುನ್ನೂರು) 
ಮುಕ್ಕೋಟಿ (ಮೂರು ಕೋಟ) 
ಮುಕ್ಕಾಲು ( ಮುಕ್ಕಾಲು) 
(ಮೂಲಿ, ಮೂರು, ಮೂರ್‌-, ಮೂ-, ಮು-,) 
ಸೊಡ್‌; ಮೂನ್ಹು (ಮೂರು), (ಮೂಣ್ಣು) 
ಮೂವೇ (ಮೂವರು) 
ಮೂಂದನೆ (ಮೂರನೇ) 
ನುಪ್ಪದು (ಮೂವತ್ತು) 
ಮುನ್ನೂಜು (ಮುನ್ನೂರು) 
ಮೂಮ (ಮೂರು ಸಾರಿ) 
ಮುಮ್ಮೂನ್ನು (ಮೂರರಂತೆ) 
ಮುಯ್ಯ್‌ ಎತ್ತು (ಮೂರು ಜೊತೆ ಎತ್ತು) 
ಮೂಲಣ್ಣು (ಮೂರು ವರ್ಷಗಳು) 
(ಮೂನ್ಹು, ಮೂಣ್ಣು, ವೂ-, ಮು-, ನುಪ್‌-,) 
ತು; ಮೂಜಿ (ಮಾರು) 
ಮೂಜನೆ (ಮೂರನೇ) 
ಮುಪ್ಪ (ಮೂವತ್ತು) 
ಮುನ್ನೂದು (ಮುನ್ನೂರು) 
ಮುತ್ತಾರ (ಮೂರು ಸಾರಿ) 
ಮುಕ್ಕ್ಯೋಳು (ಮೂರು ಸಾರಿ) 
ಮುವ್ವೆರು (ಮೂವರು) 


೮೧ 


೮೨ 


ಮಾನವಿಕ ಕರ್ಣಾಟಕ 


(ಮೂಜಿ, ಮೂಜ್‌-, ಮು-) 


ತೆ; 


ಮೂಡು (ಮೂರು) 
ಮೂಗುರು (ಮೂವರು) 
ಮುಗ್ಗುರು (ಮೂವರು) 
ಮುಪ್ಕದಿ (ಮೂವತ್ತು) 
ಮುಪ್ಟೈ (ಮೂವತ್ತು) 
ಮೂನೂಟುಿು (ಮ:ನ್ನೂರು) 


ಮುನ್ನೂಲು (ಮುನ್ನೂರು) 


ಮುಕ್ತಾರು (ಮುಕ್ಕಾಲು) 
ಮ.ಯ್ಯೇಡು (ಮೂರುವರ್ಷ) 


(ಮೂಡು, ಮೂ-, ವಮಿ-,) 
ಕೊಲಾ; ; ಮೂನ್ತಿಚ್‌ (ಮೂರು ವಸ್ತುಗಳು) (ನಪುಂ .) 


ಮುಯಲ್‌ (ವ: ವರು ಹೆಂಗಸರು) (ಸ್ತ್ರ.) 
ಮೂನ್ಹುಉಲ್‌ (ಮೂರು ದಿನಗಳು) 
ಮುಗ್ಗುರ್‌ (ಮೂವರು) (ಪು.) 


(ಮೂನ್ತಿಚ್‌, ಮೂ-, ಮು-) 


ನಾ; 


ಮೂನ್ಸಿಚ್‌ (ಮೂರು) (ನಪುಂ.) 
ಮುಗ್ಗುರ್‌ (ಮೂವರು) (ಪು.) 
ಮುಯಲ್‌ (ಮೂವರು ಹೆಂಗಸರು) (ಸ್ತ್ರೀ.) 


(ಮೂನ್ಷ್ಮಿ ಚ್‌, ಮು.) 


ಪ; 


ಮೂದುಕ್‌ (ಮೂರು) (ನಪುಂ.) 

ಮೂವನಿರ್‌ (ಮೂವರು) (ಪು.) 

ಮುಯಲ್‌ (ಮೂವರು ಹೆಂಗಸರು) (ಸ್ತ್ರೀ.) 
ಮುಕ್‌ಪೋಕಲ್‌ (ಮೂರು ವರ್ಷ) 
ಮೂಬಿಚ್‌ (ಮೂರು ದಿನಗಳು) 


(ಮೂದುಕ್‌, ಮೂ, ಮು-) 


ಗ; 


ಮೂನ್ಸಾ (ಮೂರು) (ನಪುಂ. ) 


ಗೋಂ; ಮೂನ್‌. (ಮೂರು) (ನಪುಂ.) 


ಮೂನ್‌. (ಮೂರು) (ನಪುಂ.) 
ಮುಣ್‌ (ಮೂರು) (ನಪುಂ.) 
ಮುಡು (ಮೂರು) (ನಪುಂ.) 
ಮು'.ಬರ್‌ (ಮೂವರು) (ಪು.) 


ದ್ರಾವಿಡ ಸಂಖ್ಯಾವಾಚಕಗಳು ೮೩ 


ಮುದ್ರೋರ" (ಮೂವರು) 
ಮುದನೆ (ಮೂವರು ಹೆಂಗಸರು) (ಸ್ತ್ರೀ), 
(ಮೂನ್ಸ್‌, ಮೂಣ್ಮ್‌, ಮಣ್ಣ, ಮುಡು, ಮು-) 
ಕೊಂ; ಮುಂಡರಿ (ಮೂರು) (ನಪುಂ.) 
ಮೂಯೆರ್‌ (ಮೂವರು) (ಪು.) 
ಮುನ್ಹಿ) (ಮೂವರು ಹೆಂಗಸರು) (ಸ್ತ್ರೀ) 
ದ (ಮುಂಡರಿ, ಮನ್ನಿ, ಮೂ-) 
ಕು; ಮುಂಜಿ (ಮೂರು) (ಸವ: ) 
ಮೂಂಜಿ * 
ಮೂದಿನ (ಮೂರು ದಿನ) 
ಮುಪ್ಪತ್ತು (ಮೂರು ಸಾರಿ) 
(ಮುಂಜಿ, ಮೂಂಜಿ, ಮೂ-, ಮು-,) 
| ಕುರುಖ್‌ ; ಮೂನ್ಸ್‌ (ಮೂರು) (ನಪುಂ.) 
ನುಚ್ಚ್‌ (1) 
(ಮೂನ್ಸ್‌, ನುಬ್ಸ್‌) 
ಬ್ರಾ; ಮುಸಿಟ್‌ (ಮೂರು), (ನಪುಂ), 
ಮುಸೀಕ” (ಮೂರು ಸಾರಿ) - 
ಮುಸಿ (ವಿಶೇಷಣ) 
(ಮುಸಿಟ್‌, ಮು-) 
1;3:1 ಒಂದನೇ ವರ್ಗ; 


ತ; ಮೂನ್ನು, ಮೂಣ್ಣು, ಮೊೂನ್ಸ್‌-, 

ಮ; ಮೂನ್ನು, ಮೂನ್ನುು, ಮೂನ್ಮ್‌-, ಮುನ್ನ್‌- 
ಕೋ; ಮೂನ್ಸ್‌, 

ತೊ; ಮೂದ್‌, 

೫ ಮೂಡು, ಮುೂರ್‌-, (ಮೂ>ಮು-) 
ಕೊಡ”; ಮೂನ್ವು, ಮೂಣ್ಣು | 

ತು; ಮೂಜಿ,” ಮೂಜ್‌-, 

ತೆ; ಮೂನ), ಮೂಡು, 

ಗೋಂ; ಮೂನ್ಸ್‌, ಮೂಣ್ಮ್‌, ಮುಣ್ಣ್‌, ಮುಡು 
ಕೊಂ; ಮುಂಡರಿ, ಮುನ್ಸಿ, ಮುಂದರಿ, 

ಕೊಲಾ; ಮೂನ್ತಿಜ್‌, ಮುೂನ್ಸ್‌-, 

ನಾ; ಮೂನ್ತಿಜ್‌, ಮೂನ್ಸಿ, ವ.ೂನ್ವಿಗ್‌ 


ಸ; ಮೂದುಕ" 


ಮಾನವಿಕ ಕರ್ಣಾಟಕ 


೮೪ 
ಗ ಮೂನ್‌ ಮೂನ್ನ್‌, 
ಕು; ಮುಂಜಿ ಮೂಂಜಿ, 
ಕುರುಖ್‌ ; ಮೂನ್ಸ್‌ ನುಬ್ಬ್‌-, 
ಬ್ರಾ; ಮುಸಿಟ್‌, 
ಮೂಲ ದ್ರಾ; *ಮೂನ್ತು, (#mu : nru) 
ಮೂಲ ದ.ದ್ರಾ. *ಮೂನು (೫170 : ntu) 
ಮೂದ್ರಾ ಗ *ಮುಪ್ಪತ್ತು, (ಮೂವತ್ತು) 
*ಮುನ್ನೂಲಿ (ಮೂನ್ನೂರು) 
ಮೂಲ ದ. ದ್ರಾ; *ಮುನ್ನೂತು () 
1:3: 2 ಎರಡನೇ ವರ್ಗ; 
ತ; ಮೂ-, ಮು-, 
ಮ, ಮೂ, ಮು, ನುಪ್‌-, 
ಕೋ, ಮೂ, ಮು-, 
ತೊ; ಮೂ, ಮ್‌ 
ಕ; ಮೂ-, ಮು-, 
ಕೊಡ್‌ ,ಮೂ-, ಮು-, ನುಪ್‌-, 
ತು; ಮು, 
ತೆ; ಮೂ, ಮು-, 
ಕೊಲಾ ;ಮು-, 
ME ತಟ್ಕೂ 
ಪ; ಮೂ-, ಮು-, 
ಗೋಂ; ಮು- 
ಕೊಂ; ಮೂ ಮು-, 
ಕು; ಮೂ, ಮು-, 
ಕುರುಖ್‌ ; ನುಬ್‌: ೬ 
ಬಿ 
ಬ್ರಾ; ಮು 
ಮೂಲ ದ್ರಾ; *ಮೂ- (#mu :)-*ಮು-(*-) 
* ಮೂನ್‌ 
ಮೂ- ಸ್ವರಗಳ ಮುಂದೆ ಬಂದರೆ, 
ಮು-ವ್ಯಂಜನಗಳ ಮುಂದೆ ಬರುವುದು. 
ಮೂ.ದ್ರಾ * ಮೂವರ್‌ (ಮೂವರು) (ಪು.ಸ್ತ್ರೀ-) 


(ಮಲೆಯಾಳಂ, ಕೊಡಗು, ಮತ್ತು ಕುರುಖ್‌ ಭಾಷೆಗಳಲ್ಲ ಅವುಗಳ ಮೂ! 
ರೂಪ ಮು-ದ ಸ್ಥಾನದಲ್ಲಿ ನುಪ್ಸ್‌-, ಮತ್ತು ನುಬ್ಳ್‌-ಎಂಬ ರೂಪಗಳಿವೆ. 
(ನುಪ್ಸ್‌- ನುಬ್‌ ಹ) 


ರಾ 


ಕೆ. ಬಿ. ಶಿವತಾರಕ್‌ 


| ತುಮಕೂರು ಜಿಲ್ಲೆಯ ಶಾಸನಗಳು : 
ಒಂದು ಅಧ್ಯಯನ 


ಕರ್ನಾಟಕದ ಹಳೆ ಮೈಸೂರು ಪಾ ್ರ್ರಂತೃದಲ್ಲಿ ತುಮಕೂರು ಜಿಲ್ಲೆ ಐತಿಹಾಸಿಕ 
ಪ್ರಾಮುಖ್ಯ ತೆಯನ್ನು ಹೊಂದಿದೆ. ಇಲ್ಲಿ ಪೂರ್ವೇತಿಹಾಸದ (ಪ್ರಾಗಿತಿಹಾಸ) 
ನೆಲೆಗಳು ಕಿಬ್ಬನ ಹಳ್ಳಿ ಬಿಳಿಗೆರೆ, ಜಕ ಹಳ್ಳಿ, ಹಿರೀಗುಂಡಗಲ್ಲು ಹಾಗೂ 
ಮತ್ತಿತರ ಸ್ಥಳಗಳಲ್ಲಿ ದೊರಿತಿವೆ. ಈ ಸ್ಥಳಗಳಲ್ಲಿ ಪ್ರಾಚೀನ ಶಿಲಾಯುಗ, ನೂತನ 
ಶಿಲಾಯುಗ ಹಾಗೂ ಬೃಹತ್‌ಶಿಲಾಯುಗಕ್ಕೆ ಸೇರಿದ ಆಯುಧಗಳು ಮತ್ತು 
“ಅವಶೇಷಗಳು ದೊರೆತಿವೆ. 
ತುಮಕೂರು ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತೆರಡು ಅರಸು ಮನೆತನಗಳು ರಾಜ್ಯ 
ವಾಳಿದ್ದು ಈ ಎಲ್ಲಾ ರಾಜಮನೆತನಗಳ ಪ್ರಾಮುಖ್ಯ ತೆಯನ್ನು ಅರಿಯಲು 
ಮುಖ್ಯವಾಗಿ ಈ ಜಿಲ್ಲೆಯಲ್ಲಿ ದೊರೆತಿರುವ ಶಾಸ ಗಳಿ ಮುಖ್ಯಸಾಕ್ಷಿ. ಈ 
ಎಲ್ಲಾ ಶಾಸನಗಳ: ದತ್ತಿ, ಧಾನ, ಧರ್ಮ ಮತ್ತು ವೀರತ್ವ ದ ಬಗ್ಗೆ 
ಹೇಳುತ್ತ ದಾದರೂ ಜೊತೆಯಲ್ಲಿ ರಾಜಕೀಯ, ಆಡಳಿತ, ಸಾಮಾಜಿಕ ಸ್ಥಿತಿ, 
ಧಾರ್ಮಿಕ ನೀತಿ ಆರ್ಥಿಕ ವ್ಯವಸ್ಥೆ ಗಳ ಮೇಲೆ ಬೆಳಕನ್ನು ಬೀರುತ್ತವೆ. 
ಕುವಳಾಲಪುರ (ಕೋಲಾರ) ತಲಕಾಡು, ಮಾನ್ಯಪುರಗಳನ್ನು (ಮಣ್ಣೆ) 
ರಾಜಧಾನಿಯನ್ನಾಗಿ ಮಾಡಿಕೊಂಡು ಸುಮಾರು ಒಂದು ಸಾವಿರ ವರುಷಗಳತನಕ 
ಆಳಿದಂತಹ ಗಂಗರು ಈ ಜಿಲ್ಲೆ ಯ ಮೊದಲ ಅರಸು ಮನೆತನದವರಾಗಿದ್ದಾ ಕಿ. ಈ 
ವರಿಗೆ ಗಂಗರ ಶಾಸನಗಳು ಈ ಜಿಲ್ಲೆಯಲ್ಲಿ ಒಟ್ಟು ನಲವತ್ತೇಳು (47) ಪ್ರ ಸ.ಕಟತ 
ವಾಗಿವೆ, ಇವರ ಇಲ್ಲಿಯ ಪ್ರಥಮ ಶಾಸನವು ತಾಮ್ರಸಟಿದಲ್ಲಿದ್ದು ಅದು ತುಮ ಕೂರು 
ನಗರದ ಹೊರ ವಲಯದಲ್ಲಿರುವ ಮೆಳೆಕೋಟಿ ಎಂಬಲ್ಲಿ ದೊರೆತಿದ್ದು ಅದರ ಕಾಲ 
ಕ್ರ .ಶ. ಸುಮಾರು 400 ಎಂದು ನಿರ್ಧರಿಸಿದ್ದು ಇದು ಈ ಮ ನೆತನದ ದೊರೆಯಾದ 
ಮುಮ್ಮ ಡಿ ಮೂಧವವರ್ಮನದ್ದಾ ಗಿಜಿ. ಈ ಮನೆತನದ ಒಟ್ಟು ಶಾಸನಗಳನ್ನು 


ಹೀಗೆ ರು ದು: ನಾಲ್ಕು ಗುಂಡಿನ ಮೇಲಿರುವ ಸ್‌ NSN ಏಳು 


ಡ್ಯ ಮಾನವಿಕ ಕರ್ಣಾಟಕ 


ಶಿಲಾಶಾಸನಗಳಾಗಿರುವುವು. ಇಪ್ಪತ್ತೊಂಬತ್ತು ನೀರಗಲ್ಲುಗಳಾದರೆ ಉಳಿದ ಏಳು 
ತಾಮ್ರಪಟಗಳಾಗಿವೆ. 

ಇವರ ಜೊತೆಗೆ ಆಳಿದಂತಹ ಇನ್ನೊಂದು ಮನೆತನವೆಂದರೆ ರಾಷ್ಟ್ರಕೂಟರು 
ಇವರು ಮಾನ್ಯ ಖೇಟಿವನ್ನು ರಾಜಧಾನಿಯನ್ನಾಗಿ ಹೊಂದಿದ್ದರೂ ತುಮಕೂರು 

ಪ್ರಾಂತ್ಯವು ಇ ವಶದಲ್ಲಿದ್ದಿ ತೆಂಬುದಕ್ಕೆ ದೊರೆತಿರುವ 3 ಶಾಸನಗಳೇ ಸಾಕ್ಷಿ. 

ಇವುಗಳ ಪೈ ಕೆ ಒಂದು ತಾಮ್ರಸ ಸಟಿವಾ ಕ ಇನ್ನೆ ರಡು ಶಿಲಾಶಾಸ ನಗಳಾಗಿವೆ. 
ಹಿ ಸ್‌ ಕಾಲ ಕ್ರಿ.ಶ. 812, 903 ಮತ್ತು 98) ಆಗಿವೆ. | 

ಇದೇ ತಲೆಮಾರಿನಲ್ಲಿ ಆಳಿದ ಮತ್ತೊಂದು ಪ್ರಮುಖ ಮರೆತನವೆಂದಕೆ' 
ನೊಳಂಬರು. ಇದೇ ಜಿಲ್ಲೆಗೆ ಹತ್ತಿರ ವಾಗಿರುವ ಹೇಮಾವತಿ ಆಥವಾ ಹೆಂಜೇರು-' 
ಈಗ ಅನಂತಪುರ ಜಿಲ್ಲೆಯ ಮಡಕಶಿರಾ ಬಳಿ ಇದೆ. ಇದನ್ನು ರಾಜಧಾನಿಯನ್ನಾಗಿ 
ಮಾಡಿಕೊಂಡು ಸುಮಾರು 500 ವರ್ಷಗಳತನಕ ಆಳಿದ ಕೇರ್ತಿ ಈ ಮನೆತನಕ್ಕೆ ತೆ 
ಸಲ್ಲುತ್ತದೆ. ಈ ಮನೆತನದ ಶಾಸನಗಳು ಹೆಚ್ಚು ಶಿರಾ, ಮಧುಗಿರಿ, ಪಾವಗಡ ' 
ಮತ್ತು ತುಮಕೂರು ತಾಲೂಕುಗಳಲ್ಲಲ್ಲಡೆ ಕೀಕಳೊತು, ಚಿತ್ರದುರ್ಗ, ಜಿಲ್ಲೆಗಳಲ್ಲೂ 
ಮತ್ತು ಆಂಧ್ರ ಮತ್ತು ತಮಿಳುನಾಡಿನಲ್ಲೂ ಇವೆ. ಕನ ಜಿಲ್ಲೆ ಯಲ್ಲಿ ಒಟ್ಟು | 
23 ಶಾಸನಗಳು ಲಭ್ಯವಿವೆ. 

ಬನವಾಸಿಯ ಕದಂಬರಿಗೆ ಸೇರಿದ ಒಂದೇ ಒಂದು ತಾಮ್ರ ಶಾಸನವು ks 
ಕೋರಾಗ್ರಾಮದಲ್ಲಿ ದೊರೆತಿದೆ. ಇದು ಈ ಮನೆತನದ ನಿಷ್ಣುವರ್ಮನದ್ದಾಗಿದೆ. 

ಸ್ವ ಳುನಾಡಿನಲ್ಲಿ ಪ್ರಮುಖವಾಗಿ ಆಳಿದ ಚೋಳಮನೆತನದ ಒಂದು [| 
ಶಾಖೆ ಈ ಜಿಲ್ಲೆ ಯ ನಿಡಗಲ್ಲನ್ನು (ಪಾವಗಡ ತಾಲೊ ಪಶು) ರಾಜಧಾನಿಯ: ನ್ನಾಗಿ ' 
ಮಾಡಿಕೊಂಡು ಆಳಿತು. ಇವರನ್ನು “ ನಿಡುಗಲ್ಲಿನ "ಜೋಳ *ಕಿಂದೇ ಕರೆಯು ¥ 
ತ್ತಾರೆ. ಈ ಮನೆತನಕ್ಕೆ ಸೇರಿದ ಶಾಸನಗಳು ಕ್ರಿ.ಶ. 750 ರಿಂದ ಪಾ ತ್ರರಂಭವಾಗಿ 1 
ಕ್ರಿ.ಶ. 1481ಕ್ಕೆ ಕೊನೆಗೊಳ್ಳುತ್ತವೆ ಇರಾ ಒಟ್ಟು ಶಾಸನಗಳು ಮೂವತ್ತಾ ರು 
(36. 

ಹೊಯ್ಸಳರು ಕಲ್ಯಾಣದ ಚಾಲುಕ್ಯರ ಸಾಮಂತರಾಗಿದ್ದ ಕಾಲದ ಈ ಮನೆ 
ತನದ ಒಟ್ಟು ತಾ ಇನ್ಪತ್ತೆ ದು ಇದ್ದು ಅವು ಕ್ರಿ.ಶ. 1040ರಿಂದ ಪ್ರಾರಂಭ 
ವಾಗಿ ಕ್ರಿಶ 1200ಕ್ಕೆ ಅಂತ್ಯಗೊಳ್ಳುತ್ತ ವೆ 

ಅರಂಭದಲ್ಲಿ ಚಾಲುಕ್ಯ ರ ಅಧೀನರಾಗಿ ಹೊಯ್ಸಳರು, ಹಲವಾರು ಬಿರುದು 
ಗಳಿಗೆ ಪಾತ್ರರಾಗಿ ಅಂತ್ಯದಲ್ಲಿ ಮ. ವನ್ನು ಗಷಿರಗಿಸ ಅತ್ಯಂತ. ಉನ್ನತಿಗೆ 
ಬಂದರು. ಈ ಜಿಲ್ಲೆಗೆ ಅತಿಹೆಚ್ಚು ಇಸನಗಳನ್ನು ಕೊಟ್ಟ ವರು ಇವರು. 
ಒಟ್ಟು 157 ಶಾಸನಗಳು ಇವರ ನ. ಹ ಜಿಲ್ಲೆ ಯಲ್ಲಿ ಇವರ ' 
ಉನ್ನತ ಗ ದೇವಾಲಯಗಳನ್ನು ಹರಳಗುಪ್ಪೆ, ಶೆಟ್ಟ ಕೆಕೆ, ತಂಡಗ, ವಿಘ್ನಸಂತ್ಕ, | 
ನೊಣವಿನತೆಕ್ಕ ಕ ದಾಳ ನಿಟ್ಟೂರು, ತುರುವೇಣಿಕೆ ಮತ್ತು ನಾಗಲಾಪುರಗಳಲ್ಲಿ .' 


pr 


ತುಮಕೂರು ಜಿಲ್ಲೆಯ ಶಾಸನಗಳು : ಒಂದು ಅಧ್ಯಯನ ೮೭ 


- 


ಕ ಇಬಹುದು. ಇವರೆ ಅತಿಪಾ ಚೀನ ಶಾಸನ ತಿಪಟೂರು ತಾಲ್ಲೂಕಿನ ಹೆಟ್ಟಿ ದ್ದ ಗಿದ್ದು 


(ಕ್ರಿ .ಶ. 1078) ಇವರ S| ಸುಮಾರು 12ನೆಯ ಶತಮಾನಗಳತನಕ 
' ಲಭ್ಯವಿವೆ. ಈ ಒಟ್ಟು ಶಾಸನಗಳ ಪೆ ಪೈಕಿ ಎರಡು ಮಾತ್ರ ತಾಮ್ರ ಪಟಿದ್ದಾಗಿವೆ. 
ಹೊಯ್ಸಳರ aE ಹೆಚ್ಚು ಶಾಸನಗಳನ್ನು ಹೊರಡಿಸುವಲ್ಲ ಎರಡನೆಯ 


ಸ್ಥಾನವು ವಿಜಯನಗರದರಸರಿಗೆ ಸಲ್ಲುತ್ತದೆ. ತಾವು ರಾಜಧಾನಿಯನ್ನಾಗಿ ಮಾಡಿ 
ಕೊಂಡ ವಿಜಯನಗರವಲ್ಲದೆ ಉಳಿದ ರಾಜಧಾನಿಗಳಿಂದಲೂ ಹೊರಡಿಸಿದ ಶಾಸನ 


ಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಈ ಜಿಲ್ಲೆಯ ಭಾಗಗಳು ಪೆನುಗೊಂಡ 


' ಹೊನ್ನವಳ್ಳಿ ಮತ್ತು ಅನೆಬಿದ್ದಸರಿ ರಾಜ್ಯಗಳಿಗೆ ಸೇರಿದ್ದವು. ಈ ಮನೆತನದ 
ಕ ಮೊದಲನೆ ಶಾಸನವು 1354ರ ಬುಕ್ಕರಾಯನದ್ದಾದರೆ ಕೊನೆಯ: ಶಾಸನವು 
'ಸ್ರೆ.ಶ. 1745ರ ಸೆನುಗೊಂಡೆಯ ರಾಮರಾಯನದ್ದಾ ಗಿದೆ. ಈ ಮನೆತನದ ಹೆಚ್ಚಿನ 
ಎಲ್ಲಾ ರಾಜರ ಶಾಸನಗಳನ್ನೂ ಈ ಜಿಲ್ಲೆ ಯಲ್ಲಿ ಕಾಣಬಹುದಾಗಿದೆ. ಒಟ್ಟು 
ಶಾಸನಗಳ ಸಂಖ್ಯೆ 146. 


ಒರಂಗಲ್ಲಿನ ಕಾ ಕತೀಯರ ಒಂದು ಶಾಸನ, ನಿಡುಗಲ್ಲಿ ಲಿನ ನಾಯಕರ ಏಳು 


' ಶಾಸನಗಳು, ಹೆರತಿ ಪ್ರಭುಗಳ ಹದಿಮೂರು ಶಾಸನಗಳು, ಯಲಹಂಕನಾಯಕರ 
' ಓಂದು ಶಾಸನ, ಸಂತೆ ಬೆನ್ನೂರು ಪ್ರಭುಗಳ ಒಂದು ಶಾಸನ, ಹೊಳವನಹಳ್ಳಿ 
ಸ ಪ್ರಮುಖರ ಐದು ಶಾಸನಗಳು, ಹಾಗಲವಾಡಿ ಪಾಳೇಗಾರರ ಐದು ಶಾಸನಗಳು, 
'ಫಸಂದರ್ಷಿ ಮನೆತನದ ಒಂದ:ಶಾಸನ, ಗುಬ್ಬಿ ಹೊಸಳ್ಳಿಯವರ ಒಂದು ಶಾಸನ, 
ಬಿಜ್ಜಾ ವರದೊಡೆಯರ ಎರಡು ಶಾಸನಗಳು ದೊರೆತಿವೆ. ಈ ಪಾಳೇಗಾರರ ವಂಶದವರ 


ಪೈಕಿ 'ಹೆಚ್ಚಿನನರು ಇದೇ ಜಿಲ್ಲೆ ಯ ಮೂಲ ಮ ನೆತನದನರಾಗಿದ್ದ ರು. 

ಹದಿನೇಳನೆಯ ಶತಮಾನ ದಲ್ಲಿ ಮುಸ್ಲಿ ಮರು ಶಿರಾವನ್ನು ಇವರ ಅಧಿಪತ್ಯ 
ದಲ್ಲಿರಿಸಿಕೊಂಡಿದ್ದ ರು. ಇದನ್ನು ಒಂದು ಪ ಪ್ರಮುಖ ಆಡಳಿತ ಕೇಂದ್ರ ವನ್ನಾಗಿ ಮಾಡಿ 
ಕೊಂಡಿದ್ದರು. ಮೊಗಲ್‌ ಹ ಎಂಟು ಶಾಸನಗಳು ಮತ್ತು "ಜಾ 
ಸುಲ್ತಾನರ ಆರು ಶಾಸನಗಳು ದೊರೆತಿವೆ. 

ಹದಿನೇಳನೆಯ ಶತಮಾನದ ಅವಧಿಯಲ್ಲಿ ಆಳಿದ ಮರಾಠರ ಶಾಸ ಸನಗಳು ಕೇವಲ. 
ವಃ ರಾದರೆ, ಹೆದಿನಾಲ್ವನೆಯ ಶತಮಾನದಿಂದ ಇಪ್ಪತ್ತ ನೆಯ ಶತಮಾನದತನಕ 
ಆಳಿದ ನ ಭಾ ಹ್‌ ಶಾಸನಗಳ ಸಂಖ್ಯೆ ಮೂವತ್ತೆಂಟು. ಒಡೆಯರ ಮೊದಲ 

ಸನವು ಮ ಸೂಚ ಒಡೆಯರ 1662 ಕಡ ದರಿ ಕೊನೆಯ ಶಾಸನವು 1881ರ 
ಹತ್ತನೆಯ ಚಾಮರಾಜ ಒಡೆಯ ುರೆದ್ದಾ ಗಿದೆ. 

ಹೀಗೆ i “yy ಜಿಲ್ಲೆ ಯೆ: ು ಹಲವು. ಅರಸು ಮನೆಕನಗಳ ಆಳ್ವಿಕೆ 
ಯಿಂದಲೂ ಮತ್ತು ರಾಜ್ಯಕ್ಕೆ ಹಲವು ಅರಸು ಮನೆತನಗಳ ಳನ್ನು ನೀಡಿ ಐತಿಹಾಸಿಕ 
ವಾಗಿ ಪ್ರಮುಖ 'ಸ್ಥಾನವನ್ನುಗಳಿಸಿದೆ. 


ಕರ್ನಾಟಕದಲ್ಲಿ ಶಾಸನಗಳು ಸಮೃ ದ್ಧ ವಾಗಿವೆ. ಭಾರತದಲ್ಲಿ ಬಹುಶಃ ತಮಿಳು 
ನಾಡನ್ನು ಬಿಟ್ಟ ಕೆ ಕರ್ನಾಟಕವೇ ಅತಿ "ಕೆಚ್ಚಿನ ಶಾಸನ ಸಂಪತ್ತ ನ್ನ್ನ ಹೊಂದಿರುವ 
ರಾಜ್ಯ. ಇಲ್ಲಿಯ ಶಾಸನಗಳಲ್ಲಿ ಬಹು ಹೆಚ್ಚಿನ ಸಂಖ್ಯೆ ಯ ಶಾಸನ” ಕನ್ನಡ 


ಭಾಷೆಯಲ್ಲಿವೆ. 


ಕರ್ನಾಟಕದ ಶಾಸನಗಳೆಲ್ಲಿರೆವ ವಿಷಯ ವೆ ೈವಿಧ್ಯೃ ವಿಪುಲವಾದ:ದು. 
ಸಾಮಾನ್ಯವಾಗಿ ರಾಜರೋ ಅವರ ಅಧಿಕಾರಿಗಳೋ ಶಾಸನಗಳನ್ನು ಹಾಕಿಸುತ್ತಿದ್ದುದೆ 
ರಿಂದ ಅವುಗಳಲ್ಲಿ ಆಯಾ ರಾಜರ ಬಗೆಗೆ ಅವರ ಪೀಳಿಗೆಯ ಬಗೆಗೆ" ವಿವರಗಳಿರುತ್ತ. 3. 
ಇತರರು ಶಾಸನಗಳನ್ನು ಹಾಕಿಸಿದಾಗಲೂ ಆಗ ಆಳುತಿ ತ್ಕಿದ್ದ ತಮ್ಮ `` ಹೆಸರು 
ಮತ್ತಿತರ ವಿವರಗಳಿರು ವುದುಂಟು. ಆದ್ದರಿಂದ ರಾಜಮ 


ಎವಿ 
“ಆ 
ಸಾಮಂತರ, ಅಧಿಕಾರಿಗಳ ಇತಿಹಾಸವನ್ನರಿಯಲು ಈ ಶಾಸನಗಳು ಮೂಲಾಧಾರ 


ವಾಗುತ್ತವೆ. ಹಾಗೆಯೇ ಆಡಳಿತ ಪದ್ದತಿ ಆಡಳಿತ ಸೂತ ಶುಗಳನ್ನು ಹಿಡಿದ ' 


ಇ 
ಅಧಿಕಾರಿಗಳ, ಅಧಿಕಾ ೨ರಸ್ಕ್ಯಾನಗಳ ಹೆಸರುಗಳು, ಅವರ ಅಧಿಕಾರವ್ನಾಪಿ ಪ್ರಿ, ಒಬ್ಬೊಬ್ಬ 
ಶ್ರ 
ಸಾರಿಗೆಗಳು, ಭೂಸಾ ಮ್ರ, ವೃ 3 ಪದ್ದತಿಗಳು, ಆರ್ಥಿಕ ಸ್ಥಿತಿಗತಿ, ಮತ, 


ಅಧಿಕಾರಿಗೂ ಗೊತ್ತು ಪಡಿಸಿದ್ದ ಕೆಲಸ, ಇದರಂತೆಯೇ ವ್ಯಾಪಾರ, ವ್ಯವಹಾರ, ಸುಂಕ 


. ಬಸದಿ, ಮಠಗಳು ಅವುಗಳ ನಡೆಯ: ತ್ತಿದ್ದ ದಾನ 'ನರ್ಮದತ್ತಿ ಗಳು . 


ಪೂಜೆಪುರಸ್ಕಾ ರಗಳು ಮೇಲ್ವಿ ಚಾರಣೆ, ವಿದ್ಯಾಕೇಂದ್ರ ಗಳು ಸಾಮಾಜಿಕ ರೀತಿನೀತಿ, 
ನಾಡಿನ Ae ಊರು ಗ್ರಾ ಮಗಳ ವಿವರ, ಕುಲಕಸುಬು, ಧಾರ್ಮಿಕ ವಿಧಿಗಳು 


ಸಂಸ್ಥೃತಿ--ಹೀಗೆ ನಾಡಿನ ಯಾವ ಬಗೆಯ ai ಆಗಲಿ ಅವಕ್ಕೆ ಶಾಸನಗಳಲ್ಲಿ 
ವಿವರಗಳು ದೊರೆಯುತ್ತವೆ. 


ತನಗಳ ರಾಜರ, ಅವರ ' 
ಸನಗ 


ಬಿ. ಎನ್‌. ಸುಜಾತ್ಕ ಆರ್‌. ಇಂದಿರಾ 


ಶೈಸ್ಷಣಿಕ ಯೋಜನೆಯಲ್ಲಿ ಅಂಕಿ ಅಂಶಗಳ 
ಪ್ರಾಮುಖ್ಯ 


ಶಿಕ್ಷಣ ವ್ಯವಸ್ಥೆ ಮುತ್ತು ಅದಕ್ಕೆ ಸಂಬಂಧಿಸಿದ ಸಾಮಾಜಿಕ ಮತ್ತು ಆರ್ಥಿಕ ಅಂಶಗಳ 
ಬಗ್ಗೆ ಅಂಕೆ ಅಂಶಗಳನ್ನು ಸಂಗ್ರಹಿಸುವುದು ಮತ್ತು ಆವುಗಳನ್ನು ವಿಶ್ಲೇಹಿಸುವುದು 
ಶೈಕ್ಷಣಿಕ ಯೋಜನೆಯ (Educational planning) ಪ್ರಮುಖ ಹಂತಗಳಲ್ಲಿ 
ಒಂದಾಗಿದೆ. ಶಿಕ್ಷಣ ವ್ಯವಸ್ಥೆ ಯಲ್ಲಿ ಭವಿಷ್ಯ ದಲ್ಲಿ ಮಾಡಬೇಕಾಗಿರುವ ಪ್ರಕ್ಷೇಷಣೆ 
ಗಳಿಗೆ ಶಿಕ್ಷಣ ವ್ಯವಸ್ಥೆ ಗೆ ಸಂಬಂಧಿಸಿದ ಹ, ಅಂಕೆ ಅಂಶಗಳ ಅಧ್ಯಯ ನನ ಚ ನಾದಿ 


ಯಕ್ನೊ ದಗಿಸುತ್ತ ದೆ. 


ತ್ರೈ ಕ್ಷಣಿಕ ಯೋಜನೆಯ ಲಲ್ಲಿ ಪರಿಮಾಣಾತ್ಮಕ ಸಂಖ್ಯಾಶಾಸ್ತ್ರೀಯ ಸ್ರಸ್ತಾ ವನೆಗೆ 

ಬಹೆಳ ಮುಖ್ಯವಾದ ಸ್ಥಾನವಿದೆ. ಪ್ರಸಕ್ತ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ 
ಗಳ ಳನ್ನು ತರುವುದಕ್ಕಾ ಲೀ, ಮುಂಬರಲಿರುವ ದಶಕಗಳಲ್ಲಿ ಶಿಕ್ಷಣ ಕ್ಷೇತ್ರದ ಮೇಲೆ 

| ವ್ಯಯ ಮು ಾಡಲ್ಪಡುವ ಹೆಣದ ಅಂದಾಜನ್ನು ಮಾಡಲಾಗಲೀ ಶಿಕ್ಷಣ ಕ್ಷೇತ್ರದ 
| ವಿವಿಧ ವಿಷಯಗಳ ಬಗ್ಗೆ ಅಂಕಿ ಅಂಶಗಳನ್ನು ಯೋಜನಾಕಾರ ಸಂಗ್ರಹಿಸಬೇಕಾಗು 


|ತ್ರಜಿ ಪ್ರಸಕ್ತ ಶಿಕ್ಷಣ ವ್ಯವಸ್ಥೆಯಲ್ಲಿರವ ನ್ಯೂನತೆಗಳನ್ನು ಸರಿಪಡಿಸಲೂ 
ಭವಿಷ್ಯಕ್ಕಾಗಿ 3 ೈಶ್ಷಣಿಕ ಯೋಜನೆ RRL ಶಿಕ್ಷಣ ಕ್ಷೇತ್ರಕ್ಕೆ 
ಸಂಬಂಧಿಸಿದ ಅಂಕಿ ಅಂಶಗಳ ಸಂಗ್ರಹಣೆ ಅತ್ರ ಗತ್ಯ. 

ಶೈ ಕ್ಷಣಿಕ ಯೋಜನೆಯನ್ನು 2 1 ಗ ಯಾವ ಯಾವ ರೀತಿಯ ಅಂಕಿ 
ಅಂಶಗಳನ್ನು ಸಂಗ್ರಹಿಸಬೆಳು ಎಂಬುದನ್ನು ನಿರ್ಧರಿಸುವಾಗ, ಯೋಜನಾಕಾರನು 
ಆ ಯೋಜನೆಯ ಗುರಿ ಮತ್ತು ವ ನಿಗಳನ್ನು ಗಮನದಲ್ಲಿಟ್ಟುಕೊಳ್ಳ ಬೇಕಾಗು 
ತ್ತದೆ. 

ಅಲ್ಫಾವಧಿಗಾಗಿ (short term) ರೂಪಿಸ.ವ ಶೈಕ್ಷಣಿಕ ಯೋಜನೆಗಳಿಗೆ 
ವಿಶದವೂ, 'ನಿವರಣಾತ ಒರವೂ ಆದ ಮಾಹಿತಿಯನ್ನು ಸಂಗ್ರಹಿಸಬೇಕು. ಅದೇ 
ದೀರ್ಧಾವಧಿಗಾಗಿ ಇತಿ (0111) ಯೋಜನೆಗಳನ್ನು ತಯಾರು ಮಾಡುವಾಗ ಬಹಳ 


ಸ್ಯಾಮ 


೯0 ಮಾನವಿಕ ಕರ್ಣಾಟಕ 


ಹ್‌ 
ಗ್‌ 


ನಿಶದವೂ, ಕೆ ಸ್ಟವೂ ಆದಂಥ ಅಂಕಿ ಅಂಶಗಳ ಸಂಗ್ರ ಹಣೆ ಅನವಶ್ಯಕ. ಕ |; 
ಸುಮಾರು ಹತು, ಅಥವಾ ಇಪ್ಪತ್ತು ವರ್ಷಗಳ ಆಫ ತಲೆರೋರವಿರುವ ಸಮಸ್ಯೆ 
ಗಳನ್ನೂ, ಮಾಡಬೇಕಾಗಿರುವ "ಬದಲಾವಣೆಗಳನ್ನೂ ಬಹಳಷ್ಟು ಮೊದಲೇ ಸಸ 
ವಾಗಿ ಅಂದಾಜು ಮಾಡುವುದು ಕಷ್ಟ ಕರ. 

ಕ್ಷಣಿಕ ಯೋಜನೆಯ ವ್ಯಾಪ್ತಿ ಯ ದೃ ಷ್ಟಿ ಯಿಂದ ಯೋಜನೆಗಳನ್ನು ವಿಶಿಷ್ಟ | 
ಮತ್ತು ಸಮಗ್ರ ಯೋಜನೆಗಳೆಂದೂ ವಂಗಡಿಸಬಹ! ದು. ಯಾವುದಾದರೂ ಬಂ 
ಶ್ರೈ ಕ್ಷಣಿಕ ತ ಟ ಶೈಕ್ಷ ಣಿಕ ವಿಧ ಅಥವಾ ಒಂದು ಪ್ರಾ ಂತಕ್ಕೆ ಮಾತ್ರ ಸಂಬಂಧಿಸಿದ 
ಯೋಜನೆಯ ನ್ನ್ನ ವಿಶಿಷ್ಟ. (specialised) ಯೋಜನೆ ಎಂದೂ, ಶಿಕ ವಿವಿಧ? 
ಕ್ಷೇತ್ರಗಳು, ಮಟ್ಟಗಳು ಅಥವಾ ದೇಶದ ನಾನಾ ಭಾಗಗಳಿಗೆ ಅನ್ವಯಿಸುವಂಥ | 
ಯೋಜನೆಯನ್ನು ಸಮಗ್ರ (cಂmprehensive) ಯೊಜನೆ ಎಂದೂ ಕರೆಯಬಹುದು. 

ಈ ಮೇಲೆ ಹೇಳಿರುವಂತೆ ವಿವಿಧ ಶೈಕ್ಷಣಿಕ ಯೋಜನೆಗಳ ಗುರಿ ಮತ್ತು 
ವ್ಯಾಪ್ತಿ ಪ್ತಿಗಳು ಭಿನ್ನ ಭಿನ್ನ ವಾಗಿರ:ವುದರಿಂದ ಪ್ರ Fe ಶೈಕ್ಷಣಿಕ ಯೋಜನೆಗೂ' 
ಏಕ ಪ್ರಕಾರವಾಗಿ ಅನ್ವಯ: ಸುವಂಥ ಸಂಖ್ಯಾಶಾಸ್ತ್ರೀಯ ಮಾದರಿಯನ್ನು ರೂಪಿಸು] 
ವುದು ಸಾಧ್ಯವಿಲ್ಲ. 


ಶೈಕ್ಷಣಿಕ್‌ ಯೋಜನೆಗೆ ಅನಶ್ಯಕೆವಾಗಿರುವ ವಿನಿಧ ರೀತಿಯ ಅಂಕಿ 
ಆಂಶಗಳು. 


ತೈಕ್ಷಣಿಕ ಯೋಜನೆಯನ್ನು ಒಂದು " ಶೈಕ್ಷಣಿಕ ಶೂನ್ಯದಲ್ಲಿ (66008008೩1 | 
vaccum) ರೂಪಿಸಲಾಗುವುದಿಲ್ಲ. ಒಂದು ಶೈಕ್ಷಣಿಕ ಯೋಜನೆಗಾಗಿ ಯಾವ 
ಯಾವ ರೀತಿಯ ಅಂಕಿ ಅಂಶಗಳನ್ನು ಸಂಗ್ರಹಿಸಬೇಕು ಎಂದು ನಿರ್ಧರಿಸುವ ಮೊದಲ. 
ಒಬ್ಬ ಶೈಕ್ಷಣಿಕ ಯೋಜನಾಕಾರನು ಆ ಯೋಜನೆಗೆ ಸಂಬಂಧಿಸಿದ ವಿವಿಧ ಅಂಶ" 
ಗಳನ್ನು ಗಣನೆಗೆ ತೆಗೆದುಕೊಳ್ಳ ಬೇಕೆಂದು ಈ ಹಿಂದೆಯೇ ತಿಳಿಸಿದೆಯಷ್ಟೆ. | 

ಶೈಕ್ಷಣಿಕ ಯೋಜನೆಗೆ ಉಪಯುಕ್ತವಾದಂಥ ಅಂಕಿ ಅಂಶಗಳನ್ನು ಮುಖ್ಯ! 
ವಾಗಿ ಎರಡು ಗುಂಪುಗಳಾಗಿ ವರ್ಗೀಕರಿಸಬಹುದು. ಅವು (೧; ಶೈಕ್ಷಣಿಕ ಅಂ] 
ಅಂಶಗಳು [educational statistics) ಮತ್ತು (೨) ಶಿಕ್ಷಣಕ್ಕೆ" ಸಂಬಂಧಿಸಿದೆ | 
ಇತರ ಅಂಕಿ ಅಂಶಗಳು. (other statistics related to Re ಕ 
ಮೊದಲನೆಯ ಗುಂಪಿನಲ್ಲಿ ತ್ರೈ ಕ್ಷಣಿಕ ಸಂಸ್ಥೆ ಗಳು, ಅಧ್ಯಾಸಕರು, ವಿದ್ಯಾರ್ಥಿಗಳು, ? 
ತರಗತಿಗಳು, ಶಿಕ್ಷಣ ಸಂಸ್ಥೆಗಳ ಕಟ್ಟ 3 ಡಗಳ್ಳು ಶಿಕ್ಷಣಕ್ಕೆ ತಗಲುವ ವೆಚ್ಚ ನೇ. | 
ಮುಂತಾದ ವಿಷಯಗಳಿಗೆ ಸಾಬಂಭದ ಅಂಕಿ ಅಂಶಗಳು ಸೇರ್ಪಡೆ ಸಾಗುತ್ತವೆ. 
ಇತರ ಅಂಕಿ ಅಂಶಗಳ ಗುಂಪಿನಲ್ಲಿ ದೇಶದ ಜನಸಂಖ್ಯೆ, ಕಾರ್ಮಿಕ ವರ್ಗ, ಆರ್ಥಿಕ 


ಹಾಗೂ ಹೆಣಕಾಸು ವ್ಯವಸ್ಥೆಗೆ ಸಂಬಂಧಿಸಿದ ಅಂಕಿ ಅಂಶಗಳನ್ನು ಸೆ ಸೇರಿಸಬಹುದು... 


ಶೈಕ್ಷಣಿಕ ಯೋಜನೆಯಲ್ಲಿ ಅಂಕಿ ಅಂಶಗಳ ಪ್ರಾಮುಖ್ಯ ೯೧ 


ಶೈಕ್ಷಣಿಕ ಅಂಕಿ ಅಂಶಗಳು 


(ಆ) ಶಿಕ್ಷಣ ಸಂಸ್ಥೆ ಗಳಿಗೆ ಸಂಬಂಧಿಸಿದ ಅಂಕ ಅಂಶಗಳು ; ಶೈಕ್ಷಣಿಕ ಯೋಜನೆಯ 
ಪ್ರತಿಯೊಂದು ಹಂತದಲ್ಲೂ ವಿವಿಧ ರೀತಿಯ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ನಿಖರವಾದ 
ಅಂಕಿ ಅಂಶಗಳ ಅವಶ್ಯಕತೆ ಕಂಡು ಬರುತ್ತದೆ. ವಿವಿಧ ರೀತಿಯ ಶಿಕ್ಷಣ ಸಂಸ್ಥೆಗಳಾದ 
ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಗ್ರಾಢ ಶಿಕ್ಷಣ ಸ ಸಂಸ್ಥೆಗಳು ವಿಶಿಷ್ಟ ಶಿಕ್ಷಣವನ್ನು 
(ದೈ ಹಿಕವಾಗಿ ಮಾನಸಿಕವಾಗಿ, ಮ ವಾಗಿ ಅಥವಾ ಸಾಮಾಜ ಸ ನಿಜಲ 
ಇರುವ) ಒದಗಿಸು ಇ ಸಂಸ್ಥೆಗಳ ಬಗ್ಗೆ ವಿವರವಾದ ಅಂಕಿ 
ಅಂಶಗಳ ಸಂಗ್ರಹಣೆ ಯಾವುದೇ ಶಿ ಕ್ಷಣಿಕ ಯೋಜನೆಯ ಪ ಸ್ರಥಮ ಹಂತಗಳಲ್ಲಿ 
ಔ ಬಾಗಿರುತ ದೆ. ಅಂತೆಯೇ ಸುತೆ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥ 
» ಬಾಲಕರ, ಬಾಲಕಿಯರ ಮತ್ತು ಸಹಶಿಕ್ಷಣವನ್ನು ಒದಗಿಸುತ್ತಿರುವ ಶಿಕ್ಷಣ ಸಂಸ್ಥೆ ಗಳ 
ಬಗ್ಗೆಯೂ ಅಂಕಿ ಅಂಶಗಳನ್ನು ಸಂಗ್ರಹಿಸುವುದರಿಂದ ಮುಂಬರಲಿರುವ ಶಿಕ್ಷ ಇ 
ನೀತಿ ಮತ್ತು ಶೈಕ್ಟಣಿಕಯೋ 'ಜನೆಗಳ ಸೂಪು ಷೆಗಳಳ್ನು ತಯಾರಿಸಲು ಸುಲಭ | 
ವಾಗುತ್ತದೆ. 


ಶೈಕ್ಸ್ಗ 


(ಆ) ಅಧ್ಯಾಪಕರು : ಯಾವುದೇ ಬಗೆಯ ಶೈಕ್ಸ ಜಿಕ ಯೊಃಜನಾಕಾರನಿ 
ಗಾದರೂ ಅಧ್ಯಾ ಪಕರ ಬಗ್ಗೆ ವಿವರವಾದ ಮಾಹಿತಿಯ ಅಗತ್ಯವಿದೆ. ಅಧ್ಯಾಪಕರಿಗೆ 
| ಸಂಬಂಧಿಸಿದ ಎ ರೀತಿಯ ಅಂಕಿ ಅಂಶಗಳು ಯೋಜನಾಕಾರನ ಕೆಲಸವನ್ನು 
. ಬಲು ಸರಳವನ್ನಾ ಗಿಸುತ್ತವೆ. ಶಿಕ್ಷಣದ ವಿವಿಧ ಮಟ್ಟಗಳಲ್ಲಿ ಸೇವೆ ಸಲ್ಲಿಸ ತ್ರಿ ಜಾ 
ಅಧ್ಯಾಸಕರನ್ನು ವಿನಿಧ ವಯೋಗುಂಪುಗಳಿಗನ:ಗ ಣವಾಗಿ ವಿಂಗಡಿಸಿ ಪ್ರಶಿಂ ಚಹದ 
ವಯೋ ಗುಂಪಿನಲ್ಲೂ ಎಷ್ಟೆಷ್ಟು ಮಂದಿ ಅಧ್ಯಾಸಕರಿದ್ದಾರೆ ಎಂದು ತಿಳಿಯುವು 
ದರಿಂದ, ಎಷ್ಟು ಜನ ಅಧ್ಯಾಪಕರು ಶೀಘ್ರದಲ್ಲೇ ನಿವೃತ್ತಿಯನ್ನು ಹೊಂದಲಿದ್ದಾರೆ? 
ಈ ರೀತಿ ಖಾಲಿಯಾದ ಸ್ಫಳೆಗಳನ್ನು ತುಂಬಲು ಎಷ್ಟು ಜನರನ್ನು ನೇಮಕಾತಿ 
ಮಾಡಬೇಕಾಗುತ್ತದೆ ಎಂಬೆಲ್ಲ ವಿಷಯಗಳ ಬಗ್ಗೆ ಒಂದು ಸ್ಪಷ್ಟನಾದ ನಿಲುವನ್ನು 
ತಳೆಯಲು ಸಹಕಾರಿಯಾಗುತ್ತದೆ. 
ಒಂದು ದೇಶದಲ್ಲಿಯ ಅಧ್ಯಾ ಪಕ ವರ್ಗದಲ್ಲಿ ಪುರುಷರು ಮತ್ತು ಮಹಿಳೆಯರ 
ಸಂಖ್ಯೆ ಎಷ್ಟೆಸ್ಟಿದೆ ಎಂದು - ಕಾರನು ತಿಳಿಯಬೇಕು. ಸಾಮಾನ್ಯವಾಗಿ 
ಮಹಿಳಾ ಅಧ್ಯಾಪಕರ ಸಖ್ಯ ಪುರುಷರಿಗಿಂತ ಕಡಿನೆ:ಯಿ:ರುತ್ತ ದೆಯಷ್ಟೆ? ಇದಕ್ಕೆ 
ಕಾರಣಗಳನ್ನು ES ಮಹಿಳಾ ಅಧ್ಯಾಪಕರು ಸಾಮಾನ್ಯವಾಗಿ ಆಗುವ 
ರೀತಿಯ ಶಾಲೆಗಳಲ್ಲಿ ಕೆಲಸವನ್ನು ಮಾಡತ್ತಿದ್ದಾ ಕಿ? ಆ ಶಾಲೆಗಳಲ್ಲೆಲ್ಲ ಬಾಲಕರು 
ಹೆಚ್ಚಿನ ಸಂಖ್ಯೆ ಯೆಲ್ಲಿದ್ದಾ ರೋ ಅಥವಾ ಬಾಲಕಿಯರು ಹೆಚ್ಚನ ಸಂಖ್ಯ ಯಲ್ಲಿದ್ದಾ ರೋ? 
A ನಗರ” ಪ್ರದೇಶಗಳಲ್ಲಿ ಕೇಂದ್ರಿ ಕೃ ಗಳೆ! ಅಥವಾ 
ಗ್ರಾಮಾಂತರ ಪ್ರದೇಶಗಳಲ್ಲಿ ಹಂಚಿ ಹೋಗಿನೆ ಯೋ) ಎಂಬೆಲ್ಲಾ ವಿಷಯಗಳ 


೯೨ ಮಾನವಿಕ ಕರ್ಣಾಟಕ 


ಬಗ್ಗೆ ಅಂಕಿ ಅಂಶಗಳನ್ನು ಸಂಗ್ರಹಿಸ ವುದರಿಂದ ಶಾಲೆಗಳಲ್ಲಿಯ ದಾಖಲತಿಯ 
ಸ್ವ ರೂಪಕ್ಕೂ (Enrollment pattern) ಶಾಲೆಗಳ ನೆಲೆಗೂ (Location) ಮತ್ತು 
ಸಾ ಆಧ್ಯಾಪಕರ ಸಂಖ್ಯೆಗೂ ಯಾವುದಾದರೂ ರೀತಿಯ ಸಂಬಂಧವಿದೆಯೇ ೫ 
ಎಂದು ತಿಳಿಯಬಹುದು. ಅನೇಕ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಮಹಿಳಾ 
ಶಿಕ್ಪ' ಕರ ಕೊರತೆಯೇ ಬಾಲಕಿಯರ ಶಿಕ್ಷಣ ಸ್ಫಗಿತಗೊಳ್ಳು ತ್ತಿ ರ:ವುದಕ್ಕೆ ಮ:ಖ ಖ್ಯ 
ಗಳಲ ೨ ಒಂದಾಗಿದೆ. ಮುಂಬರಲಿರುವ ಶೈಕ್ಷ ಣಿಕ ಯೋಜನೆಗಳಲ್ಲಿ ಕ್ಯ ಕಿಯರ 
ನೇವುಕಾತಿಯನ್ನು ಹೆಚ್ಚಿಸುವುದರ ಜೊತೆಗೆ, ಅವರಿಗಾಗಿ ಕಲ್ಪಿಸಿಕೊಡಬೇಕಾ ಗಿರುವ | 
ಹಲವಾರು ವಿಶೇಷ ಸೌಲಭ್ಯಗಳ ಬಗ್ಗೆಯೂ ಎಚ್ಚರಿಕೆಗಳನ್ನು ವಹಿಸಲು ಈ ಮೇಲೆ ೫ 
ವಿವರಿಸಿರುವ ಮಾಹಿತಿಯ ಉಪಯುಕ್ತತೆ ಬಹಳೆಸ್ಟಿರುತ್ತದೆ. 
ಅಧ್ಯಾಪಕರ ವಿದ್ಯಾರ್ಹತೆ ಮತ್ತು ಅವರ ಸೇವಾವಧಿಗಳ ಬಗ್ಗೆಯೂ ಹೆಚ್ಚಿನ 
ಅಂಕೆ ಅಂಶಗಳ ಅವಶ್ಯಕತೆಯಿದೆ. ಅನೇಕ ದೇಶಗಳಲ್ಲಿ ಶೈಕ್ಸಣಿಕ ಪ್ರಗತಿ ಹಾಗೂ 
ವಿಸ್ತರಣಾ ಕಾರ್ಯಕ್ರಮಗಳಿಗೆ ತಡೆಯನ್ನೊಡ್ಡುವ ಪ್ರಮುಖ ಅಂಶಗಳ ಪೈಕಿ ಆರ್ಹಕತೆ 
ಯುಳ್ಳ ಅಧ್ಯಾಪಕರ ಕೊರತೆಯೂ ಒಂದಾಗಿದೆ. ಈ ಸಮಸ್ಯೆಯನ್ನು ಬಗೆಹೆರಿಸ ' 
ಬೇಕಾದರೆ ಶಿಕ್ಷಣದ ವಿವಿಧ ಹಂತಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವ ಅಧ್ಯಾಪಕರ 


ವಿದ್ಯಾರ್ಹತೆ, 'ಅವರ ಸೇವಾವಧಿ, ಅವರಲ್ಲಿ ಎ ಎಷು ಮಂದಿ ಅಕಿಕಾಲಿ ಕ (Part time) 
ಅಧ್ಯ ಪಕರು ಮತ್ತು ಎಷ್ಟುಮಂದಿ ಪೂರ್ಣ (Full time) ಅಧ್ಯಾಪಕರು | 
ಹ ವಿಷಯಗಳ ಬಗ್ಗೆ ಮಾಹಿತಿಯ ನ್ನು ಸಂಗ್ರಹಿಸ ಬೇಕು. ಈ ರೀತಿಯ ಅಂಕೆ' 
ಅಂಶಗಳ ಅಧ್ಯಯ ಯ:ನದಿಂದ ಹೊಸದಾಗಿ ನೇಮ ಕಗೊಳ್ಳಲಿರುವ ಅಧ್ಯಾಪಕರಿಂದ '! 
ಹೆಚ್ಚಿನ ವ.ಟ್ಟದ ವಿದ್ಯಾರ್ಹತೆಸುನ್ನು ಅಪೇಕ್ಷಿಸುವುದರ "ಬಗ್ಗೆಯೂ, air | 
ಸೇನೆ ಯನ್ಲಿದ. ಹೆಚ್ಚಿನ ವಿದ್ಯಾವ.ಟ್ಟ ಟವ ವನ್ನು ಪಡೆದುಕೊಳ್ಳದ ಶಿಕ್ಸಕರನ್ನು 
ಉನ್ನತವ್ಯಾ ಸಂಗಕ್ಕಾ ಗಿ ನಿಯೋಜಿಸಲೂ ಹಂಗಾ ಮತ್ತು ಆರ ಳ್ಯಾನಕ | 
ರನ್ನ BAN ಅಥವಾ ಪೂರ್ಣಾವಧಿ ಶಿಕ್ಷಕರನ್ನಾಗಿ ಪರಿವರ್ತಿಸುವುದರ ಬಗ್ಗೆ ಎಲ್ಲಾ 
ಸ್ಟವಾದ ನೀತಿಗಳನ್ನು ರೂಪಿಸಲು ಸಹಕಾಂಜ ಟು ತ್ತದೆ. 

ಈ ನೇಲೆ ಶೆ. (ಹಿಸಿರುವ ಅಂಕಿ ಅಂಶಗಳಲ್ಲದೆ., ಅಧ್ಯಾಪಕ ವೃ ತಿ ತಿಯನ್ನು 
ವಿವಿಧ ಕಾರಣಗಳಿಗಾಗಿ "ಬಿಟ್ಟು ಹೋಗುತ್ತಿರುವ ಶಿಕ್ಷಕರ ಬಗ್ಗೆ ಯ್ಮೂ ಹ ಬಿಟ್ಟು 
ಬಿಡುನಿಕೆಯಿಂದ ತೆರವಾಗು ತಿ ರುವ ಹು ದ್ದೆ ಗಳ ಬಗೆ ಯೆ. ೂ ಮಾಹಿತಿಯನ್ನು | 
ಶೈಕ್ಷಣಿಕ ಯೋಜನಾಕಾರ ಸಂಗ್ರಹಿಸ ಬೇಕು. ಈ ಬಗೆಯ ಮಾಹಿತಿಯಂತೆ \ 
ಭವಿಷ್ಯಕ್ಕಾಗಿ ರೂಪುಗೊಳ್ಳಲಿರು ವ ಶೈಕ್ಷಣಿಕ ಯೋಜನೆಗಳಲ್ಲಿ ಶಿಕ್ಷಕರ ನೇಮ ' 
ಕಾತಿಯ ಬಗ್ಗೆ ವಹಿಸಬೇಕಾದ ನಾನಾ a ಎಚ್ಚರಿಕೆಗಳ ಮ ತುಸ ಅನುಸರಿಸ 1 
ಬೇಕಾದ ಕ್ರ ನುಗಳ ಬಗ್ಗೆ ಯುಕ್ತವಾದ ಸುಳಿವು ದೊರೆಯು ತ್ತದೆ, 

(ಇ) ಗಗ "ಶಿಕ್ಷಣದ ನಿವಿಧ ಮಟ್ಟಿ ಗಳಲ್ಲಿಯ ತರಗತಿಗಳ ಸಂಖ್ಯೆ, ಅವು 
ಗಳಲ್ಲಿ ಹಾಜರಾತಿ ಮತ್ತು ಗೈರು ಹಾಜರಿ ಕ ಕ ಮಗಳ್ಳು ತರಗತಿಗಳಲ್ಲಿರುವ ಶಿಕ್ಷಣ. 4 


ಶೈಕ್ಷಣಿಕ ಯೋಜನೆಯಲ್ಲಿ ಅಂಕಿ ಅಂಶಗಳ ಪ್ರಾಮುಖ್ಯ ೯೩ 


ಸೌಲಭ್ಯಗಳ ಬಗ್ಗೆ ವಿವರವೂ ವಿಶಿಷ್ಟವೂ ಆದ ಮಾಹಿತಿಯ ಸಂಗ್ರಹಣೆ ಶೈಕ್ಷಣಿಕ 

ಹೋಜಕೆಯ ಪ್ರಮುಖ Me ಇನ್ನೂ ವಿಶದವಾಗಿ ಹೇಳಬೇಕೆಂದಕೆ ಒಂದು 
ಪ್ರಸಕ್ಕ ಸಾಲಿನಲ್ಲಿ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಪ್ರೌಢಶಿಕ್ಷಣಗಳಲ್ಲಿಯ 
ದಾಖಲಾತಿ ಎಷ್ಟೆಸ್ಟಿದೆ ? ಹೀಗೆ ದಾಖಲಾತಿ ಹೊಂದಿರುವ ವಿದ್ಯಾರ್ಥಿಗಳ ಶೈ ಕ್ಷಣಿಕ 
ಅವಶ್ಯಕತೆಗಳನ್ನು ಪೂರೈ ಸಲು ಬೇಕಾದ ಸಲಕರಣೆಗಳು ಆಯಾ ತರಗತಿಗಳಲ್ಲಿ 
ಇವೆಯೆ? ವಿವಿಧ ರೀತಿಯ ಶಾಲೆಗಳಲ್ಲಿ ತರಗತಿಗಳ ಸರಾಸರಿ ದಾಖಲಾತಿ ಎಸ್ಟಿ ಕೆ"? 
ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿಯ ತರಗತಿಗಳಲ್ಲಿ ಇರತಕ ಗ ಂಥ ವ ತ್ಯಾಸಗಳು 
ಶಾಲೆಗಳ ಯೆ: ತರಗತಿಗಳ ಸಂಖ್ಯೆ ಮತ್ತು ಅಲ್ಲಿಯ ಅಧ್ಯಾಸ ಹಳು ಸಂಖ್ಯೆಗೂ ನಡುವೆ 
ಇರುವ ಹೊಂದಾಣಿಕೆ ಇವೇ ಭಾನ ವಿಷಯಗಳಿಗೆ ಸಂಬಂಧಿಸಿದ ಅಂಕಿ 
. ಅಂಶಗಳ ಸಂಗ್ರಹಣೆ ಶೈಕ್ಷಣಿಕ ಯೋಜನಾಕಾರಶನಿಗೆ ಹೆಚ್ಚು ಉಪಯುಕ್ತವಾಗಿದೆ. 
ಯೋಜನಾರಹಿತ ಶೈಕ್ಷಣಿಕ ವಿಸ್ಮರಣೆಯಿಂದ ಅನೇಕ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ತರಗತಿ 
ಗಳ ಕೊರತೆಯಿರುವುದು, ಒಂದೇ ತರಗತಿಯಲ್ಲಿ ಏಕಕಾಲದಲ್ಲಿ ಒಂದಕ್ಕಿಂತ ಹೆಚ್ಚು 
ವರ್ಗದ ವಿದ್ಯಾರ್ಥಿಗಳಿಗೆ ಪಾಠನ ಬೋಧನೆಯನ್ನು ಮಾಡುವುದು. ಇವೇ 
ಮುಂತಾದ ಶೈಕ್ಷಣಿಕ ಫವಿಡುಗುಗಳ ಇರುವಿಕೆ ಸರ್ಕಾರದ ಗಮನವನು ಸೆಳೆದಿದೆ 
ಯಾದರೂ ಇನ್ನೂ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಸಂಸ್ಥೆ ಗಳು ಹುಟ್ಟ ಕೊಳ್ಳು 
ತ್ತಲೇ ಇವೆ. ಇವನ್ನು ತಡೆಗಟ್ಟುವುದೂ, ತರಗತಿಗಳ ಪ್ರಸಕ್ತ ಪರಿಸ್ಥಿ ತಿಯ ನ್ನ 
ಉತ್ತಮಗೊಳಿಸುವುದೂ, ವಿದ್ಯಾರ್ಥಿಗಳಿಗೆ ತರಗತಿಗಳಲ್ಲಿ Me RA ಅವಕ್ಯ 
ಕತೆಗಳನ್ನೊ ದಗಿಸುವುದೂ, ಇನ್ನು ಮುಂಜೆ ಶಿಕ್ಷಣಸಂಸ್ಥೆಗಳನ್ನು ಸ್ಥಾಸಿಸಬೇಕಾದರೆ 
ತರಗತಿಗಳಿಗೆ ಸಂಬಂಧಿಸಿದ ವಿವಿಧ ಅಂಶಗಳಿಗೆ ಯುಕ್ತ ಗಮನವನ್ನು ನೀಡುವುದು- 
ಯೋಜನಾಕಾರನ ಮುಖ್ಯ ಗುರಿಗಳಲ್ಲಿ ಸೇರಿರುವುದರಿಂದ ತರಗತಿಗಳ ಬಗ್ಗೆ ವಿವರ 
ವಾದ ಅಂಕಿ ಅಂಶಗಳನ್ನು ಸಂಗ್ರಹಿಸುವುದು ಯೋಜನಾಕಾರನಿಗೆ ಅತ್ಯವಶ್ಯಕವಷ್ಟೇ 
ಅಲ್ಲ, ಅನಿವಾರ್ಯವೂ ಆಗಿದೆ. 

(ಈ) ನಿದ್ಯಾರ್ಥಿಗಳು: ವಿದ್ಯಾರ್ಥಿಗಳು ಯಾವುದೇ ಶಿಕ್ಷಣ ವ್ಯವಸ್ಥೆಯ ಕೇಂದ್ರ 
ಬಿಂದುವಾಗಿದ್ದಾರೆ, ಈ ವಿದಾ ರ್ಥಿಸಮುದಾಯಕ್ಕ ಸಂಬಂಧಿಸಿದ ವಿನಿದ ಅಂಶಗಳ 
' ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ ಸದೇ ಹೋದಲ್ಲಿ ಶೈಕ್ಷ ಣಿಕ ಯೋಜನಾ ಕಾರ್ಯಕ್ರಮ 
ಅಪೂರ್ಣವಾಗುವುದು. 

ಒಂದು ದೇಶದಲ್ಲಿ' ಯಾವ ಯಾವ ಶಿಕ್ಷಣ ಮಟ್ಟಿದಲ್ಲಿ ಎತ್ಟೆಷ್ಟು ಮಂದಿ 
ವಿದ್ಯಾರ್ಥಿಗಳಿದ್ದಾ ಕಿ? ಅವರಲ್ಲಿ ಬಾಲಕರು ಮ ತ್ರ ಭಾಲಕೆಯ ರ ಸಂಖ್ಯೆ ಎಸ್ವೈಸಿ ದೆ? 
ಎಂಬುದರ ಬಗ್ಗೆ ಮೊದಲು ಅಂಕಿ ಅಂಶಗಳನ್ನು ಸಂಗ್ರ ಹಿಸಬೇಕು. ತಹ 
ಶಿಕ್ಷಣದ ವಿವಿಧ ಕ್ಷೆ ಕೇತ್ರ ಗಳಾದ ಕಲೆ, ನಿಜಾ ನನ, ವಾಣಿಜ್ಯ, ಫೈ ಕೀಯ್ಯ ತಾಂತ್ರಿಕ, 
ನು ಇವೇ ಮೊದಲಾದ ವಿವಿಧ ವಿಭಾಗಗಳಿಗೆ ಪ್ರ ತಿ ಸಾಲಿನಲ್ಲೂ ದಾಖಲಾಗು 
ತ್ತಿರುವ ನಿದ ವ್ಯರ್ಥಿಗಳ ಸಂಖ್ಯೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಬೇಕು. 


೯೪ ಮಾನವಿಕ ಕರ್ಣಾಟಕ 


ಸರ್ಕಾರ ಪ್ರತಿಯೊಂದು ಸಾಲಿನಲ್ಲೂ ಶಿಕ್ಷಣದ ಅಭಿವ ದ್ಧಿಗೆಂದು ಕೋಟ್ಯ ೦ತರ 
ರೂಪಾಯಿ: ಗಳನ್ನು. ಮಂಜೂರು ಮಾಡುತ್ತಿರು eg ಎಲ್ಲರಿಗೂ ತಿಳಿದಂಥ WR 
ಆಗಿದೆ. ಈ ರೀತಿ ಶಿಕ್ಷಣದ ವೆ ಮೇಲೆ ವ್ಯಯಿ:ಸಲ್ಪಡುತ್ತಿ ರುವ ಹಣದ ಪ ರ ಯೋಜನವನ್ನು 
ಆಯಾ ದೇಶದ ವಿದ್ಯಾರ್ಥಿಗಳು ಎಷ್ಟ ರಮ ಟ್ರ ಗೆ ಪಡೆಯುತಿ ತ್ತಿದ್ದಾರೆ ಎಂದು ತಿಳಿಯ 
ಬೇಕಷ್ಟೆ? ಶೈಕ್ಸ ಣಿ ಅವಕಾಶಗಳನ್ನು ಎಷ್ಟು ಮಂದಿ ಸೋಗಿ ತ್ತಿದ್ದಾರೆ? ಕ 
ಶಾಲೆಗಳಿಗೆ ದಾಖಲಾದ ಪ ಪ್ರತಿಯೊಬ್ಬ ವಿದಾ phil ೂ ಶಿಕ್ಷ ಣವನ್ನು ಲ್ಲಿಯ ತನಕ ಕೈ 
ಮುಂದುವರಿಸುತ್ತಾನೆ? ಎಂಬೆಲ್ಲ ವಿಷಯಗಳ ಬಗ್ಗೆ ತಿಳಿವಾಕೆ ಕ್ಸ ಣಿಕ ಬ | 
ಕಾರನಿಗೆ ಅಗತ್ಯ. ಪ್ರಾಥಮಿಕ ಶಿಕ್ಷಣದ ಹಂತದ್ರಿ ಶಿಕ್ಷಣವನ್ನು ಬಿಟ್ಟಬಿಡುವವರ 
ಸಂಖ್ಯೆ, ನಮ್ಮ ದೇಶದಲ್ಲಿ ಅಧಿಕವಾಗಿದೆ. ಇದಲ್ಲದೈಶಿಕ್ಸಣದ ವಿವಿಧ ಕ್ಷೇತ್ರಗಳಲ್ಲಿ, ' 
ಮಟ್ಟಿ ಗಳಲ್ಲೂ ಸೃಗಿತತೆಯ (stagnation) ಸಮಸ್ಯೆಯೂ ಗುರುತರವಾ ni ಈ 
ಕಾರಣಗಳಿಂದಾಗಿ ಶಿಕ್ಷಣಕ್ಕೆಂದು ಮೀಸಲಾಗಿಟ್ಟಿರ.ವ ಹಣದ ಅಸವ್ಯಯವಾಗುತ್ತಿದೆ. ' 
ಶಿಕ್ಚ ಣದ ಬಿಡುವಿಕೆ (drop out) ಮತ್ತು ಸ ಬಗಿತತೆಗಳಂಥ ಸಮಸ್ಯೆಗಳನ್ನು ಬಗೆಹರಿಸ | 
ಚೇಕಾ ದರೆ ಈ ವಿಷಯಗಳಿಗೆ ಸಂಬಂಧಿಸಿದಂಥ ಅಂಕೆ ಅಂಶಗಳನ್ನು ಸಂಗ್ರಹಿಸಬೇಕು. 
ಮುಂಬರಲಿರುವ ಶೈಕ್ಸ, ಕ್ಷಣಿಕ ಯೋಜನೆಗಳ ಮೂಲಕವಾದರೂ ಈ ಸಮಸ್ಯೆ ಗಳನ್ನು 
ಯಶಸ್ವಿ ಯಾಗಿ ತಡೆಗಟ್ಟಿ ಲು, ಮಾರ್ಗಗಳನ್ನು ಹುಡುಕಲು ಅಂಕಿ ಎಂಟೆ ನೆರವು 
ಅಗತ್ಯ. | 
ಶಿಕ್ಷಣದ ವಿಸ್ತರಣೆ ಮತ್ತು ಧಾ ನಡುವೆ. ನಿಕಟವಾದ 
ಸಂಬಂಧನಿರಬೇಕಾದ್ದು ಅವಶ್ಯ. ಎಂದಕ ಶೈಕ್ಸಣಿ೯ ಯೋಜನಾಕಾರನು ಒಂದು "' 
ದೇಶದಲ್ಲಿ ಆಯಾ ಕಾ ಲದಲ್ಲಿ ಉದ್ಯೋಗ ಕ್ಫೀತ ದಲ್ಲಿರುವ ಅವಕಾಶಗಳನ್ನು ಗಮನ | 
ದಲ್ಲಿಟ್ಟು ಕೊಂಡು ಆ ದೇಶದ ಶೈಕ್ಸ್ಗ ಣಿಕ ವಿಸ್ತ ರಣೆಗಾಗಿ ಕಾರ್ಯಕ ಕ್ರಮಗಳನ್ನು 
ನಿಯೋಜಿಸಬೇಕಾಗುತ್ತದೆ. ಉದ್ಯೋಗದ ಯಾವ ಯಾವ ಕ್ಲೆ "ತ್ರಗಳಲ್ಲಿ ಹೆಚಿ ನ 
ಬೇಡಿಕೆ ಇದೆಯೋ, ಆಯಾ ಕೆ ತ್ರ ಗಳಿಗೆ ಹೆಚ್ಚಿ ನ ಸಂಖ್ಯೆಯಲ್ಲಿ ಸರಿಣಿತರೂ, 
ಅರ್ಹರೂ ಆದವರನ್ನು ಒದಗಿಸುವುದು Tw ಕಣದ ಪ ಪ್ರಮುಖ ಗುರಿಗಳಲ್ಲಿ ಒಂದಾಗಿದೆ. 
ಭವಿಷ್ಯ ಕ್ಕಾಗಿ ಶೈಕ್ಸ, ಣಿಕ ಯೋಜನೆಗಳನ್ನು. ತಾ ಮೊದಲು ಶಿಕ್ಷ ಣದ ಯಾವ 
ಯಾವ ಶೆ ಶ್ಸೀತ್ರದಲ್ಲಿ ಎಷ್ಟೆಷ್ಟು ಮಂದಿ ವಿದ್ಯಾ ರ್ಥಿಗಳಿದ್ದಾರೆ? ಆಯಾ 'ಕ್ಷೀತ್ರಗಳಲ್ಲಿ 
ರುವ ಉದ್ಯೋಗಾವಕಾ ಶಗಳಿಗೂ, ತರಜೇತಿ ಪಡೆಯುತಿ ತ್ತಿರುವ ವಿದ್ಯಾರ್ಥಿಗಳ 
ಸಂಖ್ಯೆಗೂ ಹೊಂದಾಣಿಕೆ ಇದೆಯೇ ? ಯಾವ ಯಾವ ಹೊಸ ಕೆ ನತಕ್ರಗಳಿಗೆ. ಬೇಡಿಕೆ 
ಇದೆ ಕಾ ಇಲ್ಲ? ಎಂಬೆಲ್ಲ ವಿಷಯಗಳಿಗೆ ಸಂಬಂಧಿಸಿದ ಬಾಬ ಸಂಗ್ರಹಣೆ 
ಅಗತ್ಯ. ಶಿಕ ಕ್ಷಣದ ಹಲವಾರು ಕೆ ಶತ್ರಗಳ ಅನಧಿಕೃ ತ ಬೆಳವಣಿಗೆಯಿಂದ ನಿರುದ್ಯೋಗದ 
ಸಮಸ್ಯೆ ತೀವ್ರ ವಾಗಿ ಅನೇಕ ತಜ್ಞರು ಹೊರದೇಶಗಳಿಗೆ ಹೋಗು ತ್ತಿದ್ದಾ ರೆ. ತಾಂತ್ರಿಕ 
ಕ್ಕ ವೈದ್ಯಕೀಯ ಕ್ಲ ಕ್ಷೇತ್ರಗಳ ಲ್ಲಿ ಈ ಪ್ರತಿಭಾ ಪಲಾಯ ನಡ ಸಮಸ್ಯೆ ಬಹಳ 
ಗಂಭೀರವಾಗಿದೆ. ರಾಷ್ಟ್ರೀಯ ಬೊಕ್ಕಸದಿಂದ ತೆಗೆದ ಹಣವು ಈ ತಜ್ಞರಿಗೆ ತರಬೇತಿ 


ಶೈಕ್ಷಣಿಕ ಯೋಜನೆಯಲ್ಲಿ ಅಂಕಿ ಅಂಶಗಳ ಪ್ರಾಮುಖ್ಯ ೯೫ 


ನೀಡಲು ವ್ಯಯವಾಗುತ್ತಿದೆ. ಆದರೆ ಅವರ ಪ್ರತಿಭೆಯ ಪ್ರಯೋಜನವನ್ನು ಅವರ 
ಪ್ರತಿಭೆಯ ಪೋಷಣೆಗೆ ಯಾವ ವೆಚ್ಚವನ್ನೂ ಭರಿಸದ ದೇಶವೊಂದು ಪಡೆಯುತ್ತದೆ. 
ಈ ಪಿಡುಗನ್ನು ಯ.ಶಸ್ತಿಯಾಗಿ ತಡೆಗಟ್ಟ ಬೇಕಾದರೆ ಪ್ರತಿಯೊಂದು ಕ್ಸೇೇತ್ರದಲ್ಲೂ 
ಆಗುತ್ತಿರುವ ಪ್ರತಿಭಾ ಸಲಾಯನದ ಬಗ್ಗೆ ವಿವರವಾದ ಮಾಹಿತಿಯನ್ನು ಸಂಗ್ರಹಿಸ 
ಬೇಕು. ಇದರಿಂದ ಪರಿಣಿತರನ್ನು ಸ್ವದೇಶದಲ್ಲೇ ಉಳಿಸಿಕೊಳ್ಳು ವಂಥ ಕಾರ್ಯ 
ಕ್ರಮಗಳನ್ನು ಯೋಜಿಸಲೂ, ಶಿಕ್ಷಣದ ಯೋಜನಾರಹಿತ ಬೆಳವಣಿಗೆಗೆ ತಡೆಯನು 
ಒಡ್ಡಲೂ ಸಾಧ್ಯವಾಗುತ್ತದೆ. 

ಉ) ಶಿಸ್ತಣ ಸಂಸ್ಥೆಗಳ ಕಟ್ಟಡಗಳು; ಶೈಕ್ಷಣಿಕ ವಿಸ್ತರಣಾ ಕಾರ್ಯಕ್ರಮದಲ್ಲಿ 
ಶಾಲಾ ಕಾಲೇಜುಗಳ ಕಟ್ಟಡಗಳ ನಿರ್ಮಾಣ, ಸಜ್ಜುಗೊಳಿಸುವಿಕೆ ಮುಂತಾದ ಅಂಶ 
; ಗಳಿಗೆ ವಿಶೇಷವಾದ ಗಮನವನ್ನು ನೀಡಬೇಕಾಗುತ್ತದೆ. ಅಂತೆಯೇ ಈಗಾಗಲೇ 
ಕೆಲಸವನ್ನು ನಿರ್ವಹಿಸುತ್ತಿರುವ ಶಿಕ್ಷಣ ಸಂಸ್ಥೆಗಳ ಕಟ್ಟಿಡಗಳಲ್ಲಿರುವ ಸೌಲಭ್ಯ ಗಳು 
ಅವುಗಳಲ್ಲಿರುವ: ಕೊಠಡಿಗಳ, ಪ್ರಯೋಗ ಶಾಲೆಗಳ ಮತ್ತು ಒಳಾಂಗಣ ಕ್ರೀಡಾ 
'ಗಾರಗಳ ಸಂಖ್ಯೆ, ಆಟದ ಮೈದಾನಗಳು ಮತ್ತು ಮನರಂಜನಾ ಕಾರ್ಯಕ್ರಮಗಳನ್ನು 
ನಡೆಸಲು ಇರುವ ವ್ಯವಸ್ಥೆ, ಕಟ್ಟಡಗಳು ನಿರ್ಮಿತವಾದ ಸಮಯ, ಅವುಗಳ ಪ್ರಸ 
ಸ್ಥಿತಿ-ಗತಿ, ಅವುಗಳ ದುರಸ್ತಿಗಾಗಿ ಭರಿಸಬೇಕಾದ ಅಥವಾ ಭರಿಸಲಾಗಿರುವ ವೆಚ್ಚ 
ಪಟ್ಟ, ಇವೇ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಸಂಗ ಹಿಸ 
ಬೇಕಾಗುತ್ತದೆ. ಆಯಾ ಶೈಕ್ಷಣಿಕ ಸಂಸ್ಥೆ ಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೂ 
ಅಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಧ್ಯಾಸಪಕರಿಗೂ ಯುಕ್ತವಾದ ಸ್ಮಳಾನಕಾಶಗಳಿವೆಯೇ ? 
ಇಲ್ಲವಾದರೆ ಅವರಿಗಾಗಿ ಯಾವ ಯಾವ ಸೌಕರ್ಯಗಳನ್ನು ಒದಗಿಸಬೇಕು ಎಂಬ 
ಅಂದಾಜಿಲ್ಲಡೆಯೋೇ ಶೈಕ್ಷಣಿಕ ಯೋಜನಾಕಾರ್ಯಕ್ರಮವನ್ನು ರೂಪಿಸುವುದು 
ಸಮಂಜಸವಲ್ಲ. 

ಭಾರತದಲ್ಲಿ ಅನೇಕ ಶಾಲಾ ಕಾಲೇಜುಗಳಿಗೆ ಸರಿಯಾದ ಕಟ್ಟಡಗಳಿಲ್ಲದೆ ಅವು 
ತಮ್ಮ ಕೆಲಸವನ್ನು ಸಮರ್ಥವಾಗಿ ನಿರ್ವಹಿಸಲಾಗುತ್ತಿಲ್ಲ. ಆದ್ದರಿಂದ ಹೊಸ 
ಹೊಸ ಶಿಕ್ಷಣ ಸಂಸ್ಕೈಗಳ ಸ್ಥಾ ಸನೆಗೆ ಅನುಮತಿಯನ್ನು ನೀಡ.ವ ಮೊದಲು ಸರಿಯಾದ 
ಕಟ್ಟಿಡಗಳಿಲ್ಲದೆ ತೊಂದಕೆಗೀಡಾಗಿರುವ ಶಿಕಣ ಸಂಸ್ಥೆಗಳ ಸಮಸ್ಯೆಯನ್ನು ಬಗೆಹರಿಸ 
ಬೇಕು. ಈ ಕಾರ್ಯಕ್ರಮವನ್ನು ಅನ.ಷ್ಠಾನಕ್ಕ ತರಲು ಕಟ್ಟಡಗಳ ಬಗ್ಗೆ ವಿವರ 
ವಾದ ಮಾಹಿತಿಯ ಅಗತ್ಯವಿದೆ. 

(ಊ) ಶಿಕ್ಷಣದ ಮೇಲಿನ ವೆಚ್ಚ-ಆದಾಯಗಳಿಗೆ ಸಂಬಂಧಿಸಿದ ಅಂಕಿ ಅಂಶಗಳು ; 
ಶಿಕ್ಷಣ ಕ್ಲೇತ್ರಕ್ಕೆ ಒಂದು ದೇಶದಲ್ಲಿ ಈಗಾಗಲೇ ಎಷ್ಟು ಹಣವನ್ನು ವ್ಯಯ 
ಮಾಡಲಾಗುತ್ತಿದೆ ಮತ್ತು ಭವಿಷ್ಯದಲ್ಲಿ ಎಷ್ಟ ಹಣವನ್ನು ಮಂಜೂರುಮಾಡಬೇಕು 
ಎಂಬುದರ ಅಂದಾಜು ಇಲ್ಲದೆಯೇ ಶೆ ಕ್ಷಣಿಕ ಯೋಜನೆಯನ್ನು ಕೈಗೊಳ್ಳುವುದು 
ಅರ್ಥಹೀನ, ಆದ್ದರಿಂದ ಶಿಕ್ಷಣದ ವಿನಿಧ ಅಂಶಗಳ ಮೇಲೆ ತಗಲುತ್ತಿರುವ ಆವೃತ್ತಿ 


ಔ ಮಾನವಿಕ ಕರ್ಣಾಟಕ 


ವೆಚ್ಚೆ (60೬೯೯1೧8 expenditure)ಮೆತ್ತು ಸ್ಥಿ ರವೆಚ್ಚಗಳ (Capital expenditure 
ಬಗ್ಗೆ ವಿವರವಾದ ಅಂಕಿ ಅಂಶಗಳನ್ನು ER ಸಂಗ ಹಿಸಬೇಕು. ಶಿಕ್ಷಣ 
ಯಾವ ಯಾವಮ ಟ್ಟಿ ದಲ್ಲಿ ಎಷ್ಟೆ ಷ್ಟು ಹಣವನ್ನು ವ್ಯ ಯಮಾಡಲಾಗುತ್ತಿ ದೆ? ko © 
ಕೇಂದ್ರ ಮತ್ತು ರಾಜ್ಯ WN ಪಾಲು ಎನ್ಸೆಷ್ಟು ? ಎಂಬುದನ್ನು ತಿಳಿ 
ತರುವಾಯ ಶಿಕ್ಟಣಕ್ಕಾಗಿ ಮೀಸಲಾಗಿಟ್ಟರುವ ಹೆಣದಲ್ಲಿ ಶೇಕಡ ಎಷ್ಟೆಷ್ಟು ಭಾಗವನ್ನು 
ಆಡಳಿತ, ಬೋಧನೆ, ಕಟ್ಟಡಗಳ ನಿರ್ಮಾಣ ಹಾಗೂ ದುರಸ್ತಿ " ವಿದ್ಯಾರ್ಥಿ ಕ್ಸೇಮ 
ಪಾಲನೆ, ಅಧ್ಯಾಪಕರ ವೇತನ, ಆಟಿ-ಪಾಠಗಳು, ರಂಗಮಂದಿರಗಳು, ಆಟಿದ 
ಮೈದಾನಗಳು, ಆತೆ ನ ಪ್ರಯೋಗಾಲಯಗಳು ಇವೇ ಮುಂತಾದ ಶಿಕ್ಷಣ ಸಂಬಂಧಿ 
ಅಂಶಗಳ ಮೇಲೆ ವೈ ಹೊಮಾಡಲಾಗು ತ್ತಿದೆ ಎಂಬುದರ ಬಗ್ಗೆ ವಿವರಗಳನ್ನು ಸಂಗ್ರ ಹಿಸ 
ಬೇಕಾದ್ದು ಅವಶ್ಯಕ. ಇದಲ್ಲದೆ ಶಿಕ್ಷಣದ ವಿವಿಧ ಕ್ಸೇತ್ರಗಳಿಗಾಗಿ ಮೀಸಲಾಗಿಟ್ಟಿರುವ 
ಹೆಣದ ಬಗ್ಗೆಯೂ ಮಾಹಿತಿಯನ್ನು ಸಂಗ್ರಹಿಸುವುದರಿಂದ ಮಂದಿನ ಯೋಜನೆಗಳಲ್ಲಿ 
ಯಾವ ಯಾವ ಕ್ಷೇತ್ರಗಳಿಗೆ ಹೆಚ್ಚು ಹೆಚ್ಚು ಹೆಣವನ್ನು ಮೀಸಲಾಗಿಡಬೇಕು ಎಂಬು 
ದರ ಬಗ್ಗೆ ಸುಳಿವು ದೊರೆಯುತ್ತದೆ. 
ಕೇವಲ ಶೈಕ್ಸಣಿಕ ವೆಚ್ಚದ ಬಗ್ಗೆ ಅಂಕಿ ಅಂಶಗಳನ್ನು ಸಂಗ್ರಹಿಸುವುದರಿಂದ 
ಯೋಜನಾಕಾರನಿಗೆ ಶಿಕ್ಷಣಕ್ಕೆ ಸಂಬಂಧಿಸಿದ ಆರ್ಥಿಕ ಷ್ಠ ವಸ್ಸೆಯ ಸಂಪೂರ್ಣ ' 
ಚಿತ್ರಣ ದೊರೆಯುವುದಿಲ್ಲ. ಆದ್ದ ರಿಂದ ಶೈಕ್ಷ ಕಣಿಕ ವೆಚ್ಚ ವನ್ನು "ಭರಿಸಲು ಯಾವ" 
ಯಾವ ಮೂಲಗಳಿಂದ ಆದಾಯ po 'ಎಂಬುದನೂ. ಡಾ ತಿಳಿಯ ' 
ಬೇಕು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿಶ ವಿದ್ಯಾನಿಲಯ ಆಯೋಗ 
ಇತರ ಸುತನ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು. -ಪ್ರಸಕ್ತ ಶಿಕ್ಷಣ ವ್ಯವಸ್ಥೆ ಯಲ್ಲಿ" 
ಎಷ್ಟೆ ಷ್ಟು ಹೆಣವನ್ನು ತೊಡಗಿಸಿವೆ. ಎಂಬುದರ ಅರಿವು ಯೋಜನಾಳ್‌ರನಿಗೆ 
ಇರಬೇಕು. ಶೈ ಕ್ಟ ಣಿಕ ವೆಚ್ಚ ಕ್ವಗಳನ್ನು ಭರಿಸಲು ಒಂದು ದೇಶದ ಸರ್ಕಾರ ಯಾವು ' 
ದಾದರೂ ಗಾತ ಸಾಲವನ್ನು ಪಡೆದಿದ್ದರೆ, ಆ ಮೂಲಗಳು ಮತ್ತು ಸಾಲದ ' 
ಸ್ವರೂಪದ ಬಗ್ಗೆ ವಿವರಗಳನ್ನು ಸಂಗ್ರಹಿಸುವುದಲ್ಲದೆ, ಪಡೆದಿರುವ ಸಾಲವನ್ನು 
ಹಿಂದಿರುಗಿಸಲು ಮಾಡಿಕೊಂಡಿರುವ ವ್ಯವಸ್ಥೆಯ ಬಗ್ಗೆಯೂ ಮಾಹಿತಿಯನು | 
ಯೋಜನಾಕಾರ ಸಂಗ್ರಹಿಸಬೇಕಾಗುತ್ತದೆ. ಈ ಬಗೆಯ ಅಂಕಿ ಅಂಶಗಳು ' 
ಮುಂಬರಲಿರುವ ಯೋಜನೆಗಳಲ್ಲಿ ಶೈಕ್ಸ, ಕಣಿಕ ವೆಚ್ಚ ಮತ್ತು ಆದಾಯಗಳಿಗೆ 
ಸಂಬಂಧಿಸಿದಂತೆ ವಹಿಸಬೇಕಾದ ಮುನ್ನೆ ಚ ರಿಕೆಗಳನ್ನೂ ತೆಗೆದುಕೊಳ್ಳ ಬೇಕಾದ 
ಕ್ರಮಗಳನ್ನೂ ಸರಿಯಾಗಿ ಆಯೋಜಿಸಲು" BNR ನೆರವಾಗುತ್ತವೆ. 
| 
3 


೨. ಶಿಕ್ಷಣಕ್ಕೆ ಸಂಬಂಧಿಸಿದ ಇತರ ಅಂಕಿ ಅಂಶಗಳು 


(ಕ) ಜನಸಂಖ್ಯಾ ಅಂಕಿ ಅಂಶಗಳು ; ಶೈಕ್ಸ ಣಿಕ ಯೋಜನಾಕಾರನಿಗೆ ತನ | 
ಬ್ದ 
ದೇಶದ ಒಟ್ಟು ಜನಸಂಖ್ಯೆ ಯ ಬಗ್ಗೆ ವಿವರವಾದ ಮಾಹಿತಿಯ ಅಗತ್ಯ ವಿಜೆ. ಒಂದು ' 


ಶೈಕ್ಷಣಿಕ ಯೋಜನೆಯಲ್ಲಿ ಅಂಕಿ ಅಂಶಗಳ ಪ್ರಾಮುಖ್ಯ ೯೭ 


pe 


ದೇಶದ ಜನಸಂಖ್ಯೆಯ ಬೆಳವಣಿಗೆ, ವಯಸ್ಸು, ಲಿಂಗಭೇದ ಗ್ರಾಮ ಮತ್ತು ನಗರ 
ಪ್ರದೇಶಗಳಿಗುಣವಾಗಿ ಆ ಜನಸಂಖ್ಯೆಯ ವಿಭಜನೆ ಮುಂತಾದ ಪ್ರಮುಖ ಅಂಶ 
ಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಶೈಕ್ಸಣಿಕ ಯೋಜನೆಯನ್ನು ಕೈಗೊಳ್ಳಲಾಗುವು 
ದಿಲ್ಲ. ಒಂದು ದೇಶದ ಶಿಕ್ಷಣ ನೀತಿ ಮತ್ತು ಶೈಕ್ಸಣಿಕ ವಿಸ್ತರಣಾ ಕಾರ್ಯಕ್ರಮ 
ಗಳು ರೂಸಗೊಳ್ಳು ವುದು ಆ ದೇಶದ ಜನಸಂಖ್ಯೆಯ ಬೆಳವಣಿಗೆಯನ್ನು ಗಮನ 
ದಲ್ಲಿಟ್ಟುಕೊಂಡು ತಾನೇ? ದೇಶದ ಜನಸಂಖ್ಯೆಯಲ್ಲಿ ಅಕ್ಪರಸ್ಮರೆಷ್ಟು ಮತ್ತು 
ಅನಕ್ಬರಸೃರೆಷ್ಟ್ರು? ಅಕ್ಸರಸ್ಥರಲ್ಲಿ ಎಷ್ಟೆಷ್ಟು ಮಂದಿ ಯಾವ ಯಾವ ಶಿಕ್ಷಣ 
ಮಟ್ಟವನ್ನು ತಲಸಿದ್ದಾರೆ ಎಂದು ತಿಳಿಯುವುದೂ ಶೈಕ್ಸಣಿಕ ಯೋಜನಾಕಾರನಿಗೆ 
ಅತ್ಯವಶ್ಯಕ. 

| ಜನಸಂಖ್ಯಾ ತಜ್ಞರು ತಮ್ಮ ದೇಶದಲ್ಲಿ ಮುಂದಿನ ಹಲವು ದಶಕಗಳಲ್ಲಿ 
ಜನಸಂಖ್ಯೆಯು ಬೆಳೆಯಬಹುದಾದ ಧಾಟಯ ಬಗ್ಗೆ ಮಾಡಿರುವ ಪ್ರಕ್ಷೇಷಣೆ 
ಗಳನ್ನೂ ಶೈಕ್ಸಣಿಕ ಯೋಜನಾಕಾರ ಅಧ್ಯಯನ ಮಾಡಬೇಕು. ಒಂದು ದೇಶದಲ್ಲಿ 
ಶಿಕ್ಷಣದ ವಿಸ್ತೀರಣಾ ಕಾರ್ಯಕ್ರವ.ಗಳು ಆ ದೇಶದಲ್ಲಿ ಜನಸಂಖ್ಯೆಯು ಬೆಳೆಯು 
ತ್ತಿರುವ ಅಥವಾ ಇಳಿಮುಖವಾಗುತ್ತಿರುವ ಧಾಟಿಯನ್ನು ಗಮನದಲ್ಲಿಟ್ಟುಕೊಂಡೇ 
ರೂಪಿತವಾಗಬೇಕು. ಆದ್ದರಿಂದಲೇ ಶೈಕ್ಸಣಿಕ ಯೋಜನಾಕಾರನಿಗೆ ಜನಸಂಖ್ಯಾ 
ನಿಯಂತ್ರಣ ಅಥವಾ ಬೆಳವಣಿಗೆಗಾಗಿ ಕೈಗೊಂಡಿರುವ ಕಾರ್ಯಕ್ರಮಗಳ ಬಗ್ಗೆಯೂ 
ಸ್ಪಷ್ಟ ತಿಳಿವಳಿಕೆಯ ಅಗತ್ಯವಿದೆ. 

(ಖ) ಒಂದು ದೇಶದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರತವಾಗಿರುವ ಜನರ ಬಗ್ಗೆ 
ಅಂಕಿ ಅಂಶಗಳು : ಶೆ ಕ್ಪಣಿಕ ಯೋಜನೆಯ ಪ್ರಮುಖ ಗುರಿಗಳಲ್ಲಿ ದೇಶಕ್ಕೆ ಅವಶ್ಯಕ 
ವಾದ ಮಾನವ ಬಲವನ್ನು (12೩7 pಂwr) ಒದಗಿಸುವುದೂ ಒಂದಾಗಿದೆ. 
ಆದ್ದರಿಂದ ಒಂದು ದೇಶಕ್ಕಾಗಿ ಶೈಕ್ಸಣಿಕ ನೀತಿಯನ್ನು ರೂಪಿಸುವಾಗ ಆ ದೇಶದ 
ಪ್ರಸಕ್ತ ಉದ್ಯೋಗ ಪರಿಸ್ಥಿತಿಯನ್ನು ಅರಿಯಬೇಕಾಗಿದೆ. ಹೊಸ ಶಿಕಣ ನೀತಿ 
ಯನ್ನು ಯೋಜಿಸುವ ಜೊದಲೇ ವಿವಿಧ ಕ್ಷೇತ್ರಗಳಲ್ಲಿಯ ಉದ್ಯೋಗಿಗಳ ಸಂಖ್ಯೆ, 
ಅವರ ಉದ್ಯೋಗಾರ್ಹತೆ, ಸೇವಾವಧಿ, ತುಟ್ಟಿ ಭತ್ಯ, ಸಮಸ್ಯೆಗಳು, ಬೇಡಿಕೆಗಳು 
ಮತ್ತು ಅವರ ಕಲ್ಯಾಣಕ್ಕಾಗಿ ಕೈಗೊಳ್ಳ ಲಾಗಿರುವ ಕಾರ್ಯಕ್ರಮಗಳ ಬಗ್ಗೆ ನಿವರ 
ಗಳನ್ನು ಸಂಗ್ರಹಿಸಬೇಕು. ಇದಲ್ಲದೆ ಪ್ರತಿಯೊಂದು ಕ್ಲೇತ್ರದಲ್ಲೂ ಇರುವ 
ಉದ್ಯೋಗಾಕಾಂಕ್ಷಿಗಳು ತಮ್ಮ ಅರ್ಹತೆಗಿಂತ ಕಡಿಮೆ ಅರ್ಹತೆಗೆ ತಕ್ಕ ಉದ್ಯೋಗ 
ಗಳಲ್ಲಿ ನೇಮಕವಾಗಿರುವೆವರು ಮತ್ತು ತಮ್ಮ ವಿದ್ಯಾರ್ಹತೆಗೆ ಯಾವ ರೀತಿಯ 
ಸಂಬಂಧವೂ ಇಲ್ಲದ ಉದ್ಯೋಗಗಳಲ್ಲಿ ತೊಡಗಿರುವವರ ಬಗ್ಗೆ ಮಾಹಿತಿಯನ್ನು 
ಶೈಕ್ಸಣಿಕ ಯೋಜನಾಕಾರ ಸಂಗ್ರಹಿಸಬೇಕು. 

ಉದ್ಯೋಗಾವಕಾಶಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಶೈಕ್ಸಣಿಕ ಅವಕಾಶ 
ಗಳನ್ನು ದ್ವಿಗುಣಗೊಳಿಸುವುದು ಎಷ್ಟು ಹಾನಿಕಾರಕ ಎಂಬುದು ಭಾರತದ 
ಉದಾಹರಣೆಯಿಂದಲೇ ತಿಳಿದು ಬಂದಿದೆ. ಆದ್ದರಿಂದ ವಿವಿಧ ತಜ್ಞರು ಒಂದು 

7 


೯೮ ಮಾನವಿಕ ಕರ್ಣಾಟಕ 


ದೇಶದ ಮಾನವ ಬಲದ ಅವಶ್ಯ ಕತೆಗಳ ಬಗ್ಗೆ ಮೂಡಿರುವಂಥ ಪ್ರಕ್ಷೇಷಣೆಗಳ } 
ಶೈಕ್ಸಣಿಕ ಯೋಜನಾಕಾರ ಕೂಟ (ಐ ಪರಿಶೀಲಿಸಬೇಕು, ಹೀಗೆ ಮಾಡುವು 
ಎ ದೇಶದ ಅಭಿವೃ ಧ್ಲಿ ಗೆ ಪೂರಕವಾಗುವ ಮಾನವಬಲವನ್ನು ಸೃ ಹ್ಹಿಸಲ | 
ಈಗಾಗಲೇ ಅರ್ಹತೆಯ ನ್ನು ಪಡೆದು ಯುಕ್ತವಾದ ಉದೊ ಗವನ್ನು ಪಡೆಯದೇ 
ಇರುವವರಿಗೆ ಉದ್ಯೋ (ಗಾವಕಾಶಗಳನ್ನು ಕಲ್ಪಿ ಸಿಕೊಡಲೂ ಸಾಧ್ಯ ವಾಗುತ್ತದೆ. 

(ಗ) ps ಮತ್ತು ಹಣಕಾಸು ವ್ಯವಸ್ಥೆಗೆ ಸಂಬಂಧಿಸಿದ ಅಂಕಿ ಅಂಶಗಳು : 
ಒಂದು ದೇಶದ ಆರ್ಥಿಕ ಮತ್ತು ಹಣಕಾಸು ವ್ಯವಸ್ಥೆಗಳ ಬಗ್ಗೆ ಸ.ಷ್ಯವಾದ ಮಾಹಿತ 
ಯನ್ನು ಸಂಗ್ರಹಿಸ ಸದೆ ಯಾವುತೇ ತೆರನಾದ ಶೈಕ್ಸ, ಕಣಿಕ ಯೊಜನೆಯನ್ನು ಕೈಗೊಳ್ಳ] 
ಲಾಗುವುದಿಲ್ಲ. ಒಂದು ದೇಶದ ಪ್ರಸಕ್ತ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟು 
ಕೊಂಡು ಆ ದೇಶಕ್ಕಾಗಿ ಶೈಕ್ಷಣಿಕ ಅಭಿವೃದಿ ಮತ್ತು ವಿಸ್ತರಣಾ ಕಾರ್ಯಕ್ರಮ 
ಗಳನ್ನು ರೂಪಿಸಬೇಕು. ಆದ್ದರಿಂದ ಶೈಕ್ಸಣಿಕ ಯೋಜನಾಕಾರ ಆ ದೇಶದ ಒಟ್ಟು 
ರಾಷ್ಟ್ರೀಯ ಉತ್ಪನ್ನ (GNP), ತಲಾ ಬಿದಾಯ ಮತ್ತು ರಾಷ್ಟ್ರೀಯ ಆದಾಯ 
ಹಾಗೂ ಆ ದೇಶದ ಅರ್ಥಿಕ ವ ವಸ್ಥೈಯ ನ್ನ್ನ ಸುಗಮವಾಗಿ ನಡೆಸಿಕೊಂಡ: ಹಕೋಗಲು* 
ಯಾವ ಯಾವ ಮೂಲಗಳಿಂದ ಹೆಣವನ್ನು ತರಲಾಗುತ್ತಿದೆ ಎಂಬೆಲ್ಲ ವಿಷಯಗಳ 
ಬಗ್ಗೆ ಮಾಹಿತಿಯನ್ನು ಮೊದಲು ಸಂಗ್ರಹಿಸಬೇಕು. ಇಷ್ಟೇ ಅಲ್ಲದೆ ಆ ಜೀಶದ | 
ಸರ್ಕಾರವು ಜಡ ಜ್‌ ವೆಚ್ಚ ವನ್ನು ಹೇಗೆ ಭರಿಸುತ್ತಿದೆ? ಸೊಸೆ ಜೀವನಕೆ 
ಸಂಬಂಧಿಸಿದ ಯಾವ ವೆ ಆ ಮೇಲೆ ಶೇಕಡ ಎಷೆ ಷ್ಟು ಹಣವನು 
ವ್ಯಯಮಾಡಲಾಗುತ್ತಿ ಬೆ ಬಿ ಎಂಬ ಎರಡು ಪ್ರಮುಖ ಅಂಶಗಳಿಗೆ ಸಂಬಂಧಿಸಿದ ವಿವರ ' 
ಗಳನ್ನೆಲ್ಲ ಸಂಗ್ರಹಿಸಬೇಕಾದ್ದು ಅಗತ್ಯ. ದೇಶದ ಪ್ರಸಕ್ತ ಆರ್ಥಿಕ ಪರಿಸ್ಥಿತಿ, ಹಾಗೂ ' 
ಹಣಕಾಸಿನ ಸಮಸ್ಯೆಗಳನ್ನು “ಗಮನದಲ್ಲಿಟ್ಟು ಕೊಂಡೇ “ಕ ಕ್ಚಣಿಕ ಯೋಜನೆಯನ್ನು. 
ರೂಪಿಸಬೇಕು. 4 

ವಿವಿಧ ಅಂಕಿ ಅಂಶಗಳ ಅಧ್ಯಯನ ಮತ್ತು ವಿಶ್ಲೇಷಣೆಗಳು ಶೈಕ್ಸಣಿಕ | 
ಯೋಜನಾಕಾರನಿಗೆ ನಷ ಉಪಯುಕ್ತ ವಾಗಿವೆ ಎಂಬುದು ಈ ಮೇಲಿನ ' 
ಚರ್ಚೆಯಿಂದ ವ್ಯಕ್ತವಾಗುತ್ತದೆ. ಪ್ರಸಕ್ತ ಶಿಕ್ಷ ಣ ವ್ಯವಸ್ಥೆಯೆಲ್ಲಿಯ ಲೋಪ ದೋಷ ' 
ಗಳಿಗೆ ಕನ್ನಡಿ ಹಿಡಿಯುವುದಸ್ಟೇ ಜಾತ” ಮಂಬರಳಿರುಿ ಶೈಕ್ಸಣಿಕ ನೀತಿಯಲ್ಲೂ 
ಶಿಕ್ಚ ಕಣದ ಅಭಿವೃದ್ಧಿ ಗಾಗಿ ರೂಪುಗೊಳ್ಳ ಲಿರುವ ಯೋಜನೆಯಲ್ಲೂ ವಹಿಸಬೇಕಾದ ' 
ಮುನ್ನ ಚ್ಚರಿಕೆ ಕ್ರಮಗಳ ಬಗ್ಗೆಯೂ ಶಿಕ ಣಕ್ಕೆ ಸಂಬಂಧಿಸಿದ ವಿವಿಧ ಅಂಕಿ ಅಂಶಗಳ . 
ಪರಿಶೀಲನ ನೆರವಾಗುತ್ತದೆ. 


ಗ್ರಂಥಯಣ 
1... Naik, JP : Bduecational Planning in India, 1965 
2. Premi, MK. : Educational Planning in India, 1972 
3. UNESCO : Economic and Social Aspects of 


Educational Planning, 1970. 


ಕಮ್ಮಾರ ಜನಾಂಗ : ಒಂದು ಅಧ್ಯಯನ 


ಈ ಜನಾಂಗದವರು ಕರ್ನಾಟಕದಾದ್ಯಂತ ನೆಲಸಿದ್ದಾರೆ, ಇವರು ಆಯಾ 
ಪ್ರಾ ಂತಕೆ ಸ ತಕ್ಕಂತೆ ಭಾಷೆ ಆಡುತ್ತಾರೆ. ಕಮಾ ರನ್ನು ಸಂಚಬ್ರ ಹ್ಮ ಜಾತಿಯವರು 
| ತೂದು ಕರೆಯುತ್ತಾ ಕೆ. ಇವರಲ್ಲಿ ಕಃ ಲಾಚಾರ ಟು ಜಾಕ್‌ ಎಂದು ಎರಡು 
ವಿಧವುಂಟು. ಕುಲಾಚಾರದವರು ಕುಲುಮೆ ಕುಟ್ಟುವುದು, ಕಬ್ಬಿಣ ಮತ್ತು 
ಮರಗೆಲಸ ಮಾಡುತ್ತಾರೆ. ಮತಾಚಾರದವರು ಚಿನ್ನಬೆಳ್ಳಿ ಕೆಲಸಮಾಡುತ್ತಾರೆ. 
ಇವರ ಕೆಲಸ ಬೇರೆ ಬೇರೆ ಆದರೂ ಆಚಾರವಿಚಾರ ಒಂದೇ ಆಗಿರುತ್ತದೆ. 


. ಈ ಜನಾಂಗದವರು ಹೆಚ್ಚು ಮುಂದುವರಿದ ಸಂಸ್ಕೃತಿಗೆ ಸೇರಿದವರಾಗಿಲ್ಲ. 
ಗ ಇವರಲ್ಲಿ ಹಿಂದಿನ ಜನಪದ ನಂಬಿಕೆ ಮತ್ತು ಸಂಪ್ರದಾಯಗಳ ಬಳಕೆ ಹೆಚ್ಚು. 
ಇವರು ಪ್ರಸವದ ಸಮಯದಲ್ಲಿ ತಮ್ಮದೇ ಆದ ಪದ್ಧ ತಿಯನ್ನು ಅನುಸರಿಸುತ್ತಾರೆ. 


ಹೆಣ್ಣುಮಕ್ಕಳು ಮೈನೆರೆದಾಗ ಕೆಲವು ಸಂಪ್ರದಾಯವನ್ನು ಅನುಸರಿಸು 
ರ ಹೆ:ಡುಗಿ ಮೈ ನೆರೆದು ಮೂರು ಅಥವಾ ಐದು ದಿವಸಕ್ಕೆ “ ಗುಡ್ಡು ಹಾಕುವ” 
/ ಶಾಸ್ತ್ರ ಮಾಡುತ್ತಾರೆ. ತೆಂಗಿನಗರಿ ಗುಡ್ಲಿನಂತೆ ಮಾಡಿ ಅದರ ಮೇಲೆ ಹತಿ ತಲ್ಲ, 
| ಸಸ, ಹೆಲಸಿನಎಲೆ, ಲಕಿ ಸೊಪ್ಪು, ಬೇವಿನಸೊಪ್ಪು ಈ ಐದು ತರದ ಸೊಪ್ಪನ್ನು 
! ಗುಡ್ಡಿ ನವೆ. "ಲೆ ಹಾಕಿ ಹುಡು ಸಿಯನ್ನು ಹಸೆಮಣೆ ಮೇಲೆ ಕೂರಿಸಿ ಐದು ತಟ್ಟಿ 
| ತುಂಬುತ್ತಾ ಕ್ಕಿ. ಆ ತಟ್ಟಿ ಗಳಲ್ಲಿ ಚಿಗಳಿ (ಎಳ್ಳಿ ನಿಂದ ಮಾಡಿದ ತಿಂಡಿ), ತೊಂಬಿಟ್ಟು, 
| ತೆಂಗಿನಕಾಯಿ, ಕೊಬ್ಬ ರ ಬೆಲ್ಲ; ಬಾಳೆಹಣ್ಣು ವಿಳ್ಳೆ ೇದೆಲೆ ಬಟ್ಟಿ ಅಡಿಕೆ ಇಡುತ್ತಾ ಲ 
1 ಮುತ್ತೈದೆಯರು ಮ “ತ್ತ ಮಕ್ಕ ಳನ್ನೆ ಲ್ಲಾ ಸರಿದು ಅವರಿಗೆ “ತಿಕ ಕುಂಕುಮ 
ಬಾಳೆಲ್ಲ ಕೊಟ್ಟು ಜೊತೆಗೆ hy ಎಳ್ಳು ಂಡೆ” (ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ 
ತಿಂಡಿ) ಯ. ನ್ನು ತೊತು ತ್ತಾ ರೆ. ಹುಡು A ಐದು ಜ್‌ ಮುತೆ ತ್ರ್ರೈದೆಯರು ಸೋಬುಲು 
ಹುಯ್ಯುಶ್ತಾ 3. ಗು ಡ್ಲು ಹಾಕಿದ ದಿವಸ ಜಾಗರಣೆ ಇರುತ್ತಾರೆ. ಅಂದು 
ಮೈನೆರೆದ ಹುಡುಗಿ ಮಲಗಬಾರದು ಎಂದು ಒಂದು ನಿಷೇಧವಿದೆ, ಮೂರು ತಿಂಗಳು 
| ಅಥವಾ ಐದು ಸಿಂಗಳತನಕ ಹುಡುಗಿಗೆ ಆರೈ ಕೆ ಮಾಡುತ್ತಾರೆ, 


೧೦೦ ಮಾನವಿಕ ಕರ್ಣಾಟಕ 


ಹುಡುಗಿ ಅಥವಾ ಹುಡುಗನಿಗೆ ಮದುವೆ ವಯಸ್ಸು ಬಂದಾಗ ಮಡುವೆ 


ಏರ್ಪಾಡು ಮಾಡುತ್ತಾರೆ. ಹುಡುಗಿಯನ್ನು ಹುಡುಕಲು ಗಂಡಿನವರೇ ಹೆಣ್ಣಿನ ' 


ಮನೆಗೆ ಹೋಗುತ್ತಾರೆ. ತಮಗೆ ಒಪ್ಪಿ ಗೆ ಆದರೆ ಮದುವೆ ನಿಶ್ಚ ಯ ಮಾಡುತ್ತಾರೆ. 


ಒಪ್ಪುಮಾತ, ವೀಳೈಶಾಸ್ತ್ರವನ್ನು ಹೆಣ್ಣಿ ನ ಮನೆಯಲ್ಲಿ ಮುಡಿ ತ್ತಾರೆ. ಗೊತ್ತಾದ 


ದಿವಸ ಮಡುವೆ ನಿಶೆಯ £33 ಮದುನೆ ಮಾಡುತ್ತಾರೆ. 


ಒಪ್ಪು ಮಾತು ಎಂದರೆ ಗಂಡಿನ ಕಡೆಯವರಿಗೆ ಹುಡುಗಿ ಮನಸೊಪ್ಪಿತು ಎಂಬ ': 
ಅರ್ಥವನ್ನು ಸೂಚಿಸಿರುವ ಮಾತು. ಅಂದು ಗಂಡಿನ ಕಡೆಯವರು ಐದು ಜನ ' 
ಮುತ್ತೈದೆಯರು ಹಾಗೂ ಐದು ಜನ ಗಂಡಸರು ಹೆಣ್ಣಿನ ಮನೆಗೆ ಬರುತ್ತಾರೆ. ' 
ಜೊತೆಗೆ ಅರಿಶಿನ, ಕುಂಕುಮ, ಹೂ, ವೀಳ್ಳೆದೆಲೆ, ಅಡಿಕೆ ಹಣ್ಣುಗಳನ್ನು ತೆಗೆದು ಕ 


ಕೊಂಡು ಹೋಗಿರುತ್ತಾರೆ. ಮದುವೆ ಆಗುವ ಹುಡುಗಿಯನ್ನು ಕರೆದು ಕುಳ್ಳಿರಿಸಿ 
ಕೊಂಡು ಅವಳಿಗೆ ` ಹೂ ,ಮುಡಿಸುತ್ತಾರೆ. ಹೂ ಮುಡಿಸುವಾಗಲೇ ತಲೆಯಲ್ಲಿ 


ಸುಳಿಗಳಿನೆಯೇ ಎಂದು ಪರೀಕ್ಷಿಸಿ ಹೂ ಮುಡಿಸ ಸುತ್ತಾರೆ. ಸುಳಿ ನೋಡುವುದಕ್ಕೆ ' 


ಎಲ್ಲರಿಗೂ ಬರುವುದಿಲ್ಲ. ಕೆಲವರಿಗೆ. ಅನುಭವ ಆಗಿರು ವರಿಗೆ ಮಾತ್ರ ಸುಳಿ ಇರುವುದು 


ಇಲ್ಲದಿರುವುದು ಗೊತ್ತಾಗುತ್ತದೆ. ಹೂ ಮುಡಿಸಿ, ಆ ಹುಡುಗಿಗೆ ಅರಿಶಿನ ಕುಂಕುಮ | 
ಹಣೆಗೆ ಹಚ್ಚಿ, ಎಲೆ ಅಡಿಕೆಯ ನ್ನ್ನು ಕೊಡುತ್ತಾ ರಿ, ಅಂದು ಹೆಣ್ಣಿನ ಮನೆಯಲ್ಲಿಯೇ ೬ 


ನ ಿಕೊಂಡ್ಲ ಬರುತ್ತಾ 3 ಅಲ್ಲಿಗೆ ಹೆಣ್ಣು ಆಯ್ಕೆ ಯ ನೊದಲನೆಯ ಹೆಜ್ಜೆ 
ಮುಗಿದಂತೆ 


ನೀಳ್ಳೈಶಾಸ್ತ್ರವೆಂದು ಹೆಣ್ಣಿನ ಮನೆಯಲ್ಲಿ ಮಾಡುತ್ತಾರೆ. ಹೆಣ್ಣಿನ ಕಡೆ"! 
ನೆಂಟಿರಿಷ್ಟರೂ, ಹಾಗೂ ಗಂಡಿನಕಡೆ ನೆಂಟರಿಷ್ಟರೂ ಎಲ್ಲರೂ ಸೇರುತ್ತಾಕೆ, 
ಹೆಣ್ಣನ್ನು ಹಸೆಮಣೆ ಮೇಲೆ ಕೂರಿಸಿ ಗಂಡಿನ ಕಡೆಯವರು ತಂದಿರುವಂತಹ ತಟ್ಟಿ } 


ಸಾಮಾನುಗಳನ್ನು ತುಂಬಿಟ್ಟು, ಮುತ್ತೈದೆಯರು ಶಾಸ್ತ್ರ ಮಾಡುತ್ತಾರೆ. ಎರಡು 
ಕಡೆಯವರೂ ಊಟ ಮಾಡುತ್ತಾಕೆ. ಅಂದು ಮದುವೆ ಯಾವ ದಿವಸ ಇಟ್ಟು 
ಕೊಳ್ಳಬೇಕೆಂದು ನಿಷ್ಕರ್ಜ್ಷೆಮಾಡಿಕೊಂಡು ಲಗ್ನ ಕಟ್ಟಿಸುತ್ತಾರೆ. ಅಂದರೆ ಲಗ್ಗೆ 


ಪತ್ರಿಕೆ ಬರೆಸುತ್ತಾ ರೆ. ಲಗ್ನ ಪತ್ರಿಕೆ ಮಾಡಿಸಿದ ಬಳಿಕ ಮದುವೆ ಆಗುವವರೆವಿಗೂ 4 


ಗಂಡಿನ ಮನೆಯವರು ಹಾಗೂ ಹೆಣ್ಣಿನ ಮನೆಯವರು ಮಾಂಸವನ್ನು ತಿನ್ನುವ 
ಹಾಗಿಲ. 


ಮದುವೆ ದಿವಸ ಗಂಡು, ಹೆಣ್ಣುಗಳಿಗೆ ವಿಶೇಷ ಅಲಂಕಾರ ಮಾಡುತ್ತಾರೆ. 


ಹೆಣ್ಣಿಗೆ ಅಲಂಕಾರ ಮಾಡಿ ವಿವಿಧ (ಒಡವೆ) ಆಭರಣಗಳನ್ನು ಹಾಕುತ್ತಾ ಕೆ. 4 
ಕ 


ದೊಡ್ಡ ಗುಂಡು, ಸಣ್ಣ ಗುಂಡು, ಕಾಸಿನಸರ, ಚಲುವೆ ವೆಕುಪ್ಪಿ ಕಾಲುಂಗರ, ಕಾಲಿನ 


ಚೈನು, ನಡಿಗೆ ಗೆಜ್ಜೆ ಡಾಬು, ಕಿನಿಗೆ ಮೇಓಕೊಳನೆ, ಗೊಗ್ಗೆ ತಟ್ಟು, ವಾಲೆ ಜ ುಮಕಿ ' 1 


ಕ್ಲಂ ಮಾಟ, ಅಟ್ಟಿ ಗೆ ಬಂದಿತಾಲಿ, ಜೀವರಕಾಲಿ ಮುಂತಾದ ಅಭರಣಗಳನ್ನೆಲ್ಲಾ 
ಹಾಕುತ್ತಾರೆ. 


ಎ 


ಕಮ್ಮಾರ ಜನಾಂಗ : ಒಂದು ಅಧ್ಯಯನ ೧೦೧ 


| ಗಂಡಿಗೆ ಬಲಗೈಗೆ ಕಪ್ಪ, ಎಡಗೈಗೆ ಚಿನ್ನದಚ್ಛನು ಕತ್ತಿನಸರ, ಉಂಗುರ 
| ಹಾಕುತ್ತಾರೆ. ಈ ಜನಾಂಗದವರಲ್ಲಿ ಒಂದು ವಿಶೇಷನೇನೆಂದಕೆ ಧಾರೆಯಾಗುವ 
ಸಮಯದಲ್ಲಿ ಗಂಡಿಗೆ ವಾಲೆ ಜುಮುಕಿಯನ್ನು ಕಡ್ಡಾಯವಾಗಿ ಹಾಕಲೇಬೇಕು. 
| ಅಲ್ಲದೆ ಕಚಿ ಯೊಂದನ್ನು ಬಿಟ್ಟು ಬೇಕೆ ಬಟ” ಸೈಯನ್ನ “ಹಾಕಬಾರದು. (ಬೇಕಿದ್ದರೆ 
| ಒಂದು ಶಲ ವನು  ಹೊದ್ದಿ ಕೊಳ್ಳ ಬಹುದು) ಧಾಕಿಯಾನ ಅನಂತರ ಅಂಗಿಯನ್ನು ಹಾಕಿ 
ಕೊಳ್ಳುತ್ತಾರೆ. ಕಮ್ಮಾರ ಜಾತಿಯ ಮದುವೆಯಲ್ಲಿ ಒಂದು ವಿಶೇಷ ಏನೆಂದರೆ 
ಗಂಡಿನ ಕಡೆಯವರು ಎರಡು ತಾಲಿಗಳನ್ನು ಮಾಡಿಸಿರಬೇಕು. ಧಾರೆಮುಹೂರ್ತ 
ಸಮಯದಲ್ಲಿ ಒಂದು ತಾಲಿಯನ್ನು ಗಂಡು ಕಟ್ಟುತ್ತಾನೆ. ಅನಂತರ ಅವರ 
ಜಾತಿಯಲ್ಲಿ “ ನಾಗೋಲೆ ಶಾಸ್ತ್ರ” ಎಂದು ಮಾಡುತ್ತಾರೆ. ಈ ಶಾಸ್ತ್ರಕ್ಕೂ ಒಂದು 
ಶಾಲಿ ಇರಬೇಕು. ಗಂಡು ಹೆಣ್ಣನ್ನು ಒಂದು ಕಡೆ ಒಟ್ಟಾಗಿ ಕುಳ್ಳಿಸಿರುತ್ತಾರೆ. ಅವರ 
ಮುಂದೆ ಒಂದು ಗಡಿಗೆಯನ್ನು ಇಟ್ಟು ಅದರಲ್ಲಿ ಅಕ್ಕಿಯನ್ನು ತುಂಬಿ ಆದರ ಸುತ್ತ 
| ಸಣ್ಣ ಸಣ್ಣ 15 ಗಡಿಗೆಯಲ್ಲಿ ನವಧಾನ್ಯದ ಕಾಳುಗಳನ್ನು ತುಂಬಿಟ್ಟು ಪುರೋಹಿತ 
ರಿಂದ ಪೂಜೆ ಮಾಡಿಸಿ, ಮಂತ್ರಹೇಳಸುತ್ತಾರೆ. ಆ ಸಮಯದಲ್ಲಿ ಗಂಡು ಹೆಣ್ಣಿಗೆ 
ಮತ್ತೆ ನಾಗೋಲೆತಾಳಿಯನ್ನು ಕಟ್ಟುತ್ತಾನೆ, ಇದು ಕಮ್ಮಾರ ಜಾತಿಯಲ್ಲಿ ವಿಶೇಷ 
ವಾಗಿ ನಡೆಯವಂಥದ್ದು. ಮದುವೆ ಅದ ತರುವಾಯ ಗಂಡುಹೆಣ್ಣಿನ ಕಡೆಯವರಿಗೆಲ್ಲಾ 
ವೀಳ್ಯಕೊಡಬೇಕು. ವೀಳ್ಯ ಎಂದರೆ ಒಳ್ಳೆ ಎಲೆ ಅಡಿಕೆ, ಒಂದು ಖರ್ಜೂರ ಹತ್ತುಖೈಸೆ 
ಅಥವಾ ಚಿಕ್ಕವರಿಗೆ ಐದುಪೈಸೆ ಕೊಡಬೇಕು. ಗಂಡಸರಿಗೆ ಅದರ ಜೊತೆಗೆ ಜನಿವಾರ 
ವನ್ನೂ ಇಟ್ಟು ಕೊಡಬೇಕು. ಈ ವೀಳ್ಯ ತೆಗೆದುಕೊಳ್ಳುವುದು ಅವರಿಗೆ ಒಂದು 
ಪದ್ದ ತಿಯಾಗಿಬಟ್ಟ ದೆ. ಕೇಳಿದವರಿಗೆ ಇಲ್ಲಾ ಎನ್ನು ವಹಾಗಿಲ್ಲ. ಆದ್ದರಿಂದ ಒಂದು 
ತಿಂಗಳ ಮಗುವಿನ ಹೆಸಕ್ಹೇಳಿದರೂ ಸಹ 4 ನೀಳ್ಯ ವನ್ನು ಕೊಡಲೇಬೇಕು. 
ಕೆಲವರು ವಿಳ್ನ್ಗ ತೆಗೆದುಕೊಂಡಬಳಿಕ  ಊಟದವರೆಗೂ ಕಾಯುವುದೇ ಇಲ್ಲ. 
ತಮ್ಮ ತಮ್ಮ ಮನೆಗೆ ಹೊರಟು ಹೋಗುತ್ತಾರೆ. 
ಮದುವೆಗೆ ಬಂದಿರತಕ್ಕಂತಹ ಪ್ರತಿಯೊಬ್ಬರಿಗೂ ಎಲೆ ಅಡಿಕೆ, ಹೂ, 
ದಕ್ಷಿಣೆ, ಖರ್ಜೂರದಕಾಯಿ: ಕೊಡಲೇ ಬೇಕು. ಅಲ್ಲದೆ ಗಂಡಸರಿಗೆ ಜನಿವಾರದ 
ಜಾರದ ಎಳೆಗಳನ್ನು ಸಹ ಕೊಡುತ್ತಾರೆ. ಎಷ್ಟೇ ಬಡವರಾಗಿದ್ದರೂ ಸಹೆ 
ಖರ್ಜೂರದ ಕಾಯ್ಕಿ, ಜನಿವಾರದ ಎಳೆಯನ್ನು ಕೊಡಲೇಬೇಕು. ಅನಂತರ ತಮ್ಮ 
ಶಕ್ತಿಗೆ ತಕ್ಕಹಾಗೆ ಅಡಿಗೆ ಮಾಡಿಸಿ ಬಂದಿರುವಂಥ ಅತಿಥಿಗಳಿಗೆ ಊಟ ಹಾಕಿಸು 
ತಾರೆ. 
4 ಮದುವೆಯಾದ ಬಳಿಕ ಹೆಣ್ಣನ್ನು ಗಂಡಿನ ಘೂ ಕರೆದುಕೊಂಡು 
ಬರುತಾ ಕೆ, ಮಡುವೆ ಆದ ಐದು ದಿವಸ ಕೈ ಅಥವಾ ಏಳು ವಸಕ್ಕೈ ಗಂಡಿನ 
ಮನೆಯಲ್ಲಿ 4 ಬೀಗರೂಟ ” ಅಥವಾ « ನೆರವಿ” ಎಂದು ಮಾಂಸದ ರ Ss 


ಪದ ತಿ ಇದೆ. 
೦ 


೧೦೨ ಮಾನವಿಕ ಕರ್ಣಾಟಕ 


ಜನಿವಾರದ ಪೂಜೆ: ಉಪಾಕರ್ಮದ ಪೂರ್ಣಿಮಾ ದಿವಸ ಜನಿವಾರದ 
ಪೂಜೆಯನ್ನು ಆಚರಿಸುತ್ತಾ ಕೆ, ಅಂದು ಮನೆಯನ್ನೆಲ್ಲಾ ಸ್ನ ಚ್ಚ ಗೊಳಿಸಿ ಮಡಿಯಿಂದ 
ದೇವರ ಪೂಜೆ ಮಾಡುತ್ತಾರೆ. ಅವರವರ ಮನೆಯಲ್ಲಿ ಎಷ್ಟು ಜನ ಗಂಡುಮಕ್ಕಳು? 
ಇರುತ್ತಾರೋ ಅಷ್ಟು ಜನಿವಾರದ ಎಳೆಗಳನ್ನು ಒಂದೊಂದನ್ನು ಬೇರೆ ಬೇರೆಯಾಗಿ ' 
ಎಲೆ ಅಡಿಕೆಯ ಮೇಲಿಟ್ಟು ಪೂಜೆ ಮಾಡಿ ಅಂದು ಗಂಡು ಮಕ್ಕಳೆಲ್ಲಾ ಧರಿಸಿದ್ದ. 
ಜನಿವಾರ ಬದಲಾಯಿಸಿ, ಆ ದಿವಸ ಅವರ ಮನೆಗಳಲ್ಲಿ ಸಿಹಿ ಅಡಿಗೆ ಮಾಡಿ ಊಟ ' 
ಮಾಡುತ್ತಾರೆ. 

ಹೆಣ್ಣುಮಗಳು ಗರ್ಭಿಣಿ ಆದರೆ ಅವಳನ್ನು ಗಂಡನ ಮನೆಯಿಂದ 7 ತಿಂಗಳು 1 
ಅಥವಾ 9 ತಿಂಗಳಿಗೆ ತಾಯಿಸವ:ನೆಗೆ ಕರೆದುಕೊಂಡು ಬರುತ್ತಾರೆ. ಹೆರಿಗೆಯನ್ನು 
ತಮ್ಮ ಮನೆಗಳಲ್ಲಿ ತಮ್ಮದೇ ಆದ ರೀತಿಯಿಂದ ಮಾಡುತ್ತಾರೆ. ಹೆರಿಗೆ ನೋವು 1 
ಪ್ರಾರಂಭವಾದಾಗ ಬೇಗ ಹೆರಿಗೆ ಆಗಲೆಂದು ಜೀರಿಗೆ ಕಷಾಯವನ್ನು ಕಾಯಿಸಿ ಕುಡಿಸು ' 
ತ್ತಾರೆ. ಹೊಕ್ಕಳಿಗೆ ಕೈಯೆಣ್ಣೆ (ಹರಳೆಣ್ಣೆ) ಸವರಿ, ತಮ್ಮ ಪದ್ಧತಿಯಂತೆ ಹೆರಿಗೆ 
ಮಾಡುತ್ತಾ ರೆ. ಟ್ಟ ಕ್ಯ ಮಗುವನ್ನು ಬಿಸಿನೀರಿನಲ್ಲಿ ಸಾ ನ ಮಾಡಿಸಿ ಮಗುವಿಗೆ * 
ಹರಳೆಣ್ಣೆ ಕುಡಿಸುತ್ತಾರೆ. ಮಗು ತಿತರ ಎಂದು pus ನಂಬಿಕೆ. ಹುಟ್ಟಿದ ಸ್ಯ 
ಮಕ್ಕಳು ಸಾಯುತ್ತಿದ್ದರೆ ಅನಂತರ ಹುಟ್ಟಿದ ಮಗುವಿಗೆ ತಕ್ಷಣ ಮೂಗನ್ನು ಚುಚ್ಚಿ ತ 
ಬಿಡುತ್ತಾರೆ. ಅಷ್ಟೇ ಅಲ್ಲ ಕತ್ತೆಹಾಲನ್ನು ಕುಡಿಸುತ್ತಾರೆ. ಹೆಬ್ಬುಲಿ, ಕಿಬ್ಬುಲಿ, 
ಗಣಕ್ಕೆ ಗುಪ್ಪಟಿ ಸೊಪ್ಪಿನ ರಸವನ್ನು ಕುಡಿಸುತ್ತಾರೆ. 4 

ಬಾಣಂತಿಗೆ ಐದು ದಿವಸದತನಕ “ ಉಡುಗೂಳು” ಎಂದು ಬರೇ “ ಕುಸುಬದ ' 
ಅನ್ನ” ಜೊತೆಗೆ ಸ್ವಲ್ಪ ಬೆಲ್ಲ ಕೊಡುತ್ತಾ ಕಿ. ಮಧ್ಯಾಹ್ನ ಮತ್ತು ರಾತ್ರಿ ಎರಡು | 
ಹೊತ್ತು ಅದೇ ಆಹಾರವನ್ನು ಐದು "ದಿವಸ ವರೆಗೂ ತಿನ್ನಿಸುತ್ತಾರೆ. ಅಲ್ಲದೆ | 
ಅವರು ಕೇಳಿದಷ್ಟು ಕಾಫಿಯನ್ನು ಯಥೇಚ್ಛವಾಗಿ ಕೊಡುತ್ತಾರೆ. ಹನ್ನೊಂದು 
ದಿವಸಕ್ಕೆ ಸೂತಕ ತೆಗೆಯುತ್ತಾರೆ. ಸೂತಕ ತೆಗೆಯುವ ಮುನ್ನ ಸುಣ್ಣ ನವನ್ನು ತುಂಬು ' 
ತ್ತಾರೆ, ಅದುವರೆಗೂ ಉಸಯೋಗಿಸುತ್ತಿ ದ್ದ ಮಡಕೆಗಳನ್ನು ತೆಗೆದು ಹಾಕಿ ಹೊಸ 
ವಾಡಕೆ ಉಪಯೋಗಿಸುತ್ತಾರೆ. 

ಹನ್ನೊ ೦ದನೆಯ ದಿವಸ ಮನೆಯನ್ನ ಲ್ಲಾಸ್ವ ಚ್ಛ ಗೊಳಿಸಿ ಸಾ ನ ಮಾಡಿಕೊಂಡು 
ಮಗು ತಿಗ ಸ್ಟಾನ ಮಾಡಿಸುತ್ತಾ ಕ ಸ ತು ಪ್ಪದ ಬೀಜ ಹೆಚ್ಚು ತ್ತಾರೆ. 
ಕಾಲುವೆ ಹತ್ತಿರ ಹೋಗಿ ಗಂಗೆ ಪೂಜೆ ಮಾಡಿ ಆ ನೀರನ್ನು ತಂದು ಮನೆಯ 
ಸಾಮಾನುಗಳಿಗೆಲ್ಲಾ ಸಿಂಪಡಿಸಿ ಆನಂತರ ಅಡಿಗೆ ಮಾಡುತ್ತಾರೆ. ಅಷ್ಟೆ € ಅಲ್ಲ ಮಡಿ 
ನೀರು ತಂದನಂತರಸೇ ಅಡಿಗೆ ಮಾಡಲು ಪಾ ೨್ರರಂಭಿಸುತ್ತಾ ಕೆ ಅಂದು ಕಸ ರುಬೇಳೆಯ 
«ಕಚ ಕೈಡಿ ಅನ್ನ” ಮತ್ತು ಅವರೆಕಾಳು ತಾತ ಸಾರು (ಇದಕ್ಕೆ ಕೂಟುಗರಿ 
ಬ ಸ ಕರೆಯುತಾ ರೆ) ಮಾಡಿ, ಹೆರಿಗೆ ಆದಂತಹ ಸ್ಥಳವನ್ನು ಸ್ವಚ್ಛ ಗಳಿಸಿ 
ಕೊಂಡು ಆ ಜಾಗದಲ್ಲಿ ಒಂದು NF ಮಾಡಿರುವ ಅಡಿಗೆಯನ್ನೆ ಲ್ಲಾ ಸಸ ರೆ. 


ಪಪ ಗು ಹೊಸಪ ean ಓತು 65 6566೬ 


ಸ ಕಮ್ಮಾರ ಜನಾಂಗ : ಒಂದು ಅಧ್ಯಯನ ೧೦೩ 


ಆ ಊಟದ ಮುಂದೆ ಬಾಣಂತಿ ಮತ್ತು ಚಿಕ್ಕ ಚಿಕ್ಕ ಗಂಡುಮಕ್ಕಳನ್ನು ಕೂರಿಸು 
ತ್ತಾರೆ. ಊಟವನ್ನು ಮಕ್ಕಳಿಗೆ ತಿನ್ನಿಸಿ ಒಂದು ತುತ್ತು ಅನ್ನ ವನ್ನುಮಾತ್ರ 
ಬಾಣಂತಿಗೆ ಕೊಡುತ್ತಾರೆ. ಅನಂತರ ಬಾಣಂತಿಗೆ ಕೊಡಬೇಕಾದ ಆಹಾರವನ್ನು 
ಬಡಿಸುತ್ತಾರೆ. ಮೂರು ದಿವಸಕ್ಕೆ ಒಂದು ಸಾರಿ ಮಾಂಸದ ಅಡಿಗೆ ಮಾಡಿ ಬಡಿಸು 
ತ್ತಾರೆ, ಈ ರೀತಿ ಮೂರು ತಿಂಗಳು ಅಥವಾ ಐದು ತಿಂಗಳು ಆರೈಕೆ ಮಾಡುತ್ತಾರೆ. 
ಹನ್ನೊಂದನೆಯ ದಿವಸವೇ ತಮಗೆ ಇಷ್ಟವಾದ ಹೆಸರನ್ನು ಮಗುವಿಗೆ ಇಡುತ್ತಾರೆ. 


ಆರಾಧಿಸುವ ದೈನಗಳು : ಕಪ್ಪಡಿಯ ಸಿದ್ದಪ್ಪಾ ಜಿಯನ್ನು ಮನದೇವ 
ರಾಗಿ ಪೂಜಿಸುತ್ತಾರೆ. ಬಪ್ಪಣ್ಣ ಪುರದ ದೇವರನ್ನು ಆರಾಧಿಸುತ್ತಾರೆ. ಅಲ್ಲದೆ ದೊಡ್ಡ 
ಅರಸೀಕೆರೆಯ ಏಳೂರು ಅಮ್ಮ, ಗುಡಿಲ ಅಮ್ಮ, ಚೌಡೇಶ್ವರಿಯನ್ನು ಪೂಜಿಸುತ್ತಾರೆ. 

ಕೆಲವು ಸಾರಿ ಊರಿನಲ್ಲಿ ವಾಂತಿಭೇದಿ ಪ್ರಾರಂಭವಾದರೆ ಅದು “ ದೇವರ 
ಹುಸುಲು ” ಎಂದು ಕಮ್ಮ್ಮಾರರ ಮನೆದೇವತೆಯಾದ ಸಿದ್ದಪ್ಪಾಜಿಯ “ಕಂಡಾಯ” 
ಮೆರವಣಿಗೆ ಮಾಡಿಸುತ್ತಾರೆ. ಕಂಡ್ಡಾಯ ಮೆರವಣಿಗೆ ಮಾಡುವುದರಿಂದ ಊರಿಗೆ 
ಯಾವ ಮಾರಿ, ಮಸಣಿಯರ ಸೋಂಕು ತಗುಲುವುದಿಲ್ಲವೆಂದು, ಶಾಂತಿ ನೆಮ್ಮದಿ 
ಬರುತ್ತದೆ ಎಂಬುದು ಅವರ ನಂಬಿಕೆ- 

ಕಂಡಾಯ ಎಂಬುದು ಒಂದು ತ್ರಿಶೂಲ, ಇದನ್ನು ಮೆರವಣಿಗೆ ಮಾಡುವ ದಿವಸ 
ಊರಿನಲ್ಲಿ ಯಾವ ವಿಧವಾದ ಕಂಟು, ಘಾಟು ಮಾಡಬಾರದು. ಈ ಕಂಡಾಯವನ್ನು 
ಮೂರು ದಿವಸ ಮೆರವಣಿಗೆ ಮಾಡುತ್ತಾರೆ. ಈ ಕಂಡಾಯವು ಗೊತ್ತಾದ ಆಚಾರ್ಯರ 
ಮನೆತನದಲ್ಲಿ ಮಾತ್ರ ಇಟ್ಟಿರುತ್ತಾರೆ. ಮೆರವಣಿಗೆ ದಿವಸ ಕಂಡ್ಲಾಯ ಹೊತ್ತು 
ಕೊಳ್ಳುವವರು ಉಪವಾಸದಿಂದ ಹಾಗೂ ಮಡಿಯಿಂದ ಇರಬೇಕು. ಇವರೇ ದೇವರೆಂಬ 
ಭಾವನೆಯಿಂದ ಇವರ ಪಾದಪೂಜೆ ಮಾಡುತ್ತಾರೆ. ಊರಿನಲ್ಲಿ ಮನೆ ತಪ್ಪದಂತೆ 
ಕಂಡಾಯಕ್ಕೆ ಪೂಜೆ ಮಾಡಿಸುತ್ತಾರೆ. ಈ ರೀತಿ ಮಾಡುವ ಉದ್ದೆ (ಶವೆಂದರೆ 
ಕಂಡಾಯ ಮೆರವಣಿಗೆಯ ಸಮಯದಲ್ಲಿ ಕೊಂಬು, ಕಹಳೆ, ಓಲಗದ ಸದ್ದು ಕೇಳಿ 
ಮಾರಮ್ಮ ಓಡಿ ಹೋಗುತ್ತಾಳೆ ಎಂಬ ನಂಬಿಕೆಯಿಂದ ಮಾಡುತ್ತಾರೆ. ಕಾಳಮ್ಮನ 
ಪೂಜೆಯನ್ನು ವಿಶೇಷವಾಗಿ ಮಾಡುತ್ತಾರೆ. 


” ಪ್ರಧಾನ ಕಸುಬು 
ಕಬ್ಬಿಣದ ಕೆಲಸ ಮತ್ತು ವ:ರಗೆಲಸ ಪ್ರಧಾನವಾಗಿರುತ್ತದೆ. ಕಬ್ಬಿಣದ 
ಕೆಲಸದಲ್ಲಿ ನೇಗಿಲು ಗುದ್ದಲಿ, ಮಚ್ಚು, ಕುಳ್ಳು, ಕೂಪರು, ತವ, ಹಲ್ಲೆ, ಕುಳ್ಳು, 
ಮುಂತಾದ ಸಾಮಾನುಗಳನ್ನೆಲ್ಲಾ ಮಾಡಲು ತಿದಿಯನ್ನು ಉಪಯೋಗಿಸುತ್ತಾರೆ. ದ್ಯ 
ತಿದಿಯಲ್ಲಿ ಎರಡು ವಿಧ. 


(1) ಚಕ್ಕಳದ ತಿದಿ (2) ಮಿಷನ್‌ ತಿದಿ. 


೧೦೪ ಮಾನವಿಕ ಕರ್ಣಾಟಕ 


ಹಂದೆ ಎಲ್ಲರೂ ಚಕ್ಕಳದ ತಿದಿಯನ್ನು ಉಪಯೋಗಿಸುತ್ತಿದ್ದರು, ಈಗ ವಿ.:ಸನ್‌ 
ತಿದಿಯನ್ನು ಉಸಯೋಗಿಸುತ್ತಿದ್ದಾರೆ. 

ಕಮ್ಮಾರರು ಆಯುಧಗಳನ್ನು ಮಾಡಲು ಬೆಂಕಿಗೆ ಉಪಯೋಗಿಸುತ್ತಿದ್ದ 
ಒಲೆಗೆ ತಿದಿ ಎಂದು ಕರೆಯುತ್ತಾರೆ ಇದಕ್ಕೆ ತ್ರಿಕೋನಕಾರದ ಮೂರು ತೂಕವಿಲ್ಲದ 
ಹಲಗೆಯನ್ನು ಜೋಡಿಸಿರುತ್ತಾ ಕೆ. ಇದರ ಬಕ ಧ್ಯ 2 ರಿಂದ 3 ಅಂಗುಲ ರಂಧ್ರ ವನ್ನು 
ಮಾಡಿರುತ್ತಾ. ಕೆ, ಒಂದು ಹಲಗೆಯ: ನ ಕೆಳಗಡೆ ಇಟ್ಟು ಆದರ ಸುತ್ತಲು ಒಂದು 
ಅಡಿ ಎತ್ತರವಾದ ದನದ ಚಕ್ಕಳವನ್ನು ನಾಗಿ ಕತ್ತರಿಸಿ ವೆ ಮೇಲಿಂದ ಕೆಳಭಾಗವಾಗಿ 
ವಾಟವಾಗಿ ಹಲಗೆಯ ಅಂಚಿಗೆ he 0 ಅದರ ಮೇಲೆ ಹಲಗೆ ಇಟ್ಟು ಅದರ 
ಅಂಚಿಗೂ ಮೇಲ್ಕಂಡಂತೆ ದನದ ಚಕ್ಕಳವನ್ನು ಸೇರಿಸಿರುತ್ತಾರೆ. ಇತ್ತೀಚಿನವರು 
ಪ್ರತಿಯೊಬ್ಬರು ಮಿಷನ್‌ ತಿದಿಯನ್ಹೇ ಬಳಸುತ್ತಾರೆ. ಇದು ಅದಕ್ಕಿಂತ ಸುಲಭದಲ್ಲಿ 
ಆಗುವ ಕೆಲಸ. 

ಉಪಯೋಗಿಸುವ ಉಪಕರಣಗಳು : ಕಮ್ಮಾರರು ಮರಗೆಲಸ ವ.ತ್ತು 
ಕಬ್ಬಿಣದ ಕೆಲಸ ಎರಡನ್ನೂ ಮಾಡುತ್ತಾರೆ. ಈ ಕೆಲಸಗಳನ್ನು ಮಾಡಲು ಅವರು 

ಳಸುವ ಉಪಕರಣಗಳಿವು: ದೊಡ್ಡಬಾಚೈ, ಎಡಬಾಚಿ, ಚಿಕ್ಕಬಾಚಿ, ದೊಡ್ಡ 

ಚಮಟಿಗೈೆ ಇಕ್ಕಳ ರಾವಗೋಲು, ಪೊನ್‌ಸುತ್ತಿಗೆಗಳನ್ನ ಬಳಸುತ್ತಾರೆ, ಅವಲ್ಲದೆ 
ಉಳಿ, ಸೀಮೆಳಳಿ, ಒರಟುಉಳಿ, ಕಿರುಳಿ, ಬೈರಿಗೆ ಅಗರ, ಮೂಲೆ ಮ ಟ್ಟ, ತಿದಿ, 
ಗರಗಸ್ಮ ಕೈಪಿಡಿ ಗರಗಸ, ದೊಡ್ಡ ಗರಗಸ್ಮ ಮುಂತಾದ ಉಪಕರಣಗಳನ್ನೆಲ್ಲಾ 
ಉಪಯೋಗಿಸುತ್ತಾರೆ. 

ಈ ಉಪಕರಣ ಉಪಯೋಗಿಸಿ ಮರದ ಮತ್ತು ಕಬ್ಬಿಣದ ಸಾಮಾನನ್ನು 
ಮಾಡುತ್ತಾರೆ. ಕಬ್ಬಿಣದ ಸಾಮಾನಿನಲ್ಲಿ ಕೂಪುರ, ಕುಂಟ, ಕಬ್ಬಿಣದ ನೇಗಿಲ್ಕು 
ಸರಪಣಿ, ಸರಮಣಿಗೆ ಸ್ಯಾವಿಗೆ ಒರಳು ಕಬ್ಬಿಣದ ಸಾಮಾನುಗಳನ್ನೆಲ್ಲಾ ಮಾಡು 
ತ್ತಾರೆ 

ಮರಗೆಲಸದಲ್ಲಿ ನೇಗಿಲು, ಟೈರ.ಗಾಡ್ಕಿ ಮನೆ ಸಾಮಾನು ಕಿಟಕಿ, ಬಾಗಿಲು, 
ತೊಲೆ-ಜಂತಿ ಮಂಚ, ಕುರ್ಚಿ ಎತರ ಕೆ ಸೆಲಸೆಗಳನ್ನೆ ಲ್ಲಾ ಮಾಡುತ್ತಾರೆ. 

ಉಪಕರಣಗಳಿಗೆ ಶಾಂತಿ: ಕಮ್ಮಾ! ರರು ಉಪ ನಯೋಗಿಸುವ ಉಪಕರಣ ' 
ಗಳಿಗೆಲ್ಲಾ ಆಯುಧ ಪೂಜೆ ದಿವಸ ಪೂಜೆಯನ್ನ; ಸಲ್ಲಿಸುತ್ತಾರೆ. ಆ ಹಬ್ಬದ ದಿವಸ 
ಎಲ್ಲಾ ಉಪಕರಣಗಳನ್ನು ಸ್ವಚ್ಚಗೊಳಿಸಿ ನೆಲ ಮನೆ ಸಾರಿಸಿ, ಗುಡಿಸಿ, ರಂಗೋಲಿ 
ಇಟ್ಟ ಸಾಮಾನುಗಳನ್ನೆ! ಲ್ಲಾ ಜೋಡಿಸುತ್ತಾರೆ. ಗಂಧದ ಕಡ್ಡಿ, ಕರ್ಪೂರಹಚ್ಚಿ 
ಬಾಯ ಒಡೆದು ಕೋಳಿ ಅಥವಾ ಕುರಿಯನ್ನು ಬಲಿಕೊಟ್ಟು ಆ ಉತ 
ಗಳಿಗೆಲ್ಲ ರಕ್ತಸವರಿ ಶಾಂತಿ ಮಾಡುತ್ತಾರೆ. ಈ ರೀತಿ ಮಾಡುವುದರಿಂದ ವರ್ಷ 
ಪೂರ್ತಿ ಕೆಲಸ ಮಾಡುವಾಗ ಆಯುಧಗಳಿಂದ ಕಮ್ಮಾರರಿಗೆ ಯಾವ ರೀತಿ ತೊಂದರೆ 
ಆಗದೆಂದು ನಂಬು ತ್ತ್ವಾ ರೆ. 


ಚ ಕಮ್ಮಾರ ಜನಾಂಗ : 'ಒಂದು ಅಧ್ಯಯನ ೧೦೫ 


ಕಮ್ಮ್ಮಾ! ರರಿಗೆ ಗಣೇಶ ಹಬ್ಬ ಬಂತೆಂದಕೆ ಬಹಳ ಖುಹಿ. ಈ ಹಬ ವನ್ನು 


ವಿಜ ಂಭಣೆಯಿಂದ ಮಾಡುತ್ತಾ ಕ ಗೌರಿಹಬ ವನ್ನು ಸಾಮಾನ್ಯವಾಗಿ ದಿನನಿತ್ಯ 
ದಂತೆಯೇ ಮಾಡುತ್ತಾರೆ. ಗಣೇಶನ ಹಬ್ಬ MS ಆಫ 5 ದಿನ ಇರುವಾಗಲೇ 
* ಜಾಗರೆ * ಸಿದ್ದ ಮಾಡುತ್ತಾರೆ ಆಂದರೆ ಸಣ್ಣ ಸಣ್ಣ ಬು ಟ್ರಿ ಕುಕೈಗಳಿಗೆ 
ಮಣ್ಣನ್ನು ಹಾಕಿ ಅದರ ಷೆ (ಲೆ ಕುರಿಪಿಕೈೆ ಚಿಲ್ಲಿ” ಅನಂತರ ಹಲವಾರು ಬಗೆಯ 
ಕಾಳುಗಳನ್ನು ಚೆಲ್ಲುತ್ತಾರೆ, ಪ್ರತಿನಿತ್ಯ ವು ik ಹಾಕುತ್ತಾರೆ ಪೈರು ಬರುತ್ತವೆ. 
ಮ್ರ ಕುಕ್ಕೈಗೆ pe ಎಂದು ಕರೆಯುತ್ತಾರೆ. 

ಗಣೇಶ ಹಬ್ಬದ ದಿವಸ ಮನಕೆ ಮಠವನ್ನೆಲ್ಲಾ ಮಡಿಮಾಡಿ (ಸಾರಿಸಿ) 
ರಂಗೋಲಿ ಹಾಕಿ ದೇವರನ್ನು ಕೂರಿಸಲು ಸಿದ್ದ ಮಾಡುತ್ತಾರೆ. ಮನೆಮಂದಿ ಎಲ್ಲಾ 
ಸ್ನಾನಮಾಡಿ ಮಡಿ ಬಟ್ಟಿ ಧರಿಸಿ ಸ್ವಚ್ಛರಾಗುತ್ತಾರೆ. ಹಬ್ಬದ ದಿವಸ ಗಣೇಶನ 
ವಿಗ್ರಹ ತಂದು ಪೂಜಿಸುತ್ತಾರೆ. ಜೊತೆಗೆ ಅವರು ಉಪಯೋಗಿಸುವ ಉಪಕರಣಗ 
ಳೆಲ್ಲವನ್ನು ಸ್ವಚ್ಛಮಾಡಿ ಅರಶಿನ ಕುಂಕುಮ ಹಚ್ಚಿ ಹೂ ಮುಡಿಸಿ ದೇವರ ಎರಡು 
ಕಡೆಯಲ್ಲೂ ಜೋಡಿಸುತ್ತಾರೆ. ದೇವರಪೂಜೆ ಸಾಮಾನುಗಳನ್ನೆಲ್ಲಾ ಸಿದ್ಧಮಾಡಿ 
ಇಡುತ್ತಾರೆ. ಅಂದು ಒಂದು ವಿಶೇಷ ಏನೆಂದರೆ ದೇವರ ಸಾಮಾನಿನ ಜೊತೆಯಲ್ಲಿ 
" ಜನಿವಾರವನ್ನು? ಸಹ ಇಡುತ್ತಾರೆ. ಗಣೇಶನ ಹಬ್ಬದ ದಿವಸ ಪ್ರತಿಯೊಬ್ಬನೂ 
ಜನಿವಾರವನ್ನು ಬದಲಾಯಿಸಲೇ ಬೇಕು. ಉಪಾಕರ್ಮ ಪೂರ್ಣಿಮೆ ದಿನ 
ಬದಲಾಯಿಸದಿದ್ದರೂ ಗಣೇಶನ ಹಬ್ಬದ ದಿನ ಎಲ್ಲರೂ ಬದಲಾಯಿಸಿ ಹೊಸ 
ಜನಿವಾರವನ್ನು ಹಾಕಿಕೊಳ್ಳುತ್ತಾರೆ. ಅವರಲ್ಲಿ ಮದುವೆ ಆಗಿರುವವರು ಆರು 
ಎಳೆ ಜನಿವಾರವನ್ನು ಮದುವೆ ಆಗದವರು ಮೂರು ಎಳೆ ಜನಿವಾರವನ್ನು ಹಾಕಿಕೊಳ್ಳು 
ತ್ತಾರೆ. ಪೂಜೆ ಎಲ್ಲಾ ಮುಗಿದ ಅನಂತರ 3-4 ಘಂಟಿಗೆ ಊಟ ಮಾಡುತ್ತಾರೆ. 
ಆದಿನ ಒಂದು ಹೊತ್ತು ಊಟ ಮಾತ್ರ ಮಾಡುತ್ತಾರೆ. ರಾತ್ರಿ ಊಟಮಾಡದೆ 
ಉಪವಾಸ ಇರುತ್ತಾರೆ. ಆ ರೀತಿ ಮಾಡುವುದರಿಂದ ಗಣಪತಿಯು ಅವರ ಎಲ್ಲಾ 
ಕೆಲಸಗಳಿಗೂ ಯಶಸ್ಸುಂಟು ಮಾಡುವನು ಎಂಬ ನಂಬಿಕೆ ಅವರಿಗಿದೆ. 

ಕಮ್ಮಾರರು ಪ್ರತಿದಿವಸ ಬೆಳಿಗ್ಗೆ ಎದ್ದು ಮನೆ ಬಾಗಿಲಿನ ಕಸ ಗುಡಿಸಿ 
ನೀರು ಹಾಕಿ ರಂಗೋಲಿ ಬಿಡ:ತ್ಮಾರೆ. ಅನಂತರ ತಿದಿಯ ಹತ್ತಿರ ಅಂದರೆ ಚಕ್ಕ ಳದ 
ತಿದಿ ಅಥವಾ ಮಿಷನ್‌ ತಿದಿಯ “ಹತ್ತಿರ ರೀರುಹಾಕಿ ಗುಡಿಸಿ ರಂಗೋಲಿ ಬಿಟ್ಟು 
ಅರಿಶಿನ ಕುಂಕುಮ ಹಚ್ಚು ತ್ತಾರೆ. ಕಾರಣ ದಿವಸದ ವ್ಯಾಪಾರ ಹೆಚ್ಚಿ ದಷ್ಟೂ 


ಸಂಪಾದ ನೆ ಹೆಚ್ಚು ಆಗಲಿ ಬ! ಅವರ ನಂಬಿಕೆ. 
ಪ್ರೈ ಬಐಷಯ ಮಕ್ಕೆ ಸ ೦ಬಂಧಿಸಿದಂತೆ ಮಾಹಿತಿಯನ್ನು ತಿಳಿಸಿದವರು. 

1. ಚಿಕ್ಕಪುಟ್ಟ ಆಚಾರರು-ವಯಸ್ಸು 55 ಜಾತಿ ಕಂಬಾರರು, ನಗುವನಹಳ್ಳಿ. 

2 ಸಿದ್ದೋಜಿರಾಯರು-ವಯಸ್ಸು 60, ಸ್ಮ ಳ ಗಂಜಾಂ. 

3 ಗಂಗೋಜಿರಾಯರು -ವಯಸ್ಸು 65 ಸ್ಥಳ ಶ್ರಿರಂಗಪಟ್ಟಣ. 


& ತೇ ೫ 


ಇಂದಿನ ದಿನಗಳಲ್ಲಿ ಜನಾಂಗಶಾಸ್ತ್ರದ (ರೇಸಿಯಾಲಜಿ) ಕಡೆಗೆ ಮಾನವ 
ಶಾಸ್ತ್ರಜ್ಞ ರು ಮತ್ತು ಜಾನಪದ ತಜ್ಞರು ಹೆಚ್ಚಿನ ಗಮನ ಹರಿಸಿದ್ದಾ ಕೆ. ಕಾರಣ 
ಜನಾಂಗ ಎಂಬ ನಡ, ಭಾಷೆ ಸಂಸ್ಕೃತಿ ಎಂಬ ವಿವಿಧ ಅರ್ಥಗಳಲ್ಲಿ wen 
ಜನಾಂಗಿಕ ಭಿನ್ನತೆಗಳು ಮಾನವನ ದೈಹಿಕ ರಚನೆಗಳಲ್ಲಿಯ ವ ತ್ಯಾಸ ಸಗಳನ್ನು 
ಗೊಂಡಿವೆ. ಈ ರಚನಾತ್ಮಕ ವ್ಯತ್ಯಾಸಗಳನ್ನು ವಂಶವಾಹಿಗಳು (ಜೀನ್ಸ್‌) pe 
ಸುತ್ತವೆ. ಆದುದರಿಂದ “sel ಎಂಬುದು ಜೈವಿಕವಾದ ಅನುವಂಶಿಕತೆಗೆ 


ಸಂಬಂಧಿಸಿದ ಸದನೆಂದು ಸ್ಪಷ್ಟವಾಗುತ್ತದೆ. 


ಭಾರತದಲ್ಲಿಯ ಅನೇಕ ಜನಾಂಗಗಳು, ಬುಡಕಟ್ಟುಗಳು ಸಾಮಾಜಿಕವಾಗಿ 
ಆರ್ಥಿಕವಾಗಿ ಇನ್ನಿತರ ಸಾಮಾಜಿಕ ವರ್ಗಗಳೊಂದಿಗೆ ಸರಿಸಮಾನವಾಗಿ ಬೆಳೆಯಲು ' 
ಅವಕಾಶವಿಲ್ಲದ್ದನ್ನು ಗಮನಿಸಿ, ಅಂಥ ವಿವಿಧ ಜನಾಂಗಗಳನ್ನು ವರ್ಗಗಳನ್ನು ಗುರುತಿಸಿ 
ಅವಕ್ಕೆ ವಿಶಿಷ್ಟ ಸೌಲಭ್ಯ ಗಳನ್ನು ಒದಗಿಸುವ ಕ್ರಮ ಕೈಗೊಳ್ಳ ಲು ಭಾರತ ಸಂವಿಧಾನ | 
ದಲ್ಲಿ ಸಕಾ ಮಾಡಿಕೊಡಲಾಗಿದೆ. ಸಂವಿಧಾನದ 341-42ನೆಯ ಅನುಚ್ಛೆ "ದಗಳ ' 
ಪ್ರಕಾರ ಅನೇಕ ಜನಾಂ ಗಗಳನ್ನು ಬುಡಕಟ್ಟು ಗಳನ್ನು ಗುರುತಿಸಿ ಅವುಗಳ ಪಟ ಯನ್ನು 
ಪ್ರ ಷ್‌ ಬಂದಾ ಪರಿಶಿಷ್ಟ dh ಇದು ಸೇರಿದೆ. 


ಕರ್ನಾಟಕದ ವಿವಿಧ ಜನಾಂಗಗಳ, ಬುಡಕಟ್ಟುಗಳ ಬಗ್ಗೆ ಥರ್ಸ್ಟನ”, ಎಂಥೋ 
ವೆನ್‌, ಎಲ್ವಿನ”, ಲೂಯಿಸ್‌, ಗುಹಾ, ನಂಜುಂಡಯ್ಯ, ಅನಂತಕ್ಕ ಸ್ಥ ಅಯ್ಕರ್‌ 
ಕ್ರಿ WE 

ಮೊದಲಾದ ಮಹೆನೀಯ ರು ಕೆಲವು ಉಪಯುಕ್ತ ವಿನರಗಳನ್ನು ನೀಡಿದ್ದಾರೆ 


x * ಜೇ 


ಸಪಾರಾಹಿಕ 2 ಬಾ ೌ ಹರಸ 


ಎಂ. ಫಿ. ಮಹಾದೇವಯ್ಯ 


ಪ್ರಾಚೀನ ಕರ್ನಾಟಕದಲ್ಲಿ ರಾಣಿಯರ ಪಾತ್ರ 


ಪ್ರಾಚೀನ ಕರ್ನಾಟಕದಲ್ಲಿ ರಾಣಿಯರಿಗೆ ಅಷ್ಟೇನೂ ಮಹತ್ವವನ್ನು ಕೊಟ್ಟಿಲ್ಲ 
ವೆಂಬುದು ವ್ಯಕ್ತವಾಗುತ್ತದೆ. ಹಾಗೆಂದಮಾತ್ರಕ್ಕೆ ಅವರು ಕೇವಲ ಅಂತಃಪುರ 
ದಲ್ಲಿಯೇ ಇದ್ದು ರಾಜ್ಯದ ಆಗುಹೋಗುಗಳ ವಿಷಯದಲ್ಲಿ ಯಾವ ಆಸಕ್ತಿಯನ್ನೂ 
ತೋರಲಿಲ್ಲವೆಂದು ಅಭಿಪ್ರಾಯವಲ್ಲ, ಸಮಯಬಂದಾಗ ಅಥವಾ ಅವರ ನೆರವು 
ಆಡಳಿತಕ್ಕೆ ಅಥವಾ ರಾಜ್ಯಕ್ಕೆ ಬೇಕಾದಾಗ ರಾಣಿಯರು ಸ್ವಲ್ಪವೂ ಹಿಂಜರಿಯದೆ 
ತಮ್ಮ ಪಾತ್ರವನ್ನು ಆಸಕ್ತಿಯಿಂದಲೂ ಮತ್ತು ಧೈರ್ಯದಿಂದಲೂ ನಿರ್ವಹಿಸುತ್ತಿದ್ದ 
ಕೆಂಬುದು ತಿಳಿದು ಬರುತ್ತದೆ. ಈ ವಿಷಯವನ್ನು ತಿಳಿಯಲು ಸಮಕಾಲೀನ 
ಶಾಸನಗಳೇ ನಮಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸುತ್ತವೆ. ಆದುದರಿಂದ 
ಅವುಗಳ ಸಹಾಯದಿಂದ ಪ್ರಾಚೀನ ಕರ್ನಾಟಕದ ಇತಿಹಾಸದಲ್ಲಿ ರಾಣಿಯರು ಯಾವ 
ರೀತಿಯ ಪಾತ್ರವನ್ನು ವಹಿಸುತ್ತಿದ್ದರೆಂಬುದನ್ನು ಗಮನಿಸಬಹುದು. 

ಕರ್ನಾಟಕ ಇತಿಹಾಸವನ್ನು ಕುರಿತು ವಿವೇಚಿಸುವಾಗ ಕದಂಬ, ಗಂಗರ 
ಕಾಲಕ್ಕಿಂತ ಹೆಚ್ಚಾಗಿ ಮಾಹಿತಿಗಳು ಬಾದಾಮಿ ಮತ್ತು ಕಲ್ಯಾಣದ 
ಚಾಲುಕ್ಯರು, ರಾಷ್ಟ್ರಕೂಟರು ಮತ್ತು ಹೊಯ್ಸಳರ ಕಾಲಗಳಲ್ಲಿ ವಿಶೇಷವಾಗಿ 
ದೊರಕುತ್ತವೆ. ಶಾತವಾಹನರ ಕಾಲದಲ್ಲಿ ಮಾತೃವಾಚಕ ಹೆಸರುಗಳು ನಿಶೇಷ 
"ವಾಗಿ ಕಂಡುಬರುವುದರಿಂದ, ರಾಣಿಯರಿಗೆ ಹೆಚ್ಚಿನ: ಗೌರವವಿದ್ದಿ ತೆಂದು ಗೊತ್ತಾಗು 
ತ್ತದೆ. ಗೌತಮೀಪುತ್ರ, ವಾಸಿಸ್ಮೀಪುತ್ರ ಮುಂತಾದ ಹೆಸರುಗಳಿಂದ ಇದು ವ್ಯಕ್ತ 
ಪಡುತ್ತದೆ. ಗೌತಮೀ. "ಒಲಶ್ರೀ ಶಾತವಾಹನ ರಾಣಿಯರಲ್ಲಿ ಪ್ರಮುಖಳಾಗಿದ್ದ 
ಳೆಂಬುದು ಖ್ಯಾತವಾಗಿರುವ ವಿಷಯವೇ ಅಗಿದೆ. ಆದರೆ ಮುಂದೆ ಬಂದಂತೆ ಈ 
ಪದ್ಧತಿ ಅಷ್ಟ್ರಾಗಿ ಮುಂದುವರೆದಂತೆ ಕಂಡುಬರುವುದಿಲ್ಲ. ಏಕೆಂದರೆ ಬನವಾಸಿ 
ಕದಂಬರ ಕಾಲದಲ್ಲಿ ರಾಣಿಯರಿಗೆ ಪ್ರಾಮುಖ್ಯ ಇದ್ದದ್ದು ಶಾಸನಗಳಿಂದ ತಿಳಿದು 
ಬರುವುದಿಲ್ಲ. ಇದು ಕಾಲಕ್ರಮದಲ್ಲಿ ಸುಧಾರಣೆ ಹೊಂದಿತೆಂಬುದು ಗೊತ್ತಾಗು 
ತ್ತದೆ. 


೧೦೮ ಮಾನವಿಕ ಕರ್ಣಾಟಕ 


ಇದಾಮಿ ಚಾಲುಕ್ಯರ ಕಾಲದಲ್ಲಿ ದುರ್ಲಭದೇವಿ, ಕುಂಕುಮದೇವಿ, 
ಇಂದುಕಾಂತಿ, ಲೋಕವ.ಹಾದೇವಿ, ತ್ರೈಲೋಕ್ಯಮಹಾದೇವಿ ಮುಂತಾದ 
ರಾಣಿಯರು ಶಾಸನಗಳಿಂದ ಖ್ಯಾತರಾಗಿದ್ದಾರೆ. ಇವರ ಪೈಕಿ ಕುಂಕುಮದೇವಿಯು 
sai ಜೈನ ಮತ್ತು ಶೈವ ದೇವಾಲಯಗಳನ್ನು ನಿರ್ಮಿಸಿದಳೆಂದು ತಿಳಿದು 

ತ್ತದೆ. ಜ್ಯ ಇಮ್ಮಡಿ ವಿಕ್ರ ಮಾದಿತ್ಯನ ರಾಣಿಯರಾದ ಲೋಕಮಹಾದೇವಿ ಮತ್ತು 
ತೆ ಮಹಾ ರು ಚಾಲುಕ್ಯವಾಸ್ತು ಶಿಲ್ಪ ಇತಿಹಾಸದಲ್ಲಿ ಅಮರ 
ರಾಗಿದ್ದಾರೆ. ಲೋಕಮಹಾದೇವಿಯು ಈಗ ವಿರೂಪಾಕ್ಷ ಎಂಬ ಖ್ಯಾತಿಯಾಗಿರುವ 
ಲೋಕೇಶ್ವರ ದೇವಾಲಯವನ್ನು ಪಟ್ಟಿ ದಕಲ್ಲಿನಲ್ಲಿ ನಿರ್ಮಿಸಿದಳು.2 ತ್ರೈಲೋಕ್ಯ 
ಮ ಸವಯ ು ಪಟ ಕಲ್ಲಿನಲ್ಲಿ Ar ವೆ.ಲ್ಲಿಕಾರ್ಜುನ ಎಂದು ಖ್ಯಾತವಾಗಿರುವ ತ 
ತೆ ಕ್ರೈ ಲೋಕೇಶ್ವ ರ Pe, ವನ್ನು ನಿರ್ಮಿಸಿದಳ:.3 ವಿಜಯಮಹಾದೇವಿಯು ತನ್ನ | 
ಗಂಡ ಚಂದ್ರಾದಿತ್ಯನ ವಮ: ರಣಾನಂತರ, ತನ್ನ ಮಗ ಇನ್ನೂ ವಯಸ್ಸನಾಗಿಲ್ಲದೇ ಳ್ಳ 
ಇದ್ದುದರಿಂದ, ರಾಜಮಾತೆಯಾಗಿ ರಾಜ್ಯಭಾರವನ್ನು ನಡೆಸುತ್ತಿದ್ದಳು. ಲೋಕ ' 
ಮಹಾದೇವಿ ಕುರುಟ್ಟಿ ಕುಂಟಿ ಎಂಬ ಪ್ರಾಂತದ ಆಡಳಿತವನ್ನು ನಡೆಸುತ್ತಿದ್ದಳೆಂದು 7 
ಶಾಸನವೊಂದು ತಿಳಿಸುತ್ತದೆ.₹ ವಿನಯಾದಿತ್ಯನ ರಾಣಿಯಾದ ವಿನಯವತಿಯ 
ಆಜ್ಞೆಯ ಮೇರೆಗೆ ಕೆಲವು ದತ್ತಿಗಳನ್ನು ಕೊಡಲಾಯಿತೆಂದು ಅವನ ಶಾಸನವೊಂದು ' 
ತಿಳಿಸುತ್ತದೆ.6 ಈಕೆಯು ಬಾದಾಮಿ ಶಾಸನದಲ್ಲಿ ರಾಜಮಾತೆಯಾಗಿ ಕಾಣಿಸಿಕೊಳ್ಳು pe 
ತಾಳೆ ಬ್ರಹ್ಮ, ವಿಷ್ಣು » ಮಹೇಶ್ವರರಿಗಾಗಿ ನಿರ್ಮಿತವಾದ ದೇವಾಲಯಕ್ಕೆ ಮುಖ್ಯ 4 
ಕಾರಣಳಾದವಳು ನರಯವತಿ.? ವ.ತ್ತೊಬ್ಬ ರಾಣಿ ಗಂಗಮಹಾದೇವಿಯ 
ಅಪ್ಪಣೆಯಂತೆ ವಿಕ್ರಮಾದಿತ್ಯನು ಗದ್ವಾ ಶಾಸನವನ್ನು ಹೊರಡಿಸಿದನು.8 ಇಮ್ಮಡಿ #1 
ಕೀರ್ತಿವರ್ಮನ ರಾಣಿಯಾದ ಮಹಾದೇವಿಯ ಕೋರಿಕೆಯ ಮೇರೆಗೆ ಕೀರ್ತಿ ವರ್ಮನು 
ರಕ್ತ ಪುರದಿಂದ ಶಾಸನವೊಂದನ್ನು ಹೊರಡಿಸಿದನೆಂದು ಇನ್ನೊಂದು ಶಾಸನ ತಿಳಿಸು 
ತ್ತದೆ. ಇವುಗಳಿಂದ ಬಾದಾಮಿ ಚಾಲುಕ್ಯ ರಾಣಿಯರು ಧಾರ್ಮಿಕ ಮತ್ತು 
ಸಾಂಸ್ಕೃತಿಕ ಕಾರ್ಯಗಳಲ್ಲಿ ವಿಶೇಷ ಆಸಕ್ತಿ ವಹಿಸುತ್ತಿ ದ್ದ ಕಿಂದು ತಿಳಿದುಬರುತ್ತ ಡೆ; 

ತಲಕಾಡಿನ ಗಂಗರ ಕಾಲದಲ್ಲಿ ಯೂ ಇಡೀ "ವಿಧವಾದ ಪ್ರವೃತ್ತಿಯನ್ನು | 
ಗಮನಿಸುತ್ತೇವೆ. ಶ್ರೀಪುರುಷನ 'ಕಾಣಿಯಾದ ಇಮ್ಮಡಿ ಸೂ 
ಮಲೆನೆಲ್ಲೂರು ಎಂಬಲ್ಲಿ ರಾಜ್ಯವಾಳುತ್ತಿದ್ದಳು ಎಂದು ಹೇಳಿದೆ.10 ದುಗ್ಗ ಮಾರನ 
ರಾಣಿಯಾದ ಕಾಂಚಿಯಬ್ಬೆ ಯು ಅಗಳಿಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದಳು. 
ಬೂತುಗನ ರಾಣಿಯು ಕುಣಿಗಲ್ಲಿನಲ್ಲಿ ಆಧಿಪತ್ಯ ವನ್ನು ನಡೆಸುತ್ತಿದ್ದಳು.32 = 
ಸಂದರ್ಭದಲ್ಲಿ ತಿಳಿದುಬರುವ ಪ್ರಮುಖ RN ರಾಜನು ರಾಜಧಾನಿಯಲ್ಲಿ 
ಇಲ್ಲದೇ ಇರುವಾಗ ರಾಣಿಯೇ "ತೆರಿಗೆಗಳನ್ನು ತೆಗೆದುಕೊಂಡು ಭಂಡಾರಕ್ಕೆ ಸೇರಿಸು 
ತ್ರಿ ದ್ವಳು, ಇವರು ತೆರಿಗೆಗಳಿಗೆ ವಿನಾಯಿತಿಯನ್ನು ಕೊಡುವ ಅಧಿಕಾರವನ್ನೂ 
ಹೊಂದಿದ್ದರು. ಜಾಗಿಯಬ್ಬರಸಿಯು ಬಿತ್ತು ವಟ್ಟ " ಎಂಬ ತೆರಿಗೆಯನ್ನು ಮನ್ನಾ 


A 


ಅಚ ಗ 


ಣು ಪ್ರಾಚೀನ ಕರ್ನಾಟಕದಲ್ಲಿ ರಾಣಿಯರ ಪಾತ್ರ ೧೦೯ 


ಮಾಡಿದ ಸಂಗತಿ ಶಾಸನದಿಂದ ತಿಳಿದುಬರುತ್ತದೆ.18 ಶಾಸನವೊಂದರಿಂದ ವಿದಾ )ಧರನ 
ರಾಣಿಯಾದ ಸಾಲಿಯಬ್ಬೆಯು ತನ್ನ ಗಂಡನ ಜೊತೆ BR 
'ಹೋಗಿ ಅಲ್ಲಿ ಮರಣವನ್ನಪ್ಪಿದ ಸಂಗತಿ ತಿಳಿದುಬರುತ್ತದೆ.14 ಆಳ್ಲೆಯೇ ಕಾಣ 
ಬರುವ ಶಿಲ್ಪ ಫಲಕದಲ್ಲಿ ಸಾಲಿಯಬ್ಬೆ ಯು ಕುದುರೆಯ ನ್ನ್ನೆ ರಿ ಕತ್ತಿಯನ್ನು ಹಿಡಿದು 
ಆನೆಯ ಮೇಲೆ ಕುಳಿತಿರುವ, ಯೋಧನ ಮೇಲೆ ಯುದ್ಧ ಸಾ ವ ದೃ ಶ್ರ ವೂ ಕಂಡು 
' ಬರುತ್ತದೆ.35 
ರಾಷ್ಟ್ರಕೂಟರ ಕಾಲದಲ್ಲಿ ರಾಣಿಯರು ರಾಜ್ಯಪಾಲರಾಗಿ ಕಾಯ ೯ ನಿರ್ವಹಿಸಿದ 
ಅಥವಾ ಇನ್ಯಾವ ಆಡಳಿತ ಕಾಯ ೯ವನು ಸ ರೆಂಬ IN ದಕ್ಕೆ ನಿದರ್ಶನಗಳು 
| ದೊರಕಿಲ್ಲ. ಅಳತೇಕರ್‌ ಅವರು ಈ ವಿಷಯವನ್ನು ಪ ಪ್ರಸ್ತಾಹಿಸುತ್ತ, ಇದು 
ಸೋಜಿಗದ ಸಂಗತಿ. ಬಹುಶಃ ಮಾತೃಪ್ರಧಾನ್ಯ ವಂಶಕ್ಕೆ ರಾಷ್ಟ್ರಕೂಟರು ಸೇರಿದವ 
ರಲ್ಲ ಎಂಬ ತೀರ್ವಾನವನ್ನು ಕೊಟ್ಟ ದ್ದಾ ರೆ.16 ಇದು ಎಷ್ಟ ರ ಮಟ್ಟ ಗೆ ನಿಜ ಎಂದು 
ಹೇಳಲಾಗುವುದಿಲ್ಲ. ಅದರೆ ರಾ ಚುರು ಧಾರ್ಮಿಕ ಜೀವನದಲ್ಲಿ "ನಾಲ್ಲೊ ಳ್ಭುತ್ತಿ 
ದ್ಹರು ಎಂಬುದು ಮಾತ್ರ ಖಚಿತವಾದ ಸಂಗತಿ. 
ರಾಷ್ಟ್ರಕೂಟರು ಮತ್ತು ಗಂಗರ ಸಮಕಾ ಲೀನರೇ ಆದ ನೊಳಂಬರ ಇತಿಹಾಸ 

ದಶ್ಷಿಯೂ ಅನೇಕ ರಾಣಿ ಸರು ಪ್ರಮುಖ ಪಾತ್ರ ವಹಿಸಿದ ಸಂಗತಿ ತಿಳಿದುಬರುತ್ತದೆ. 
ವೊದಲನೆಸು ವ) ಹೇಂದ್ರ ನ ರಾಣಿಖ:ರಾದ ಗಾಮಬ್ಬ, ಬಿಜ್ಯಮಹಾದೇನಿ, ಪರಮ 
ಮಹಾದೇವಿ, ಆಕ್ಕ ಬ್ಬೆ ಮತು ದೊಂಬಬ್ಬೆ ಯರು ಹ ಹೇಂದ್ರ ನ ಕಾಲದಲ್ಲಿ ರಾಜ್ಯದ 
ವಿನಿಧ ಭಾಗಗಳ ಆಳ ತ್ತಿದ್ದರೆಂದು. ಹೇಮಾವತಿಯಲ್ಲಿ ದೊರಕಿರುವ ಶಾಸನ 
ವೊಂದು ತಿಳಿಸುತ್ತದೆ, ಜಾತ್‌ ಚೋರನ ಆಗ್ರಮಹಸಿಯಾದ ದಿವಬ್ಬ ರಸಿಯು 
ಇದೇ ರೀತಿಯಲ್ಲಿ ರಾಜ್ಯವಾಳುತ್ತಿದ್ದಳು.1? ಪರಮೇಶ್ವರ ನಲ್ಲವಾಧಿರಾ ಜನ 
ರಾಣಿಯಾದ ಗವ ಗಣಬ್ರೈಯು ಮದರಿಕಲ್ಲಿನಲ್ಲಿ ರಾಜ್ಯವಾಳುತ್ತಿದ್ದಳು.38 ಇತರ 
ನೊಳಂಬ ರಾಣಿಯರಾದ ಪೊಲ್ಲಬ್ಬರಸಿ, ಜಯಬ್ಬೆ ಮುಂತಾದವರು ಧಾರ್ಮಿಕ 
ಕಾರ್ಯಗಳಲ್ಲಿ ಪಾಲ್ಗೊಂಡಿರುವುದು ತಿಳಿಯುತ್ತ ದೆ.19 

°° ತುಳುನಾಡಿನ ಆಳೂಸರ ಇತಿಹಾಸದಲ್ಲಿ ರಾಣಿಯ ರ ಪಾತ್ರ ಇತರ ರಾಜಮನೆ 
'ತನದವರ ಕಾಲಕ್ಕಿ ತೆ ಹೆಚ್ಚಿನ ಸ್ಥಾನವನ್ನು ಸಡೆದಿದ್ದಿ ನಃ ಗೊತ್ತಾಗುತ್ತದೆ. 
'ಬಹುಶಃ ಮಾತ ಸ್ರಧಾನ್ಯ dg ನ್ನ್ನು ಇವರು ಅನುಸರಿಸುತ್ತ, ದ; ದರಿಂದ, ಇವರಲ್ಲಿ 
ರಾಣಿಯರಿಗೆ ವಿಶ ಷಪ್ರಾ ಮುಖ್ಯ ಬಂದಿಕೆಜೀತೆಂದು ಊಹಿಸಬಹುದು. ವೀರಪಾಂಡ್ಯ 
ನಂದನ ರಾಣಿಯಾದ ಬಲ್ಲವ.ಹಾಡೀನಿಯು ರಾಣಿಯಾಗಿಯೇ ರಾಜ್ಯವನ್ನಾಳಿ 
ದಳು. ರಾಜ್ಯ ಮಂತ್ರಿ, ಅಧಿಕಾರಿಗಳ ಜೊತೆ ರಾಜಸಭೆಯಲ್ಲಿ ಕುಳಿತುಕೊಂಡು 
ರಾಜ್ಯದ ಆಡಳಿತ ವಿಷಮುಗಳನ್ನು ಚರ್ಚಿಸುತ್ತಿ ದ್ದ ಳು. 20 ಮತ್ತೊ ದು ಶಾಸನವು 
ಪಾಂಡ್ಯ ಮಹಾದೇವಿಯು ಸನ್ನೀ (ರ್‌ಪಳ್ಳೆ ಎಂಬ ಗ್ರಾಮದ ಆಡಳಿತವನ್ನು ನಡೆಸು 
ತ್ರಿದ್ದಳೆಂದು ತಿಳಿಸುತ್ತದೆ. 21 ಸಟ್ಟಿ 4: ಪಿರಿಯರಸಿ ಪಟ್ಟ ಮು; ರಾಜ 


೧೧೦ ಮಾನವಿಕ ಕರ್ಣಾಟಕ 


ಮಾತೆಯಾಗಿ ರಾಜ್ಯವನ್ನಾ ಳುತ್ತಿ ದ್ದ ಳೆಂದು ಕೋಟೇಶ್ವ ರದ ಶಾಸನವು ಕಿಳಿಸುತ್ತದೆ.22 
ಗೋನೆಸುಲ್ಲಿ ಅಳುತ್ತಿದ್ದ ಕದಂಬರ ಇತಿಹಾಸದಲ್ಲಿಯ ೂ ಅನೇಕ ಉದಾಹರಣೆ: 
ಗಳು ದೊರೆಯುತ್ತವೆ. ಇನುಗಲ್ಲಿನ ಡೊಕಿ ಮಯೂರವರ್ಮನ ರಾಣಿಯಾದ ' 
ಅಕ್ಕಾದೇವಿಯು ನು ಕಾಡು 70, ತಗರೆ 60 ಮತ್ತು ಮಾಸವಾಡಿ 140 ಪ್ರಾಂಶ್ಯ | 
ಗಳನ್ನು ಆಳುತ್ತಿದ್ದ ಳು. ಇಮ್ಮಡಿ ಜಯಕೇಶಿಯ ರಾಣಿಯಾದ ಮೈಳಾಲಜೀವಿಯು 
ಗೋವೆಯ ರಾಜ್ಯವನ್ನು ಅಳುತ್ತಿ ಣೆ ಳೆಂದು ಶಾಸನವೊಂದು ತಿಳಿಸುತ್ತದೆ.24 ಕದಂಬ? 
ದೊರೆ ಶಿವಚಿತ್ರನ ರಾಣಿಯಾದ `ಕವುಲಜೀವಿಯ ು ದೇಗಾಂವೆಯ ಕಮಲನಾರಾಯಣ ' 
ದೇವಾಲಯವನ್ನು ನಿರ್ಮಿಸಿ, ಅದರ ನಿರ್ವಹಣೆಯ ಕಾರ್ಯವನ್ನು ತಿಪ್ಪೇಜನಿಗೆ ' 
ವಹಿಸಿದಳು.28 
ಕಲ್ಯಾಣದ ಚಾಲುಕ್ಯರ ಕ” ಬಂದರೆ ರಾಣಿಯರು ಆಡಳಿತದಲ್ಲಿ ಹೆಚ್ಚಿನ | 
ಪಾತ್ರವನ್ನು ವಹಿಸುತ್ತಿದ್ದರೆಂಬುದಕ್ಕೆ ಸಾಕಷ್ಟು ಉದಾಹಂಣೆಗಳು ದೊರೆಯುತ್ತವೆ. 4 
ಇವರು ಸುಶಿಕ್ಷಿತರೂ ಆಗಿದ್ದು ದಕ್ಟ ಆಡಳಿತಗಾರರಾಗಿದ್ದು, ಸಣ್ಣ ಪುಟ್ಟಿ ಪ್ರದೇಶಗಳ * 
ರಾಜ್ಯಪಾಲರಾಗಿದ್ದ ನಿದರ್ಶನಗಳೂ ದೊರೆಯುತ್ತವೆ. 
ಕೇತಲದೇವಿಯು ಮೊದಲನೆಯ ಸೋಮೇಶ್ವರನ ರಾಣಿಯಾಗಿದ್ದಳು. ಈಕೆಯು ' 
ಅಗ್ರಹಾರ ಪೊನ್ನವಾಡದ ರಾಜ್ಯಪಾಲಳಾಗಿದ್ದಳೆಂದು ಕ್ರಿ.ಶ. 1054ನೆಯ. ವರ್ಷದ 4 
ಶಾಸನವು ತಿಳಿಸುತ್ತದೆ.26 ಇಲ್ಲಿಯೇ ದೊರಕಿರುವ ಕ್ರಿ.ಶ. 1062ರ ಮತ್ತೊಂದು | 
ಶಾಸನವೂ ಕೂಡ ಇದೇ ನಿಷಯವನ್ನೆ ೇ ತಿಳಿಸ ಸುವುದರಿಂದ, ಆಕೆಯು 1067ರಲ್ಲಿಯೂ ' 
ರಾಜ್ಯಪಾಲಳಾಗಿಯೇ ಇದ್ದಳೆಂದು ಗೊತ್ತಾಗುತ್ತದೆ.27 ಈ ಶಾಸನಗಳು ಈಕೆಯನ್ನು ' 
ವಿಶೇಷವಾಗಿ ಹೊಗಳಿ ಹಾಡಿವೆ. ಈಕೆ ಚಾಲ.ಕ್ಯ ರಾಮ ಮಾನಸ ಸರೋಜ ರಾಜ : 
ಹಂಸೆಯೂ, ಸರಸ್ವತೀ ಕಾರ್ಣಾವಶಂಸೆ ಮತ್ತು ರೂಪನಿದ್ದಾ ಧರಿ ಎಂದೆನಿಸಿದ್ದ ಳು. 
ಈಕೆಯು ಗೂಡ ಅನೇಕ ಧಾರ್ಮಿಕ ಕಾರ್ಯಗಳನ್ನು ಕೈಗೊಂಡಿದ್ದ ಳು. ೫ 
ಈಕೆ ಸಿದ್ದೇಶ್ವರ ದೇವಾಲಯ ಕೈ ಮತ್ತು ಜಿನಾಲಯಗಳಿಗೆ ದತ್ತಿಗಳನ್ನು ಕೊಡುವುದರ ' 
ಮೂಲಕ ಸ ಎರಡೂ ಧರ್ಮಗಳನ್ನು ಸಮಾನವಾಗಿ ಕಾಣುತ್ತಿದ್ದ ಳೆದ ತಿಳಿದು ' 
ಬರುತ್ತದೆ. 
ಮೊದಲನೆಯ ಸೋಮೇಶ್ವರನ ಮತ್ತೊಬ್ಬ ರಾಣಿಯಾದ ಮೈಳಲದೇವಿಯೂ 
ಇನ್ನೊಬ್ಬ ಗಣ್ಯ ರಾಣಿಯಾಗಿದ್ದ ಳು ಈಕೆಯು ಬನವಾಸಿ ಹನ್ನೆ ರಡುಸಾವಿರ 
ಪ್ರಾಂತ್ಯದ ರಾಜ್ಯಪಾಲಳಾಗಿದ್ದ ಳು, 28 ಬನವಾಸಿಯು ಅತಿ ಮುಖ ಪ್ರಾಂತ್ಯ ಗಳಲ್ಲಿ 
ಒಂದು ದನ್ನು ಗಮನಿಸಿದಾಗ, ಈಕೆಯ ಪಾ ತ್ರಾಮುಖ್ಯವೆಷ್ಟು ಎಂಬ.ದು ತಿಳಿಯು 
ತ್ತದೆ. ಕ್ರಿ.ಶ.1053ರಲ್ಲಿ ಈಕೆಯ ಕೈಕೆಳಗಿನ: ಅಧಿಕಾರಿಯಾದ ಚಟ್ಟಿ ಮಯ್ಯನು 
ಚಿಲ್ಲುಕಾಚಾರ್ಯ ಎಂಬ ಶೈವಗುರುವಿಗೆ ದತ್ತಿ ಗಳನ್ನು ಬಿಟ ಕೊಟ್ಟ ba ವನ್ನು 
ತಿಳಿಸುತ್ತದೆ. ಶಾಸನಗಳಲ್ಲಿ ಈಕೆಯನ್ನು ದಾನಚಿಂತಾಮಣಿ ಎಂದು ಹೊಗಳ 
ಲಾಗಿದೆ. 29 


ಪ್ರಾಚೀನ ಕರ್ನಾಟಕದಲ್ಲಿ ರಾಣಿಯರ ಪಾತ್ರ ೧೧೧ 


ಇವು ಒಡಿ ಸೋಮೇಶ ಿರನಿಗೆ ಕಂಚಲ ಮಹಾದೇವಿ ಎಂಬ ರಾಣಿ ಇದ್ದಳು. 
ಯ: 8 ಗುಂದವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು. ಈ 
್ರೌಂತ್ಲ ವನ್ನು ಆಳುತ್ತಿದ್ದ ಕೆಂದು ಶಾಸನದಿಂದ ತಿಳಿದುಬರುತ್ತದೆ.80 ಅಂದರೆ 
A ಒಂದು ಪ್ರಾ ಂತ್ರ ದ ರಾಜ್ಯಪಾಲಳಾಗಿದ್ದಳೆಂದು ಗೊತ್ತಾಗುತ್ತದೆ. ಈಕೆಯ 
ಆಡಳಿತ ಕಾಲದಲ್ಲಿ ಹ ಬಿ ಸೋಮೇಶ ರನು ನಂದಿ ಪಂ ಡಿತದೇವ. ಎಂಬ ಜೈ ನ 
ಗುರುವಿಗೆ ಗುಡಿಗೆರೆಯ ನ್ನ್ನ ದಾನವಾಗಿ ಕೊಟ್ಟಿ ವಿಷಯವನ್ನು ಈ ಶಾಸನ ತಿಳಿಸುತ್ತ ಲ 
ಆಗ ನಡೆದ ಮಹಾಸ ಭೆಯಲ್ಲ ರಾಜ್ಕ ಕಡಿ ನೇವಿ ವರಿಷ್ಕ ಅಧಿಕಾರಿಗಳು 
ಮತ್ತು ಮಹಾಜನಗಳು ಸಭೆಯಲ್ಲಿ ಭಾಗವಹಿಸಿದ್ದ ಕೆಂದು ತಿಳಿದು ಬರುತ್ತ ದೆ. 
ಅರನೆಯ ವಿಕ್ರಮಾದಿತ್ಯನಿಗೆ ಅನೇಕ ಮಹಾರಾಣಿಯರಿದ್ದರು. ಇವರ ಪೈಕಿ 
ಪದ ಮಲದೇವಿ, ಪಿರಿಯ in ಮತ್ತು ಲಕ್ಷಿ ಒಡೇವಿಯರು ಆಡಳಿತದಲ್ಲಿಯೂ 
ಪಾಲ್ಗೊ ೦ಡಿದ್ದರು ಎಂಬುದು ಖಚಿತವಾಗಿ "ಯಾತ ದೆ. ಪದ್ಮಲದೇವಿಯು ಕ್ರೆ.ಶ. 
1116ರಲ್ಲಿ ಮ ಎವಗೊಳಿ ಎಂಬ ಪ್ರಾಂತ್ಯದ ರಾಜ್ಯ ಇಲಳಾಗಿದ್ದ ಕೆಂದು ಶಾಸನವೊಂದು 
ತಿಳಿಸುತ್ತದೆ.31 ಈ ಶಾಸನದಿಂದ ತಿಳಿಯುವ ವಿಷಯವೆಂದರೆ ಮನಗೊಳಿಯ ಮಹಾ 
ಜನಗಳು ರಾಣಿ ಸದ ಒಲದೇವಿಯಲ್ಲಿ ಬಿನ್ನಹ ಮಾಡಿ, ಈ ಗ್ರಾಮವನ್ನು ಅಗ್ರಹಾರ 
ವನ್ನಾಗಿ ಮಾಡಿ SE ವನ್ನು ಸ್ಥಾಪಿಸಬೇಕೆಂದು ಬೇಡಿಕೊಂಡರು. 
ರಾಣಿಯು ಕೂಡಲೆ ತನ್ನ ಒಪ್ಪಿ ಗೆಯನ್ನು ಕೊಟ್ಟು ತನ್ನ ಕೈಕೆಳಗಿನ ಅಧಿಕಾರಿಯಾದ 
ಪುಲಿಮೆಯ ನಾಯಕನನ್ನು ತ ರಹೇಳಿ. ಈ ಕಾರ್ಯವನ್ನು ಕೂಡಲೆ ಮಾಡುವಂತೆ 
ಅಜ್ಜಾ ಪಿಸಿದಳು. 32 ಈ ಶಾಸನವು ಪದ್ಮಲದೇವಿಯನ್ನು ಅಭಿನವ ಸರಸ್ವತಿ ಮತ್ತು 
ದಾನವಿನೋದೆ ಎಂದು ಹೊಗಳಿವೆ. 
ಪಿರಿಯ ಕೇತಲದೇವಿಯು ಸಿರಿಗುಪ್ಪೆ, ಕೊಳನೂರು ಮತ್ತು ಸಿರಿಯೂರು 
ಗ್ರಾಮಗಳನ್ನು ಒಳಗೊಂಡ ಪ್ರಾಂತದ ರಾಜ್ಯಪಾಲಳಾಗಿದ್ದಳು.33 ಈಕೆಯು ಸಿರಿಗುಪ್ಸೆ 
ಯಲ್ಲಿ ಒಂದು ಈಶ್ವರ ದೇವಾಲಯವನ್ನು ಕೇತಾಳೇಶ್ವರ ಎಂಬ ಹೆಸರಿನಲ್ಲಿ ಸ್ಥಾಪಿಸಿ 
ದಳು. ಮಹಾಮಂಡಲೇಶ್ವರ ಸಿಂದವಂಶದ ಚಿಕ್ಕರಸನು ಈಕೆಯ ಕೈಕಳಗೆ ಅಧಿಕಾರಿ 
ಯಾಗಿ ಈ ಕೆಲಸವನ್ನು ನಿರ್ವಹಿಸಿದನು. ಈಕೆಯನ್ನು ಸಂಗೀತ ವಿದ್ಯಾಧರೆ ಎಂದು . 
ಈ ಶಾಸನ ಹೊಗಳಿದೆ, ಇದು ಕೇವಲ ಹೊಗಳಿಕೆಯ ಮಾತಲ್ಲವೆಂಬುದು ಈ ಶಾಸನ 
ದಿಂದಲೂ ತಿಳಿಯುತ್ತದೆ; ಏಕೆಂದರೆ ಈ ಶಾಸನದಲ್ಲಿ ಈ ರಾಣಿಯು ಸಂಗೀತಗಾರ 
ರಿಗೂ, ನಟರಿಗೂ, ದತ್ತಿಗಳನ್ನು ಕೊಟ್ಟ ವಿಷಯವು ಪ್ರಸ್ತಾಪಿತವಾಗಿದೆ.34 
ಲಕ್ಷ್ಮೀದೇವಿಯು ಆರನೆಯ ವಿಕ್ರಮಾದಿತ್ಯನ ಮತ್ತೊಬ್ಬ ರಾಣಿ. ಇವಳು 
ದ್ರೋಣಪುರ ಪ್ರಾಂತ್ಯದ ರಾಜ್ಯಪಾಲಳಾಗಿದ್ದಳೆಂದು ಕ್ರಿ.ಶ.1080ರ ಶಾಸನವೊಂದು 
ಳಿಸುತ್ತದೆ.35 ಆಕೆಯು ಆರನೆಯ ಸಟ್ಟದಮಹಿಸಿಯೂ, ಪಿರಿಯ ಅರಸಿಯೂ 
ಆಗಿದ್ದಳು, ಕ್ರಿ.ಶ. 1084ರ ಶಾಸನವೊಂದರಲ್ಲಿ ಲಕ್ಷ್ಮೀದೇವಿಯು ಕಲ್ಯಾಣದಿಂದ 


ರಾಜ್ಯವಾಳುತ್ತಿದ್ದಳು ಎಂದು ಉಲ್ಲೇಖಿತವಾಗಿದೆ. ಕ್ರಿ.ಶ. 1095ರ ಮತ್ತೊಂದು 


೧೧೨ ಮಾನವಿಕ ಕರ್ಣಾಟಕ 


ಶಾಸನದಲ್ಲಿ ಈಕೆಯು ಧರ್ಮಪುರವೂ ಸೇರಿದಂತೆ ಹೆದಿನೆೊಟು ಅಗ್ರಹಾರಗಳನ್ನು ಆಳು 
ತ್ತಿದ್ದಳೆಂದು ಹೇಳಿದೆ. ಕ್ರಿ.ಶ... 1109-10ರಲ್ಲಿ ಈಕೆಯು ನಿಟ್ಟಿಸಂಗಿಯನ್ನು 
ಆಳುತ್ತಿದ್ದಳು.36 ಈಕೆಯು ಕೆಲವು ನಾಣ್ಯಗಳನ್ನು ಅಚ್ಚು ಹಾಕಿಸಿದಳೆಂದು 
ವಿದಾಂಸರು ಭಾವಿಸಿದ್ದಾರೆ. ಅಂದರೆ ನಾಣ್ಯಗಳನ್ನು ಆಚ್ಚುಹಾಕಿಸುವಷ್ಟು ಪ್ರಮುಖ 
ಪಾತ್ರವನ್ನು ವಹಿಸಿದ್ದಳೆಂದು ಇದರಿಂದ ತಿಳಿಯುತ್ತದೆ. ಈ ನಾಣ್ಯಗಳಲ್ಲಿ ಲಕುಮಾ 
ದೇವಿ ಎನ್ನುವ ಬರಹೆನಿದ್ದು, ಈ ನಾಣ್ಯಗಳು ಕಲ್ಯಾಣ ಚಾಲುಕ ಶೈಲಿಗೆ ಸೇರಿವೆ.37 

ದೊಡ್ಡ ವಂಶಗಳಿಗೆ ಸೇರಿದ ರಾಣಿಯರು ಮಾತ್ರವಲ್ಲದೆ, ಸಾಮಂತ ವಂಶದ 
ರಾಣಿಯರೂ ಕೂಡ ಅಡಳಿತದಲ್ಲಿ ಪಾತ್ರವಹಿಸುತ್ತಿದ್ದರೆಂದು ತಿಳಿದು ಬರುತ್ತದೆ. 
ಸತ್ಯಾಶ್ರಯ ಮತ್ತು ಎರಡನೆಯ ಜಯಸಿಂಹ ಮಹಾರಾಜರ ಕಾಲದಲ್ಲಿ ಸಾಮಂತ 
ನಾಗಿ ಅಳುತ್ತಿದ್ದ ಕುಂದರಾಜನ ಮೂವರು ರಾಣಿಯರು ಗಮನಾರ್ಹರಾದವರು.. 
ಇವನಿಗೆ ಪಂಪಾದೇವಿ, ಕುಂಡಲದೇನಿ ಮತ್ತು ಜೋಗಬ್ಬೆ ಎನ್ನುವ ಮೂವರು ರಾಣಿ* 
ಯರಿದ್ದರು. ಪಂಪಾದೇವಿಯು ಜಿಡಗೂರು ಸೀಮೆಯ ಅಧಿಕಾರಿಯಾಗಿದ್ದಳ್ಳು ' 
ಕುಂಡಲದೇವಿಯು ಕ್ರಿ.ಶ. 1028ರಲ್ಲಿ ಈಗಿನ ಹಾವೇರಿಯ ಸುತ್ತಮುತ್ತಲ ಪ್ರದೇಶ | 
ವಳ್ನು ಆಳುತ್ತಿದ್ದಳು.38 ಮೂರನೆಯವಳಾದ ಜೋಗಬ್ಬೆಯು 1019ರಲ್ಲಿ ಆಜ್ವಡಿ | 
ಪ್ರಾಂತದ ಆಡಳಿತವನ್ನು ನಡೆಸುತ್ತಿದ್ದಳು.39 ; 

ಹೊಯ್ಸಳರ ಕಾಲದಲ್ಲಿಯೂ ಇದೇ ಪದ್ಧತಿಯು ಮುಂದುವರೆಯಿತು.* 
ಹೊಯ್ಸಳರ ಶಾಸನಗಳು ಅನೇಕ ರಾಣಿಯರು ರಾಜ್ಯಪಾಲರಾಗಿದ್ದು ದನ್ನು ತಿಳಿಸು ' 
ತ್ತದೆ, ನಿನಯಾದಿತ್ಯನ ರಾಣಿಯಾದ ಕೇಳೆಯಬ್ಬರಸಿಯು ಯಾವ ಪ್ರಾಂತ್ಯವನ್ನು | 
ಆಳುತ್ತಿದ್ದಳೆಂದು ತಿಳಿದಿಲ್ಲವಾದರೂ, ಆಕೆಯು ಮರಿಯಾನೆ ದಂಡನಾಯಕನಿಗೆ' 
ಅಸಂದಿನಾಡಿನಲ್ಲಿರುವ ಸಿಂದಿಗೆರೆಯ ಅಧಿಪತ್ಯವನ್ನು ಕೊಡುವಷ್ಟು ಪ್ರಭಾನಿತೆಯಾಗಿ * 
ದ್ವಳು.40 ಇದರಿಂದ ಅವಳು ರಾಜ್ಯಾಡಳಿದಲ್ಲಿಯೂ ಪ್ರಭಾವಿತೆಯಾಗಿದ್ದಳು ಎಂದು 3 
ಗೊತ್ತಾ ಗುತ್ತದೆ. 1 

ಹೊಯ್ಸಳ ವಂಶದಲ್ಲಿ ಅತ್ಯಂತ ಪ್ರಖ್ಯಾತನಾದ ವಿಷ್ಣುವರ್ಧನ ಮಹಾರಾಜನ 
ಕಾಲದಲ್ಲಿ ಅವನ ರಾಣಿಯರು ಹೆಚ್ಚಿನ ಪಾತ್ರವನ್ನು ವಹಿಸುತ್ತಿ ದ್ವರೆಂಬುದು ಗೊತ್ತಾ 14 
ಗುತ್ತದೆ. ಅವನಿಗೆ ಅನೇಕ ರಾಣಿಯರಿದ್ದರು. ಶಾಂತಲೆ, ಬಮ್ಮಲದೇನಿ, ರಾಜಲ | 
ದೇವಿ, ಲಕ್ಷ್ಮೀದೇವಿ, ದೇವಕಿ ದೇವಿ ಮುಂತಾದವರು ಶಾಸನಗಳಿಂದ ಖ್ಯಾತರಾಗಿ ' 
ದ್ಹಾರೆ, ಶಾಂತಲಾದೇವಿಯು ನೃತ್ಯ ಸಂಗೀತಗಳಿಗೆ ಪ್ರಖ್ಯಾತಳಾಗಿದ್ದು ಹೊಯ್ಸಳ: 
ಇತಿಹಾಸದಲ್ಲಿ ಅಮರಳಾಗಿದ್ದಾಳೆ. ಅವಳು ಯಾವ ಪ್ರಾಂತ್ಯದ ರಾಜ್ಯಪಾಲಳಾಗಿದ್ದ. ॥ 
ಳೆಂಬುದು ಸರಿಯಾಗಿ ತಿಳಿದಿಲ್ಲ. ಆದರೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ 1 
ಅವಳು ಮಹತ್ತರವಾದ ಪಾತ್ರವನ್ನು ವಹಿಸುತ್ತಿದ್ದಳು ಎಂಬುದು ತಿಳಿದು ಬಂದಿದೆ. ' 
ವಿಷ್ಣೃವರ್ಧನನು ವೆ ಸ್ಲವನಾದರೂ ಕೂಡ, ಈಕೆಯು ಜೈನಳಾಗಿಯೇ ಇದ್ದು ತನ್ನ ' 
ಧರ್ಮವನ್ನು ಪಾಲಿಸಿಕೊಂಡು ಬಂದಳು. ಈ ರೀತಿ ತನ್ನ ಧಾರ್ಮಿಕ ಸ್ವಾತಂತ್ರವನ್ನು ' 


L Sv 72 7ರ 


ಪ್ರಾಚೀನ ಕರ್ನಾಟಕದಲ್ಲಿ ರಾಣಿಯರ ಪಾತ್ರ ೧೧೩ 


ಕಾಪಾಡಿಕೊಂಡು ಬಂದ ಶ್ರೇಷ್ಕರಾಣಿ ಈಕೆ. ಕ್ರಿ.ಶ. 1123ರಲ್ಲಿ ಇವಳು ಶ್ರವಣ 
ಬೆಳಗೊಳದ ಸವತಿಗಂಧವಾರಣ' ಬಸದಿಯನ್ನು ಇರೂ ಅಲ್ಲಿ ಪೂಜಾಡಿಗಿಟ ದತ್ತಿ 
ಗಳನ್ನು ಬಿಟ್ಟು ಕೊಟ್ಟ ಳು. ಕ್ರಿ .ಶ. 1131ರಲ್ಲಿ ಇವಳು ಮರಣ ಹೊಂದಿದಳು.4 

ಆಡಳಿತದಲ್ಲಿ ಹೆಚ್ಚಿನ ಪಾತ್ರವಹಿಸಿದ ವಿಷ್ಣುವರ್ಧನನ ಇನ್ನೊಬ್ಬ ರಾಣಿಯೆಂದಕೆ 
ಬಮ್ಮಲದೇವಿ. ಶಾಂತಲಾದೇವಿಯ ಮರಣಾನಂತರ ಇವಳು ರಾಣಿಯಾದಳು. ಕ್ರಿ.ಶ. 
1136ರಿಂದ 38ರತನಕ ಬಮ ಲದೇವಿಯು ಆಸಂದಿ 500, ನಿರಗುಂದ 300 ಪ್ರಾಂತ್ಯ 
ಗಳ ಆಡಳಿತಾಧಿಕಾರಿಯಾಗಿದ್ದ v4 42 ಅವಳ ಕೈಕೆಳಗೆ ನಾಡಸ್ರಭು ಎರಕಗಪುಡನು 
ಕಿಸೂರನ್ನು ಆಳುತ್ತಿದ್ದನು. ಕ್ರ ಶೆ. 1139ರಲ್ಲಿ ಹಾನುಂಗಲ್ಲಿನಲ್ಲಿ ಆಳುತಿ ತಿದ್ದಳೆಂದು 
ಹೇಳಲಾಗಿದೆ.43 on ಶಾಸನವೊಂದರ ಸ್ರಕಾರ ಈಕೆಯು ಕುದುಕೆಯ 
ತರಬೇತಿಯಲ್ಲಿ ಆಸಕ್ತಿ ವಹಿಸಿದ್ದು ಮಾತ್ರವಲ್ಲದೆ, > ಎಂಬ ಕುದುರೆ 
ಸಾಹಣಿಯ ನೇತ ತೃತ್ವ ದಲ್ಲಿ “ನಡೆಯ. ತ್ತಿದ್ದ ಕ ಜಾಯ ಮೇಲ್ವಿ ಚಾರಕಳೂ ಆಗಿ 
ದ್ವಳು.44 ಬಮ್ಮಲಡೇವಿಯು ಸಲು ಜೇವಾಲಯಕ್ಕೈ ದತ್ತಿ ಗಳನ್ನು 
ಕೊಟ್ಟುದಲ್ಲದೆ ನಿರಗುಂದನಾಡಿನಲ್ಲಿ ಬಂದು ಬ್ರಹ್ಮಪುರಿಯನ್ನು ಸ್ಥಾನಿಸಿದಳು.45 

ಇಮ್ಮಡಿ ಬಲ್ಲಾಳನಿಗೆ ಕೊನೆಯ ಪಕ್ಷ ಏಳು ರಾಣಿಯರಿದ್ದರೆಂದು ತಿಳಿದು 
ಬರುತ್ತದೆ. ಬಮ್ಮಲದೇವಿ ಅಥವಾ ಮಹಾದೇವಿಯು ಖ್ಯಾತ ರಾಣಿಯೆಂದೂ 
ಗೊತಾ ಗುತ್ತದೆ. ಆದರೆ ಆಡಳಿತದಲ್ಲಿ ಅವಳ ಪಾತ್ರನೇನೆಂಬುದು ತಿಳಿದು 
ಬಂದಿಲ್ಲ... ಉಮಾದೇವಿಯು ಪ್ರ ಭಾನಿತೆಯಾದ ರಾಣಿಯಾಗಿದ್ದಳು. ಕ್ರಿ.ಶ. 
1209ರಲ್ಲಿ ಇವಳು ಮಗುಕೆ 300 ಎಂಬ ಪ್ರಾಂತ್ಯದ ರಾಜ್ಯಪಾಲಳಾಗಿದ್ದಳು.46 
ಇವಳ ಅಧೀನದಲ್ಲಿ ಕುಮಾರ ಪಂಡಿತಯ್ಯ ದಂಡನಾಯಕನು ಆಳುತ್ತಿದ್ದನು. 
ಮತ್ತೊಬ್ಬ ರಾಣಿಯಾದ ಚೋಳಮಹಾದೇವಿಯು ತನ್ನ ಖಜಾನೆಯ ಅಧಿಕಾರಿಯಾದ 
ರಾಯಣ್ಣ ನೊಡಿಗೂಡಿ ನೆತ್ತ ರುಕೊಡುಗೆಯನ್ನು ನೀಡಿದ ವಿಚಾರ ತಿಳಿದುಬರುತ್ತದೆ.47 
ಮತ್ತೊ ಬ್ಬರಾ ಣಿಯಾದ ತೇತಲಡೇನಿಯು ಪ ರ ತಿಭಾವಂತೆಯಾದ ರಾಣಿಯಾಗಿದ್ದ ಳು. 
ಲೂಯಿ ಡ ಸರ ಪ್ರಕಾರ ರಾಜನು ಯ ಬದ್ದ ಫಿರತನಾ ಗಿದ್ದಾಗ ಈಕೆಯು ರೀಜಂಓಳಾಗಿದ್ದು 
ರಾಜ್ಯಾಡಳಿತವನ್ನು ನೋಡಿಕೊಳು ತ್ತಿದ್ದಳು, 48 ಪದ್ಮಲದೇವಿಯು ಪಟ್ಟದರಸಿ 
_ ಎಂಬ ಬಿರುದಿನಿಂದ ಖ್ಯಾತಳಾಗಿದ್ದ ಲು. ಕ್ರಿ.ಶ. 1212ರಲ್ಲಿ ಬಲಾ ಳನು ವಿಜಯ 
ಸಮುದ್ರ ದಲ್ಲಿದ್ದಾ ಗ ಸದ್ಮಲದೇವಿಯು ಹೊಸಹಡಗಿಲಿ ಪ್ರಾ ಂತ್ಯ ವನ್ನು ಆಳು 
ತ್ರಿದ್ದ ಡೆ 49 “ವಳ ಅಧೀನದಲ್ಲಿ ಪೆರ್ಗಡೆ ಶ್ರೀಕರಣ, ಕೆ ವ: ತ 
ನಾಗಣ್ಣ ನು ಆಳುತ್ತಿದ ನು. ಈ ರೀತಿ ಹೊಯ್ಸಳ ಸಿರು ಆಡಳಿತದಲ್ಲಿ ಹೆಚ್ಚೆ ನ 
ಆಸಕ್ಕಿ "ವಹಿಸುತ್ತಿ ದ್ದ ಕು 

ವ್ರ ಮೇವಿನ | ಸಮೀಕ್ಷೆಯಿಂದ ತಿಳಿದು ಬರುವ ಮುಖ್ಯ ಅಂಶಗಳನ್ನು ಈಗ 
ಗಮನಿಸಬಹುದು. ಕರ್ನಾಟಕದ ರಾಜರ) ಅನೇಕ ರಾಣಿಯ ರನ್ನು ಹೊಂದಿದ್ದು, 


ಅವರನ್ನು ನಿದ್ಯಾಬುದ್ಧಿಗೆ ತಕ್ಕಂತೆ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತಿದ್ದರು. 
8 


೧೧೪ ಮಾನವಿಕ ಕರ್ಣಾಟಕ 


ಅನೇಕ ರಾಣಿಯರಿದ್ದಾ ಗ್ಯೂ, ಪಟ್ಟ ಮಹಿಹಿಯ ಸ್ಥಾನವನ್ನು ಒಬ್ಬ ರಾಣಿಗೆ ಮಾತ್ರ ' 
ಕೊಡುತ್ತಿದ್ದರು. ಗಜ Md ಇನ್ನೊಬ ಳನ್ನು ಪಟ್ಟ ಮಹಿಹಿಯಾಗಿ 
ಸ್ವೀಕರಿಸುತ್ತಿದ್ದರು. ನಿಶೇಷವಾಗಿ ರಾಣಿಯರು. ಸಣ ಪುಟ್ಟ ಪೂ ಸತ್ಯಗಳ ರಾಜ್ಯ. 
ಪಾಲರಾಗಿ ಆಡಳಿತದಲ್ಲಿ ಆಸಕ್ತಿ ವಹಿಸುತ್ತಿದ್ದರು. ಇತ ಧಾರ್ಮಿಕ ಮತ್ತು 
ಸಾಂಸ್ಕೃತಿಕ ಕಾರ್ಯಗಳಲ್ಲಿ ಅವರಿಗೆ ವಿಶೇಷ ಆಸಕ್ತಿ ಇದ್ದಿತು. ದೇವಾಲಯ ' 
ನಿರ್ಮಾಣ, ದತ್ತಿ ಕೊಡುವಿತೆ, ಅಗ್ರಹಾರ ಮತ್ತು ಬ್ರಹ್ಮಪುರಿಗಳ ನಿರ್ಮಾಣ 
ಮುಂತಾದ ಕೆಲಸಗಳನ್ನು ಅವರು ಹೆಚ್ಚಿಗೆ ಮಾಡುತ್ತಿದ್ದರು. ಸಂಗೀತ, ನೃತ್ಯ 
ಮುಂತಾದ ಕಲೆಗಳಲ್ಲಿಯೂ ಅವರು ಅಸಕ್ತಿ ವಹಿಸುತ್ತಿದ್ದರು. ಅವರು ಯುದ್ಧ ಬ 
ಭಾಗವಹಿಸುತ್ತಿದ್ದರೆಂಬುದಕ್ಕೆ ಯಾವ ಆಧಾರಗಳೂ ದೊರಕಿಲ್ಲ. ಒಟ್ಟಿ ನಲ್ಲಿ 4 
ಹೇಳುವುದಾದರೆ ಆ ಕಾಲದ ರಾಜಕೀಯಕ್ಕಿಂತ, ರಾಣಿಯರಿಗೆ ಆಡಳಿತ್ಕ ಜಾನಿ ೯ಕ 
ಮತ್ತು ಸಾಂಸ್ಕೃತಿಕ ಕಾರ್ಯಗಳಲ್ಲಿಯೇ ಹೆಚ್ಚೆನ ಆಸಕ್ತಿ ಇದ್ದಿತೆಂದು ಖಚಿತವಾಗಿ ' 
ಹೇಳಬೇಕಾಗುತ್ತದೆ. 


ಟಿಪ್ಪಣಿಗಳು 

1, ಎಪಿ ಇಂ (ಎಪಿಗ್ರಾಫಿಯ ಇಂಡಿಕ), 32, ಫಾ 317 

2. ಇಂ, ಆ (ಇಂಡಿಯನ್‌ ಅಂಟಿಕ್ಟೇರಿ), 8, ಪು. 167 

ತಿ, ಎಪಿಇಂ 3, ಪು 

4. ಇಂಆ,?,ಪು, 163 

5. ಶಾಸನವರದಿ 1926-27, ಪು. 10 

6. ಎಪಿ ಇಂ, 25 ಪು. 289 

7. ಇಂಆ, 10, ಪು. 60 

8, ಎಪಿ:ಇಂ, 1. 100 

9. ಅದೇ 9, ಪು. 200 

10. ಷೇಕ್‌ ಅಲಿ ; ಹಿಸ ರಿ ಆಫ್‌ ದಿ ವೆಸ್ಟರ್ನ್‌ ಗಂಗಾಸ್‌, ಪು. 173 
11. ಅದೇ 
12. ಅದೇ 
13. ಎಂ, ಎಆರ್‌, 1911, ಪು. 38 
14. ಎಪಿಕ, 2, ಶಾಸನ 318 

15. ಅದೇ 
16, ಅಳತೇಕರ್‌, ರಾಷ ಕಕೂಟಾಸ್‌ ಅಂಡ್‌ ದೇರ್‌ ಟೈಮ್ಸ್‌, ಪು 153 
17, 


ಕೃಷ್ಣಮೂರ್ತಿ ; ನೊಳಂಬಾಸ್‌ ; ಪು. 139 
ಅದೇ 


a 
ಟ್‌ 


9, 
20. 
74 
22. 
23. 


24. 


25. 
26. 
27; 
28. 
29. 
30. 
31. 
೫ 
33. 
34, 
35. 
36. 


ಚ 


38. 
39. 
40. 
41. 
"42 
43, 
44, 
45. 
46. 
47. 
48, 
49, 


ಪ್ರಾಚೀನ ಕರ್ನಾಟಕದಲ್ಲಿ ರಾಣಿಯರ ಪಾತ್ರ ೧೧೫ 


ಅದೇ 

ಶಾಸನವರದಿ, 1931-32, ಶಾಸನ 257 
ಅದೇ 1964-65, ಶಾಸನ 478 

ಸೌ ಇಂಇ (ಸೌತ್‌ ಇಂಡಿಯನ್‌ಇನ್‌ಸ್ಟ್ರಿಪ್ಪಷನ್‌) 9, ಭಾಗ 1, ಶಾಸನ 395: 
ಎಪಿ ಇಂ; 15, ಪು. 78 

ಶಾಸನವರದಿ 1950-51, ಶಾಸನ 92 
ಜೆ ಬಿಬಿ ಆರ್‌ ಎಎಸ್‌; 9, ಪು. 275 
ಇಂ ಆ, 29, ಪು. 270 

ಶಾಸನವರದಿ 1933-34 ಶಾಸನ 169 
ಶಾಸನವರದಿ 1932-33, ಶಾಸನ 72 
ಎಪಿ ಇಂ, 16, ಪು. 338 

ಶಾಸನವರದಿ 1938-39, ಪು. 270 
ಸೌಇಂಇೃ 9, ಭಾಗ 1, ಪು.4 

ಅದೇ 

ಅದೇ, ಪು, 145 

ಅದೇ 

ಸೌಇಂಇೃ 9, ಭಾಗ 1 ಪು. 145 
ಎಪಿ ಇಂ, 15, ಪು. 100 
ನರಸಿಂಹಮೂರ್ತಿ ; ಕಾಯಿನ್ಸ್‌ ಆಫ್‌ ಕರ್ನಾಟಕ, ಪು. 84 
ಎಪಿ ಇಂ, 15, ಪು, 329 

ಶಾಸನವರದಿ 1932-33, ಶಾಸನ 124 
ಎಪಿ ಕ್ಕ 2, ಶಾಸನ 349 

ಅದೇ, ಶಾಸನ 143 

ಅದೇ, 5, ಅರಸೀಕೆರೆ 32 

ಅದೇ, 12, ಗುಬ್ಬಿ 13 

ಅದೇ, 5, ಅರಸೀಕೆರೆ 58 

ಅದೇ, 12, ಗುಬ್ಬಿ 13 

ಆದೇ, 5, ಅರಸೀಕೆರೆ 40 

ಅದೇ, 5, ಚನ್ನರಾಯಪಟ್ಟಣ 205 
ಅದೇ. 6, ಮುನ್ನುಡಿ, ಪು. 18 
ಶಾಸನವರದಿ 1915, ಪು. 114. 


ಕಿ 


ಕರ್ಣಾಟಕದ ರಾಣಿಯರು ರಾಜ್ಯದ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರ 
ಗಳಲ್ಲಿ ಮಾತ್ರವೇ ಅಲ್ಲದೆ, ರಾಜಕೀಯ ಕ್ಷೇತ್ರದಲ್ಲೂ ಪ್ರಧಾನ ಪಾತ್ರವನ್ನು ವಜಸು 
ತ್ತಿದ್ದರು. ರಾಜನು ತನ್ನ ರಾಣಿಯರನ್ನು ರಾಜ್ಯದ ಬೇಕೆ ಬೇಕೆ ಭಾಗಗಳನ್ನಾಳಲು 
ನೇಮಿಸುತ್ತಿದ್ದನು. ಕ್ರಿ.ಶ. ಸು. 920ರಲ್ಲಿ ಬೂತುಗನ ಅರಸಿ ಸರಮಬ್ಬೆಯು 
ಕುರ್ಗ್ಗಲ್ಲನ್ನು ಆಳುತ್ತಿದ್ದ ವಿಚಾರ ಶಾಸನವೊಂದರಿಂದ ತಿಳಿದು ಬಂದಿದೆ. ಅಂತೆಯೇ 
ಕ್ರಿ.ಶ. 997ರಲ್ಲಿ ಶ್ರೀಮಚ್ಚಾಳುಕ್ಯ ಪೆರ್ಮಾನಡಿ ದೇವರ ಮಗಳು ಪಂಪಾದೇವಿಯು 
ರಾಜ್ಯಾಡಳಿತ ನಡೆಸುತ್ತಿದ್ದ ಸಂಗತಿ ಶಾಸನದಲ್ಲಿ ವ್ಯಕ್ತ ವಾಗಿದೆ. ಕೆಲವೊಮ್ಮೆ ರಾಣಿ 
ಯರು ರಾಜ್ಯದ ರಾಜಧಾನಿಯಲ್ಲೆ€ ಇದ್ದು ಕೊಂಡು ಬೇಕೆ ಬೇರೆ ಭಾಗಗಳ ಆಡಳಿತ 
ನಡೆಸುತ್ತಿ ದ್ವರೆಂಬುದಕ್ಕೆ ಶಾಸನದ ಆಧಾರ ದೊರೆಯುತ್ತದೆ. 4 


ಪ್ರಾಚೀನ ಕಾಲದಲ್ಲಿ ರಾಜಕುಮಾರಿಯರಿಗೆ ಪೂರ್ವಭಾವಿಯಾಗಿ ಅಗತ್ಯ ಶಿಕ್ಷಣ ' 
ಪಡೆಯುವ ವ್ಯವಸ್ಥೆ ಇದ್ದಿರಬೇಕೆಂದು ಊಹಿಸಲಾಗಿದೆ. ಬಾದಾಮಿ ಚಾಳುಕ್ಯರ: 
ಚಂದ್ರಾದಿತ್ಯನ ರಾಣಿ ವಿಜಯ ಭಟ್ಟ್ರಾರಿಕೆ ಸ್ವತಃ ಕವಯಿತ್ರಿಯಾಗಿದ್ದು ರಾಜ್ಯದ ' 
ಆಡಳಿತವನ್ನೂ ನೋಡಿಕೊಳ್ಳು ತ್ತಿದ್ದಳು. ರಾಷ್ಟ್ರಕೂಟರ ಕಾಲದಲ್ಲಿ ನಾಗರ ಖಂಡದ : 
ನಾಳ್ಗಾವುಂಡ ತನ್ನ ಅರಸನಿಗಾಗಿ ಹೋರಾಡಿ ಮಡಿದಾಗ ಅವನ ಮಡದಿ ಜಕ್ಕಿಯಬ್ಬೆ | 
ಪ್ರಾಂತಾಧಿಕಾರ ವಹಿಸಿಕೊಂಡು ನಿರ್ವಹಿಸಿದಳು. ಕಲ್ಯಾಣದ ಚಾಳುಕ್ಯರ ಕಾಲದಲ್ಲಿ ' 
ಕಿಸುಕಾಡಿನ ಸತ್ಯಾಶ್ರಯನ ಮಗಳಾದ ಅಕ್ಕಾದೇವಿ ಪ್ರಾಂತಾಧಿಕಾರಣಿಯಾಗಿ ಅಧಿ 
ಕಾರ ನಡೆಸಿದಳು. ಕಳಚುರ್ಯ ಸೋವಿದೇವನ ರಾಣಿ ಸೋವಲಾದೇನಿ ವಿದ್ವಜ್ಜನರ 
ಸಭೆಯಲ್ಲಿ ನೃತ್ಯಕಲಾಸ್ರದರ್ಶನವಿತ್ತು ಮೆಚ್ಚುಗೆ ಪಡೆದಿದ್ದಳು! ; 


ಡು ಕ ಜು 


ಆರ್‌. ರಾಮಕ ಸ 
೪ಣ 


ಗತಕಾಲದ ಗುಪ್ತನಿಧಿ ಅರಬ್ಬೀ ಮಲಯಾಳ: 
ಒಂದು ಪರಿಚಯ 


ಪ್ರಸಂಚದ ಪ್ರತಿಯೊಂದು ರಾಷ್ಟ್ರದೆ ಸಂಸ್ಕೃತಿಯಲ್ಲೂ ಪ್ರಧಾನ ಅಂಶವೊಂದಿರುತ್ತದೆ. 
ಉದಾಹರಣೆಗೆ ಈಜಿಪ್ಟ್‌ ಸಂಸ್ಕೃತಿಯಲ್ಲಿ ಸಾಮ್ರಾಜ್ಯತತ್ವ, ಚೀನಾ ಸಂಸ್ಕೃತಿಯಲ್ಲಿ 
ಫೀತಿ, ಗ್ರೀಕ್‌ ಸಂಸ್ಕೃತಿಯಲ್ಲಿ ಕಲೆ ಮತ್ತು ಸ್ವಾತಂತ್ರ್ರ್ಯಾಕಾಂಕ್ಲೆ, ರೋಮನ್‌ 
ಸಂಸ್ಕೃತಿಯಲ್ಲಿ ಕಾನೂನು ಕಟ್ಟಳೆ, ಅರೇಬಿಯನ್‌ ಸಂಸ ತಿಯಲ್ಲಿ ಮತಾಭಿಮಾನ 
ಪ್ರಧಾನ ಅಂಶಗಳು. ಈ ಪ್ರಾಚೀನ ಸಂಸ್ಕೃತಿಗಳಲ್ಲಿ ರಾಜಕೀಯ, ಆರ್ಥಿಕ ಅಥವಾ 
ಮತೀಯ ಅಂಶಗಳೇ ಪ್ರಧಾನವಾಗಿ ಸರಿಣಮಿಸಿದುದರಿಂದ ಕಾಲಕ್ರಮೇಣ ಅವು 
' ಅವನತಿಗೀಡಾದುವು. ಆದರೆ ಪ್ರಾಚೀನ ಸಂಸ್ಕೃತಿಗಳಲ್ಲಿ ಒಂದಾದ ಭಾರತೀಯ 
ಸಂಸ್ಕೃತಿ ಮಾತ್ರ ಇಂದಿಗೂ ಜೀವಂತವಾಗಿ ಪ್ರಪಂಚ ಪ್ರಸಿದ್ಧಿಯನ್ನು ಪಡೆದಿದೆ. 
ಭಾರತೀಯರ ಮತ-ಧರ್ಮ, ಆಚಾರ-ವಿಚಾರ, ಸತ್ಯ-ಸೌಂದರ್ಯ, ಸೌಜನ್ಯ- 
ಸುಗುಣಗಳ ಅನ್ವೇಷಣೆ, ತತ್ತ್ವವಿವೇಚನೆ, ಕಲೆ, ವಾಸ್ತುಶಿಲ್ಪ, ವ್ಯಾಪಾರ ವಾಣಿಜ್ಯ 
ವ್ಯವಹಾರ ಮುಂತಾದ ಎಲ್ಲ ಅಂಶಗಳಲ್ಲೂ ಆಧ್ಯಾತ್ಮಿಕ ದೃಷ್ಟಿಯೇ ಪ್ರಮುಖವಾಗಿ 
ರುವುದರಿಂದ ನಮ್ಮ ಸಂಸ್ಕೃತಿಯ ಪ್ರತಿಯೊಂದು ಅಂಶಕ್ಕೂ ನಿಶಿಷ್ಟತೆ ಲಭಿಸಿದೆ, 
ಪ್ರಪಂಚದ ಅನೇಕ ಜನಾಂಗಗಳೂ ಸಂಸ್ಕೃತಿಗಳೂ ಭಾಷೆಗಳೂ ಭಾರತದಲ್ಲಿ ತಮ್ಮ 
ಪ್ರಭಾವವನ್ನು ಬೀರಿದ್ದರೂ ಭಾರತೀಯ ಸಂಸ್ಕೃತಿ ಅವನ್ನು ವಿಶಿಷ್ಟ ಬಗೆಯಲ್ಲಿ ತನ್ನ 
ದಾಗಿಸಿಕೊಂಡಿದೆ. ಇದಕ್ಕೆ ಮುಖ್ಯ ಕಾರಣ ಭಾರತೀಯರ ಆಧ್ಯಾತ್ಮಿಕ ದೃಷ್ಟಿ, 
ಸಹನೆ ಮತ್ತು ಸಹೆಕಾರ. ಈ ತ್ರಿವೇಣಿ ಸಂಗಮದೆ ಫಲಸ್ವರೂಪಗಳ ಪೈಕಿ ಅರಬ್ಬೀ 
ಮಲಯಾಳವೂ ಒಂದಾಗಿದೆ. 

ಭಾರತೀಯರ ಸಂಸ್ಕೃತಿ, ನಾಗರಿಕತೆಗಳ ಉನ್ನತಿ, ಅಸಾಧಾರಣ ಖನಿಜ 
ಸಂಪತ್ತು ಮುಂತಾದವುಗಳ ಮೇಲೆ ವಿದೇಶಿಯರು ತಮ್ಮ ಗೃಧ್ರ ದೃಷ್ಟಿ ಹರಿಸಿದ್ದರು. 
ಪ್ರಾಚೇನ ಕಾಲದಿಂದಲೂ ಭಾರತ ಸಾಮಾನ್ಯ ವಸ್ತುಗಳ ಜೊತೆಗೆ ಪಾಶ್ಚ್ರಾತ್ಯ ರಾಷ್ಟ್ರ 


೧೨೦ ಮಾನವಿಕ ಕರ್ಣಾಟಕ 


ಅರಬರು ಕೇರಳೀಯರೊಡನೆ ವ್ಯಾಪಾರ ಪ್ರಾರಂಭಿಸಿದ ತರುಣದಲ್ಲಿ ಅವರಿ / 
ಗುಂಟಾದ ಮುಖ್ಯ ತೊಂದರೆಯೆಂದರೆ ಭಾಷಾಮಾಧ್ಯಮದ್ದು. ತಮ್ಮ ಭಾವನೆಗಳನ್ನು ¥ 
ಸಮರ್ಥವಾಗಿ ಅಭಿವ್ಯಕ್ತಿಸಲು ವಿಚಾರ ವಿನಿಮಯಗಳನ್ನು ಸ್ಪಷ್ಟವಾಗಿ ನಡೆಸಲು " 
ಸಮರ್ಥ ಭಾಷಾಮಾಧ್ಯಮದ ಅವಶ್ಯಕತೆ ಉಂಟಾಯಿತು. ಅವರ ವ್ಯವಹಾರವೆಲ್ಲಾ ತ 
ಹರುಕು ಮರುಕು ಮಲಯಾಳದಲ್ಲೇ ನಡೆಯುತ್ತಿತ್ತು. ಭಾಷಾ ತೊಂದರೆಯಿಂದಾಗಿ ' 
ಅವರ ವ್ಯವಹಾರದಲ್ಲಿ ಆಗಾಗ್ಗೆ ಅಡಚಣೆಯುಂಟಾಗುತ್ತಿತ್ತು. ಆದರೂ ಅರಬ್ಬರು 
ಸ್ಕಳೀಯರ ವಿಶ್ವಾಸವನ್ನು ಕಳೆದುಕೊಳ್ಳೆಲು ಇಚ್ಛಿಸದೆ, ಕೇರಳದ ಉತ್ಪನ್ನಗಳ, ಸ್ಥಳ ತ್ತ 
ಗಳ, ವಾಣಿಜ್ಯ ಸರಕುಗಳ ಹೆಸರುಗಳನ್ನು ಮಲಯಾಳ ಭಾಷೆಯ ಅನೇಕ ಪದಗಳನ್ನೂ | 
ನುಡಿಗಟ್ಟುಗಳನ್ನೂ ಅರಬಿಕ್‌ ಲಿಪಿಯಲ್ಲಿ ಬರೆಯಲು ಪ್ರಯತ್ನಿಸಿದರು. ಇಷ್ಟೇ ಅಲ್ಲದೆ 
ಕೇರಳದಲ್ಲಿಯ ತಮ್ಮ ಸರಿಚಿತರಿಗೆ ಬಂಧುಬಾಂಧವರಿಗೆ ಅರಬಿಕ್‌ ಲಿಪಿಯನ್ನು ಬಳಸಿ 
ಮಲಯಾಳದಲ್ಲಿ ಪತ್ರ ಬರೆಯಲೂ ಪ್ರಯತ್ನಪಟ್ಟರು. ಇದರಿಂದಾಗಿ ಅರಬ್ಬೀ-ಮಲ 
ಯಾಳೆ ಎಂಬ ನೂತನ ಪ್ರಭೇದ ರೂಪುಗೊಳ್ಳಲು ಸಾಧ್ಯವಾಯಿತು. | 


೫ ಜೇ ತೇ ತ ೫ 


ಕಾಜಿ ಮೊಹಮ್ಮದನ " ಮೊಹಿಯದೀನ್‌ ಮಾಲಾ ' ಎಂಬುದೇ ಅರಬ್ಬಿ \ 
ಮಲಯಾಳದ ಮೊತ್ತಮೊದಲ ಬರೆಹವೆಂದು ಪರಿಗಣಿಸಲಾಗಿದೆ. ಮಾಣಿಕ್ಯ ಮತ್ತು ' 
ಹವಳ ಬಳಸಿ ಈ ಪದ್ಯಕಾವ್ಯ ರಚಿಸಿದ್ದೇನೆ ಎಂಬುದಾಗಿ ಕವಿಯೇ ಹೇಳಿಕೊಂಡಿ 
ದ್ಹಾನೆ. ಇದರಿಂದ ಸ್ಪಷ್ಟವಾಗುವ ಸಂಗತಿಯೆಂದರೆ ಕವಿ ಮಣಿಪ್ರವಾಳ ಶೈಲಿಯನ್ನು 
(ಮಣಿ-ಮಾಣಿಕ್ಯ, ಪ್ರವಾಳ-ಹವಳ, ಸಂಸ್ಕೃತ ಮತ್ತು ಮಲಯಾಳದ ವ.ಧುರ ' 
ಸಂಗಮದಿಂದ ಅವತರಿಸಿದ ಸಾಹಿತ್ಯಕ ಶೈಲಿ) ಅನುಸರಿಸಿದ್ದಾನೆಂದು ತಿಳಿದುಬರುತ್ತ ದೆ. 

ಮಲಯಾಳ ಸಾಹಿತ್ಯದ ಜನಪ್ರಿಯ ಕವಿ ಎಟುತಚ್ಛನ್‌ ಮತ್ತು ಕಾಜಿ ' 
ಮೊಹಮ್ಮದ್‌ ಇಬ್ಬರೂ ಸಮಕಾಲೀನರು. ಇವರ ಶೈಲಿಗಳೂ ಪರಸ್ಪರ ಹೋಲು 
ತ್ತವೆ. ಇಬ್ಬರೂ ಜನಸಾಮಾನ್ಯರ ಭಾಷೆಯನ್ನೆ € ಬಳಸಿಕೊಂಡು ಕಾವ್ಯ ರಚಿಸುವ 
ಪ್ರಯತ್ನ ಮಾಡಿದರು. ಭಾಷಾಶೈಲಿಯಲ್ಲಿ ಮಾತ್ರವೇ ಅಲ್ಲದೆ ದೈವಾರಾಧನೆ ' 
ವಿಷಯದಲ್ಲೂ ಎಲುತಚ್ಛನ್‌ನಿಂದ ಕಾಜಿ ಮೊಹಮ್ಮದ" ಪ್ರಭಾವಿತನಾಗಿದ್ದಾನೆ. 
ಎಟುತಚ ನ ರಾಮಾಯಣ ಕೇರಳೀಯರ ಪಾರಾಯಣ, ರಾಮಾಯಣದಲ್ಲಿ ಶ್ರೀರಾಮ 
ಮತ್ತು ಸೀತಾದೇವಿ ಇಬ್ಬರೂ ಲೋಕಕಲ್ಯಾಣಕ್ಕಾಗಿ ಭೂಮಿಯಲ್ಲಿ ಅವತರಿಸಿದಂಥ 
ವರು (ದೇವಾಂಶ ಸಂಭೂತರು). ಮೊಹಿಯದೀನ್‌ ಮಾಲಾ ಕಾವ್ಯದ ಶೂರ ಮತ್ತು 
ಪ್ರಧಾನ ಪಾತ್ರ ಶೇರ ಮೊಹಿಯದೀನ?", (ಶೇಕ್‌ ಮೊಹಿಯದೀನ್‌ ಒಬ್ಬ ಸೂಫಿ 
ಸಂತ). ಈತ ದೇವಾಂಶ ಸಂಭೂತ. ಭಗವಂತನ ಒಂದು ರೂಪ ಅಥವಾ ಶಕ್ತಿ, 
ವ್ರ ಕಾವ್ಯ ಇಸ್ಲಾ ಮೇತರ ಅಂಶಗಳನ್ನು ಒಳಗೊಂಡಿದೆ. ಎಂಬುದಾಗಿ ಇಸ್ಲಾವರ್‌ 
ಪಂಡಿತರು ಸ್ಪಷ್ಠ ಪಡಿಸಿದ್ದಾರೆ. 


ಗತಕಾಲದ ಗುಪ್ತನಿಧಿ ಅರಬ್ಬೀ ಮಲಯಾಳ : ಒಂದು ಪರಿಚಯ ೧೨೧ 


ತಮಿಳು ಭಾಷೆಯಿಂದ ಅಥವಾ ಮೂಲ ದ್ರಾವಿಡ ಭಾಷೆಯಿಂದ ಮಲಯಾಳ 
ಬೇಕೆಯಾಗುವ ಮುಂಜಿ ಬಳಕೆಯಲ್ಲಿದ್ದ ಶಬ್ದಗಳೂ ಪದಗಳೂ ನುಡಿಗಟ್ಟುಗಳೂ 
ಅರಬ್ಬೀ" ಮಲಯಾಳದಲ್ಲಿ ಬಳಕೆಯಾಗಿವೆ. ಅರಬ್ಬೀ ಮಲಯಾಳ ರರು 
'ಖಯಾಳದ ಆಧುನಿಕ. ರೂಪದಲ್ಲಿ ಹೆಚ್ಚು ಜಾ ಗಳಿಸಿರಲಿಲ್ಲ. ಆದುದರಿಂದ 
ಅವರು ಸಾಂಡಿತ್ಯಪೂರ್ಣ ಶೈಲಿಯಲ್ಲಿ ಕೃತಿಯನ್ನು ರಚಿಸಲು ಸಾಧ್ಯವಾಗಲಿಲ್ಲ. 
ಅವರ ಅನೇಕ ಕೃತಿಗಳಲ್ಲಿ ವ್ಯಾಕರಣಾತ್ಮಕ ದೋಷಗಳನ್ನು ಕಾಣಬಹುದು. 
ಎಲ್ಲಕ್ಕಿಂತ ಹೆಚ್ಚಾಗಿ ಅವರು' ಅನ್ಯ ಭಾಷಾ ಪದಗಳನ್ನೇ ತಮ್ಮ ಕೃತಿಗಳಲ್ಲಿ ವಿಪುಲವಾಗಿ 
ಬಳಸಿದ್ದಾರೆ. ಮಲಯಾಳ ಭಾಷೆಯ ರಚನೆಯನ್ನು ಗಮನಿಸದೆ ರಚಿಸಿದಂಥ ಕೆಲವು 
ಕೃತಿಗಳು ಕೃತಕವೆನಿಸಿವೆ, ಕ್ಷುಲ್ಲಕವೆನಿಸಿವೆ. ಈ ಎಲ್ಲ ಕಾರಣಗಳಿಂದ ಅರಬ್ಬೀ 


ಮಲಯಾಳ ಸುಧಾರಿತ ಆಥವಾ ಮುಂದುವರಿದ ಭಂಷೆಯಾಗಲು ಸಾಧ್ಯವಾಗಲಿಲ್ಲ. 


ಯಾವ ಉದ್ದೇಶಕ್ಕಾಗಿ ಇದನ್ನು ಸೃಷ್ಟಿ ಸಲಾಯಿತೋ ಆ ಉದ್ದೇಶವೇ ಮರೆಯಾದ 
ತರುವಾಯ ಇದರ ಉಳಿವು ಹೇಗೆ ಸಾಧ್ಯ? ಕೇರಳದ ಮುಸ್ಲಿಮರಿಗೂ ಸಹ ಇದರ 
ಅವಶ್ಯಕತೆ ಉಂಟು ಎನಿಸಲಿಲ್ಲ. 

ಇಷ್ಟಾದರೂ ನಾವು ಅರಬ್ಬೀ ಮಲಯಾಳ ಭಾಷೆ, ಸಾಹಿತ್ಯದ ಪ್ರಾಮುಖ್ಯ 
ವನ್ನು ಕಡೆಗಣಿಸಲು ಸಾಧ್ಯವಿಲ್ಲ. ಏಕೆಂದರೆ ಇತಿಹಾಸ, ಕಥೆ, ಕಾದಂಬರಿ, ವಿಮರ್ಶೆ, 
ಅವಲೋಕನ, ವಿಜ್ಞಾನ, ಕೋಶ ನಿರ್ಮಾಣ ಇತ್ಯಾದಿ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ 
ಅಪೂರ್ವ ಜ್ಞಾನಭಂಡಾರ ಈ ಭಾಷೆಯಲ್ಲಿ ದೊರೆಯುತ್ತದೆ. ಈ ಎಲ್ಲ ಕ್ಷೇತ್ರಗಳಿಗೆ. 
ಸಂಬಂಧಿಸಿದ ಪುಸ್ತಕಗಳು ಗದ್ಯರೂಪದಲ್ಲೂ ಇವೆ, ಪದ್ಯರೂಪದಲ್ಲೂ ಇವೆ. 

ಮೊಹಿಯದೀನ್‌ ಮಾಲಾ ಮೊತ್ತಮೊದಲ ಕೃತಿಯಾದರೂ ಅದಕ್ಕೂ ಪೂರ್ವ 
ದಲ್ಲಿ ಲಾವಣಿಗಳಿದ್ದವು (ಕಥನಗೀತೆ). ಇವು ಸುಂದರ "ಸಂಗೀತ ೮ಹರಿ'ಗಳು 
ಎಂಬುದಾಗಿ ಭಾವಿಸಿರುವವರುಂಟು. 

ಜಾಮೊರಿನ” ದೊರೆಯ ಆಸ್ಥಾ ನದಲ್ಲಿ ವಿದೂಷಕನಾಗಿದ್ದ (ಅಥವಾ ಸಲಹೆಗಾರ 
ನಾಗಿದ್ದ) ಕುನ್‌ ಹೆಯನ" ಮುಸಲಿಯರ್‌ ಎಂಬಾತ ಅನೇಕ ಆಧ್ಯಾತ್ಮಿಕ ಗೀತೆಗಳನ್ನು 
ಬಕೆದಿದ್ದಾ ನೆ ನೆ. ಈ ಗೀತೆಗಳ ಪೈಕಿ ಕಸ್ಪ ಪೂ ನಿಟ್ಟು ಎಂಬುದು ಹೆಸರಾಂತ ಕೃತಿ. 


ಹಪ್ರಪ್ಪಾ ಟ್ಟು ಎಂದರೆ ಹಡಗಿನ ಹಾಡು ಜಥ ಜೀವನವೆಂಬ ಸಮುದ್ರದಲ್ಲಿ 


iy ತ ಹಡಗಿಗೆ ಮಾನವ ದೇಹವನ್ನು ಪ್ರತಿಮಾತ್ಮ' ಕವಾಗಿ ಕವಿ ಬಳುದ್ದಾ ಕೆ. 
ಈ ಕೃತಿಯಲ್ಲಿ ಹಿಂದೂ ಸ! ಸೃತಿ ಪ್ರಭಾವ ದಟ್ಟ ವಾಗಿದೆ. ಸ್ವರ್ಗದಲ್ಲಿಯ ಭಗವಂತ 
ನನ್ನು (ಪ್ರವಾದಿ) ಅವನ ನಿಜಸ್ವರೂಪವನ್ನು ಕಾಣಲು ಕವಿ ಪ್ರಾರ್ಥಿಸಿದ್ದಾನೆ. 
ಉತ್ತರ ರಾಮಾಯಣದಲ್ಲೂ ಇಂಥದೇ ಒಂದು ಪ್ರಸಂಗವಿದೆ. 

ಕೊಂದೊತ್ತಿಯ ಮೊಯಿದೀನ್‌ ಕುಟ್ಟ ವೈದ್ಯರ” ಎಂಬಾತ ಅರಬ್ಬೀ 
ಮಲಯಾಳದ ಹೆಸರಾಂತ ಜನಪ್ರಿಯ ಕನಿ, ಇವನ ಕವನಗಳು ಹೆಚ್ಚು ಮನ್ನಣೆ 
ಗಳಿಸಿವೆ. ಬಾಬರನ ಯುದ್ಧಗಳ ಇತಿಹಾಸ್ಕ ಪ್ರವಾದಿ ಮೊಹಮ್ಮದನ ಸಾಧನೆ 


೧೨೨ ಮಾನವಿಕ ಕರ್ಣಾಟಕ 


ಮುಂತಾದವುಗಳ ಜೊತೆಗೆ ಬದ್ರುಲ್‌ ಮುನೀರ್‌ ಹುಸೈನ:ಲ್‌ ಜಮಾಲ್‌ ಇವರಿಬ್ಬ 
ರನ್ನು ಕುರಿತಂತೆ ಪ್ರೇಮಕಥಾ ಕಾವ್ಯ ವನ್ನು ಬರೆದಿದ್ದಾ ನೆ. ಈ ಕಾವ್ಯ ದ ಪ್ರಧಾನ 4 
ರಸ ಶೃಂಗಾರ. Fi ಸಾಹಿತ್ಯದ. ಅರಬ್ಬೀ ಮಲಯಾಳದ ಪಾ ಕೃ ತಿಗಳ 
ಪೈಕಿ ಇದೂ ಒಂದೆಂದು ಆದರಿಸಲಾಗಿದೆ, ಅರಬ್ಬೀ ಮಲಯಾಳದ ಗದ್ಯ ಕ ತಿಗಳ ' 
ಪ್ರಾರಂಭದಲ್ಲಿ ಖುರಾನ್‌ ಪವಿತ್ರ ಗ್ರಂಥದ ವ್ಯಾಖ್ಯಾನ ಹಾಗೂ "ನಾದಿ 
ಮೊಹಮ್ಮದನ ಸೂಕ್ತಿಗಳ ಅರ್ಥ ವಿವರಣೆ ಕೆಲಸ ನಡೆಯಿತು. ಕಣ್ಣಾನೂರು 4 
ಆರಕಲ್ಲಿನ ಮಯನ್‌ ಕುಟ್ಟಿಎಲಯ ಎಂಬಾತನೇ ಖುರಾನ್‌” ಪವಿತ್ರ ಗ್ರಂಥದ ಮೊತ್ತ ' 
ಮೊದಲ ಭಾಷಾಂತರಕಾರ. ಅಂದವಾಗಿ ಬರೆಸಿದ ಅನುವಾದಿತ ಕೃತಿಯ ಪ್ರತಿಗಳನ್ನು & 
ಕೇರಳದ ಎಲ್ಲ ಪ್ರಮುಖ ಮುಸ್ಲಿಮ್‌ ಜಮೀನುದಾರರಿಗೂ ಇತರ ವ್ಯಕ್ತಿಗಳಿಗೂ ' 
ಕಳುಹಿಸಿಕೊಡಲಾಗುತ್ತಿ ತ್ತು. ಅರಬ್ಬೀ ಮಲಯಾಳಕ್ಕೆ ಖುರಾನನ್ನ್ನು ಅನುವಾದಿಸಿದ | 
ಮತ್ತಿತರರು; ಕೆ. ಉಮರ್‌ಮೌಲ್ವೀ, ಗಾ ಅಬ್ದುಲ್‌ ಖಾದರ್‌ ' 
ಮುಸಲಿಯರ್‌ ಮತ್ತು ಉನ್ನವರ್‌ವೀಟ್ವಲ್‌ ಮೊಹಮ್ಮದರ ಮುಸಲಿಯರ್‌. 
ಫ್ಲೈ.ಲುಲ್‌._ ಮನ್ನಾರ್‌ (ಸಜ್ಜ ಎತತ ಪ್ರವಾಹ), ರ್ಯಾ ಉಲ್‌-ವ ಮನ್ನಾರ್‌ 
(ಸಜ್ಜ ಜ್ವಳ ಯನಿಕತನಕೂ) ಫತಾಹ್‌-ಉರ_ನೂರ್‌ (ಪ್ರಭೆಯ ಅನಾವರಣ), ' 
ನಿಬ್ರಸುಲ್‌ ಇನಯ (ಪ್ರಭೆಯ- ಪರ್ಯವಸಾನ) ಇವು ಅರಬ್ಬಿ € ಮ ಲಯಾಳದ ' 
ಶೆ ಶ್ರೇಷ್ಠ ಕೃ ತಿಗಳು. ಸೂಜೆ ಕ ಮೊಯ್ದು ಮುಸಲಿಯರ್‌ ಎಂಬಾತ ಫತಾಹ್‌-ಉಲ್‌- 
ಫತಾಹ್‌ "(ಪ್ರಪಂಚದ ಇತಿಹಾಸ) ಎಂಬ ಪುಸ್ತಕ ಬರೆದಿದ್ದಾನೆ. 
ಕೊಂಗನವರ್‌ ವಿಕಟ್ಟಿಲ್‌ ಬಾವ ಮುಸಲಿಯರ್‌ ಎಂಬವನು ವೈದ್ಯವಿಜ್ಞಾ ನಕ್ಕೆ 
ಸಂಬಂಧಿಸಿದ ಅನೇಕ ಪುಸ್ಮಕಗಳನ್ನು ಬರೆದಿದ್ದಾನೆ. ಸದ್ಯರೂಪದಲ್ಲಿ ಬರೆದಂಥ ವೈದ್ಯ 
ಕೀಯ ನಿಶ್ವಕೊಳಶ-(Encyclopaedia of Medicine) ಕೂಡ ಈ ಭಾಷೆಯಲ್ಲಿ ' 
ರಚನೆಯಾಗಿದೆ. ಚಕ್ಕೇರಿ-ನೊಯಿದೀನ್‌ ಕುಟ್ಟ, ವಡಕೃನ್‌ ಪೇರೂರ” ಅಬ್ಲುರ | 
ಖಾದರ್‌ ಮುಸಲಿಯರ್‌ ಮತ್ತು ಪಿ. ವಿ. ಸೊಹೆಮ್ಮನ್‌ ಹಾಜಿ ಮೊದಲಾದ " 
ಮಹನೀಯರು ಪಡಕೋಶಗಳನ್ನು ಹೊರತಂದಿದ್ದಾರೆ. ಗ 
ಚಲಲಖತ್‌ ಇಬ್ಬಾಹಿವಕ್‌ ಮುಸಲಿಯರ್‌ ಎಂಬಾತ ಒಬ್ಬ ಶ್ರೇಷ್ಠ ಬರೆಹ ' 
ಗಾರ. ಈತ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ಅನೇಕ ಪುಸ್ತಕಗಳನ್ನು ಬರೆದಿ 
ದ್ಹಾನೆ. ಮಾಟ-ಮಂತ್ರ ಕನಸಿನ ಭವಿಷ್ಯ ಕುರಿತಾಗಿ ಹಲವಾರು ಪುಸ್ತಕಗಳೂ 
ಉಂಟು, ಕ್ರೈಸ್ತಮತ ಸ್ರ ಚಂರ ಜೈಬರ್ಲ ಗ್ರಂಥವನ್ನು ಈ ಭಾಷೆಗೆ ಅನುವಾದ 
ಮಾಡಿಸಿ ಪ್ರಕಭದ್ದಾರೆ.. 
ಚಾರ್‌ದರ್‌ವೇಶ್‌, ಅಲ್ಲಾ -ಉದ್‌-ದೀನ್‌, ಕಮರ್‌ಉನ್ನೀಸ್ಪ, ಅಮೀರ್‌ 1 
ಹೆಂಸ ಎಂಬವು ಈ ಭಾಷೆಯ ಕೆಲವು ಮುಖ್ಯ ಕಾದಂಬರಿಗಳು. 1887 ರಲ್ಲಿ ಪ್ರಕಟ ' 
ವಾದ ಅಪ್ಪು ನೆಡುಜ್ಞಾಡಿಯ ಕುಂದಲತ ಎಂಬ ಕಾದಂಬರಿಯೇ ಮಲಯಾಳ 
ಭಾಷೆಯ ಸೋತ, ಮೊದಲ ಕಾದಂಬರಿ. (ಪುಲ್ಲಲಿ ಕುನ್‌ ಚು ಮತ್ತು ಇಂದುಲೇಖಾ. 


ಗತಕಾಲದ ಗುಪ್ತನಿಧಿ ಅರಬ್ಬೀ ಮಲಯಾಳ : ಒಂದು ಪರಿಚಯ ೧೨೩ 


ಎಂಬ ಕಾದಂಬರಿಗಳನ್ನೂ ಈ ಸಾಲಿನಲ್ಲಿ ಕೆಲವರು ಸೇರಿಸಿದ್ದಾರೆ) ಇದಕ್ಕೂ 
ಮುಂಚೆಯೇ ಚಾರ್‌ದರ್‌ವೇಶ್‌ (ಪರ್ಷಿಯನ್‌ ಕಾದಂಬರಿಯೊಂದರ ಅನುವಾದ) 
ಹೊರಬಂದಿತ್ತೆಂದು ವಾದಿಸಿರುವವರೂ ಇದ್ದಾರೆ. 

ಅರಬ್ಬೀ ಮಲಯಾಳದಲ್ಲಿ ಹಲವಾರು ಲೇಖನ ಸಂಗ್ರಹಗಳೂ ಮಾಸಪತ್ರಿಕೆ 
ಗಳೂ ಪ್ರಕಟವಾಗಿವೆ. ಸಮಾಜ ಸುಧಾರಣೆಗೆ ತನ್ನ ಬದುಕನ್ನೇ ಮುಡಿಪಾಗಿಟ್ಟ 
ಸನವುಲ್ಲಾ ಮುಕ್ತಿ ತಂಗಲ್‌ ಎಂಬಾತನೇ ಈ ಭಾಷೆಯಲ್ಲಿ ಮೊತ್ತಮೊದಲ ನಿಯತ 
ಕಾಲಿಕವನ್ನು (ತುಖಫತೂಲ್‌ ಆಖಿರ್‌ ವಹಿದಾಯತೂಲ್‌-ಆಸ್ರಾರ್‌) ಹೊರತಂದ 
ವನು. ವಕ್ಕೊವತ ಅಬ್ದುಲ್‌ ಖಾದರ್‌ ಮೌಲ್ವೀ ಎಂಬಾತ ಅರಬ್ಬೀ ಮಲಯಾಳ 
ಲಿಪಿ-ಸುಧಾರಣೆಯನ್ನೇ ಮುಖ್ಯ ಉಜ್ಜಿ (ಶವಾಗಿಟ್ಟುಕೊಂಡು ¢ ಅಲ್‌-ಇಸ್ಲಾವ್‌ 
ಎಂಬ ಪತ್ರಿಕೆಯನ್ನು ಹೊರತಂದಿದ್ದಾನೆ. ಅಲ್‌-ಬಯಾನ್‌, ಅಲ್‌-ಮುರ್ಷೀದ್‌, 
ಅಲ್‌-ಇರ್ಸ್ನಾದ್‌ ಎಂಬವು ಅರಬ್ಬೀ ಮಲಯಾಳದಲ್ಲಿ ಪ್ರಕಟಗೊಂಡ ಕೆಲವು ಮುಖ್ಯ 
 ಫಿಯತಕಾಲಿಕಗಳು, ಇವುಗಳ ಕೆಲವು ಪ್ರತಿಗಳನ್ನು ಸಂಗ್ರಹಿಸಿ ರಕ್ಷಿಸಿಡಲಾಗಿದೆ. 


ಸ x ಜಃ 


ಅರಬ್ಬೀ ಮಲಯಾಳದಲ್ಲಿ ಬೆಳಕು ಕಂಡಿರುವ ಎಲ್ಲ ಪುಸ್ತಕಗಳೂ ಸಂಗ್ರಹ 
ಗಳೂ ಫಿಯತಕಾಲಿಕಗಳೂ ಭಾಷಾದೋಷದಿಂದ ಮುಕ್ತವಾಗಿಲ್ಲ. ಆಧುನಿಕ 
ಮಲಯಾಳ ಭಾಷೆಯ ಶಿಷ ಸೈರೂಪಕ್ಕೆ ಅನುಗುಣವಾಗಿ ಆ ಕೃತಿಗಳಲ್ಲಿ ಭಾಷೆ ಮೂಡಿಲ್ಲ 
ವೆಂದು ಹಿಂದೆಯೇ ಸ್ಪಷ್ಟಪಡಿಸಲಾಗಿದೆ. ಅರಬ್ಬೀ ಮಲಯಾಳ ಕೃತಿಗಳ ಭಾಷೆ 
ಪೇಲವವಾಗಿದ್ದರೂ ಅವುಗಳಲ್ಲಿ ವ್ಯಕ್ತವಾಗಿರುವ ವಿಚಾರಗಳು ಜೋಧಸ್ರದವಾಗಿನೆ, 
ತಿಳಿವಳಿಕೆ ಹೆಚ್ಚೆ ಸುವಂಥವಾಗಿವೆ. ಬಾಳಿನ ನೋವು-ನಲಿವು ಸಮರ್ಥವಾಗಿ ಅಭಿವ್ಯಕ್ತ 
ಗೊಂಡಿರುವ ಕೃತಿಗಳೂ ಹಲವಾರಿನೆ. ಈ ನಮ್ಮ ಸಾಹಿತ್ಯದ ಗುಪ್ತ ನಿಧಿಯನ್ನೂ 
ಜ್ಞಾ ನಭಂಡಾರವನ್ನೂ ಸಂಗ್ರಹಿಸಿ ಸಂಪಾದಿಸಿ ಮಲಯಾಳ ಲಿಪಿಯಲ್ಲಿ ಹೊರತರುವ 
ಕಾರ್ಯ ತ್ವರಿತವಾಗಿ ನಡೆಯಬೇಕಾಗಿದೆ. 


ಲೇಖನ ಯಣ 


Arabi Malayalam, P. K. Mohammad Kunhi. Page 44-50. 
Malayalam Liferary Survey, January-June 1984, 


ಭಾಷೆ ಪ್ರಧಾನವಾಗಿ ಒಂದು ಸಾಮಾಜಿಕ ಚಟುವಟಓಕೆ. ಸುತ್ತಲಿನವರು ಆಡುವು 
ದನ್ನು ಕೇಳಿ ಮಗು ಭಾಷೆಯನ್ನು ಕಲಿಯುತ್ತ ದೆ. ಅದು ಸಹಜವಾದ ಪ್ರಕ್ರಿಯೆ. ' 
ಭಾಷೆಯನ್ನು ಯಾರೂ ಸ ಪ್ರಿಸುವುದಿಲ್ಲ. 


೫ ೫ ತೇ 


ಬದಲಾವಣೆಗೆ ಅವಕಾಶವಿಲ್ಲದ ಭಾಷೆಯಲ್ಲಿ ಯಾವಾಗಲೂ ಸಾವಿನ ಬೀಜಗಳು ' 
ತುಂಬಿರುತ್ತವೆಂದು ಒಬ್ಬ ಭಾಷಾವಿಜ್ಞಾನಿ ಹೇಳಿದ್ದಾನೆ. ಬದಲಾವಣೆ ಸಾಧ್ಯವಿಲ್ಲದೆ" 
ಕೆಲವು ಭಾಷೆಗಳು ಮೃತಪಟ್ಟವು, ಜೀವಂತವಾದ ಭಾಷೆ ಒಂದೇ ರೀತಿಯಲ್ಲಿರಲು 
ಸಾಧ್ಯವಿಲ್ಲ. ಅದರಲ್ಲಿ ಉಪಭಾಷೆಗಳು ಬೆಳೆಯುತ್ತವೆ; ವ್ಯಕ್ತಿ ಭಾಷೆಗಳು ತುಂಬಿರು 
ತ್ತವೆ, 


* ಸ್‌ ೫ 


ಈಗ ಇರುವ ಭಾಷೆಗಳಲ್ಲಿ ವಿಶ್ವಭಾಷೆಯ ಕಲ್ಪನೆಗೆ ಹತ್ತಿರವಾಗಿರುವ ಭಾಷೆ ' 
ಎಂದರೆ ಇಂಗ್ಲಿಷ್‌ ಒಂದೇ. ಜಗತ್ತಿನ ಜನಸಂಖ್ಯೆಯಲ್ಲಿ ಶೇಕಡ ಹತ್ತು ಜನ ಮಾತ್ರ ' 
ಆಡುತ್ತಿದ್ದರೂ ಶಿಕ್ಷಣದ ಭಾಷೆಯಾಗಿ, ವಿಜ್ಞಾನದ ಭಾಷೆಯಾಗಿ, ತನ್ನ ಪಾಲಿಗೆ ಬಂದ ' 
ರಾಜಕೀಯ ಕಾರಣಗಳಿಂದಾಗಿ ಇಂಗ್ಲಿಷ್‌ ಈ ಸ್ಥಾನ ಪಡೆದಿದೆ. ಚೀನೀಭಾಷೆಯನ್ನು ' 
ಹೆಚ್ಚು ಜನ ಆಡುತ್ತಿದ್ದರೂ ಅದಕ್ಕೆ ವಿಶ್ವಭಾಷೆಯ ಕಲ್ಪನೆಯ ಹತ್ತಿರದಲ್ಲೆಲ್ಲೂ | 
ಸಾ ವಿಲ್ಲ. ಅದು ಒಂದೇ ಪ ಪ್ರದೇಶದಲ್ಲಿ ಸೀಮಿತಗೊಂಡಿೆ. ಇಂಗ್ಲಿಷ್‌ ಆದರೋ 
ಜಗತ್ತಿ ನಾದ್ಯಾಂತ ಜಡ ವಿದ್ಯಾವಂತರ ನಡುವೆ ಸಂಪರ್ಕಸೇತುವಾಗಿದೆ. 
ಆದರೆ ದ್‌ ಷ್‌ ಮೂಲತಃ ಒಂದು ಭಾಷೆಯಾಗಿರುವುದರಿಂದ, ಕ್ವಭಾಷೆಯ | | 
ಸ್ವರೂಪ ಅದಕ್ಕಿಲ್ಲ ಎನ್ನುವುದು ಈ ಭಾಷಾವಾದಿಗಳ ವಾದ. 


--ಡಾ. ಹಾ. ಮಾ. ನಾಯಕ, ಸಮೂಹ ಗ್ರಂಥದಿಂದ, 1982 


ಜಿ. ವರದರಾಜರಾವ್‌ 
ಬಿ. ಆರ್‌. ತುಬಾಕಿ ಮತ್ತು 
ಸೀತಾರಾಮ ಜಾಗೀರ್‌ದಾರ್‌ 


ಕುಮ್ಮಟಿದುರ್ಗದ ಒಂದು ಹೊಸ ಶಾಸನ-- 


ಕರ್ನಾಟಕದ ಚರಿತ್ರೆಯ ಮೇಲೆ ಹೊಸ ಬೆಳಕು 


ಕನ್ನಡನಾಡಿನ ಗಡಿಗೆರೆಗಳನ್ನು ಕನಿರಾಜಮಾರ್ಗಕಾರನ ಹಾಗೆ ಕಾವೇರಿಯಿಂದ 
ಗೋದಾವರಿಯವರೆಗೆ ಹಬ್ಬಿ ದೆಯೆಂದು ಹೇಳಿರುವ ನಂಜುಂಡಕವಿ ಕುಮ್ಮಟದುರ್ಗ 
ವನ್ನು ಆಳಿದ " ಪರದಾರ ಸೋದರ’ ರಾಮನ ಕಥೆಯನ್ನು " ರಾಮನಾಥ ಚರಿತ? 
ಎಂದು, ಸಾಂಗತ್ಯ ಛಂದೋ ರೂಪದಲ್ಲಿ ಸುಂದರವಾಗಿ ಬರೆಧಿದ್ದಾನೆ. ರಾಮನಾಥ, 
ತಂದೆ ಕಂಪಿಲರಾಯನ ಕಣ್ಮಣಿ. ಈ ತಂದೆ ಮಕ್ಕಳ ಜೀವನ ಚರಿತ್ರೆಯೇ ಕಾವ್ಯದ 
ವಸ್ತು. " ವೀರತೆ? ಹಾಗೂ " ಶುಚಿತೆ' ಈ ಎರಡು ಗುಣಗಳನ್ನು ಮೆರೆಯಲು 
ನಂಜುಂಡ ಈ ಕಾವ್ಯವನ್ನು ರಚಿಸಿದ್ದಾನೆ : 


ವೀರತೆ ಶುಚಿತೆಯೆಂಬೆರಡು ಗುಣಂಗಳ 
ಮೇರೆಯ ಮೀಜಿದೆ ನಡೆದು 
ಧಾರುಣಿಯನು ಮಚ್ಚಿ ಸಿದ ವೀರರಾಮನ 
ಚಾರುಚರಿತವ ಪೇಳುವೆನು ॥1 


ನಂಜುಂಡ ಕವಿ ಈ ಕಾವ್ಯದಲ್ಲಿ ಕಂಪಿಲರಾಯನನ್ನು " ಕರ್ಣಾಟಸತಿ' ಕರ್ಣಾಟ 
ವಸುಧಾಧೀಶ' " ಕರ್ಣಾಟ ಭೂರಮಣ ' ಎಂದೇ ವರ್ಣಿಸಿದ್ದಾನೆ.3 ಆದಕೆ ನಮ್ಮ 
ಇತಿಹಾಸ ಗ್ರಂಥಗಳ ಪುಟಗಳಲ್ಲಿ " ಕಂಪಿಲರಾಯ’ ಕೇವಲ ಆನೆಗೊಂದಿ ಅಥವಾ 


1 ರಾಮನಾಥಚರಿತೆ (ಸಂ. ಎಚ್‌. ದೇವೀರಪ್ಪ, ಮೈ.ವಿ.ವಿ, ಪ್ರಕಟಣೆ, 1959) 
ಸಂಪುಟ-೨, ಆ. ೧, ಸಂಧಿ-೧, ಪದ್ಯ-೧೦೨, ಪು. ೧೭ 
2 ಅದೇ ಗ್ರಂಥ, ಆ. ೧, ಸಂ, ೫-೧೧, ೨೧, ೨೩, ಸಂ. ೬-೧೪೨ 


೧೨೬ ಮಾನವಿಕ ಕರ್ಣಾಟಕ 


ಕುಮ ಒಟಿಡುರ್ಗದ, ಸಣ ನ ಸಂಸ್ಥಾನದ ಆಧಿಪತಿ. ಕೆಲವರ ಪ್ರಕಾರ ಇದು ಕಂಪಿಲಿ ' 
ಸಂಸ್ಥಾನ; ಅದಕ್ಕೆ ರಾಜಧಾನಿ ಕುಮ್ಮ ಟ!. ಈಗ ನಮಗೆ ಯ ಇವರ ' 
ಸ ತ 


ಚರಿತ್ರೆ ಯೆಂದರೆ ರತ್ಯ ಲ್ಪ. REN: Ln 


ಮು ಮ್ಮಡಿ ಸಿಂಗೆಯನಾಯಕ 


ವೀ ರಕಂಪಿಲರಾಯ/ಖಂಡೆಯರಾಯ 
ಚೋ ಜ.1 
| | 
ಯುವರಾಜ ಅಣ್ಣ ಭೈರವದೇವ ಕುಮಾರರಾಮ 


ಕಂಪಿಲರಾಯನಿಗೆ ಅನೇಕ ಜನ ಹೆಣ್ಣು ಮಕ್ಕಳಿದ್ದುದಾಗಿಯೂ ನಂಜ:ಂಡ ಬರೆದಿ |] 


ದ್ದಾನೆ; ಕುಮಾರರಾಮನಿಗೆ " ಭೈರವದೇವ ' ಎಂಬ ಅಣ್ಣನಿದ್ದುದು ಸ್ಪಷ್ಟ : 


ಯವರಾಜನಣ್ಣ ಭೈರವದೇವನೆಂದೆಂಬ 
ಕುವರವೆರಸು ಕಂಪಿಲನು 
ಅವನಿಯೆಲ್ಲವನುಆ್‌ ಬಾಯಿಕೇಳಿಸಿ ಕೀರ್ತಿ 
ಯುವತಿಗಿತ್ತನು ದಿಕ್ತಟಗಳ ॥3 


ಇವರು ಯಾವ ವಂಶದವರು ಏನು ಎಂಬುದುರ ಬಗ್ಗೆ ಏನೂ ತಿಳಿದಿಲ್ಲ. ಇವರಿಗೂ ' 
ದೋರಸಮುದ್ರದ ಹೊಸ್ಬುಳರಿಗೂ ಹಲವು ಯುದ್ಧಗಳು ಜರುಗಿದವು. ಕೇವಲ ' 
ರಾಜ್ಯದಾಹದ ಕಾರಣದಿಂದ ಈ ಯುದ್ಧಗಳು ನಡೆದವೆಂದು ಇದುವರೆಗೆ ತಿಳಿಯ " 


ಲಾಗಿದೆ. ಪ್ರಾಚೀನ ಕರ್ನಾಟಕದ ಎಲ್ಲ ಭೂ ಭಾಗಗಳಲ್ಲಿ ದೊರಕ:ವ ಶಾಸನಗಳನ್ನು 
ಇನ್ನೂ ಸಂಗ್ರಹಿಸಿಲ್ಲವಾದುದರಿಂದ ನಮ್ಮ ಇತಿಹಾಸದ ಪುಟಗಳು ಇನ್ನೂ ಸುಸಂಬದ್ಧ 
ವಾಗಿಲ್ಲ. ಒಮ ಬಿ. ಎಲ್‌. ಕ್ರೈಸ್‌ ಅವರು ಹಳೆಯ ಮೈ ಸೂರು ಸಂಸ್ಥಾನದ 
ಭೂಭಾಗದಲ್ಲಿ ದೊರೆತ ಶಾಸನಗಳನ್ನು ಸಂಗ್ರಹಿಸಿ ಪ್ರಕಓಸಿರುವಂತೆ (ಆ ಒಂಬತ್ತು 
ಜಿಲ್ಲೆಗಳನ್ನು ಬಿಟ್ಟು) ಕರ್ನಾಟಕದ ಇತರ ಜಿಲ್ಲೆಗಳಲ್ಲಿ ಎಲ್ಲ ಶಾಸನಗಳನ್ನು ಇನ್ನೂ 


ಸಂಗ್ರಹಿಸಬೇಕಾಗಿದೆ. ಅಂತೆಯೇ ನಮ್ಮ ದೇಶದ ಇತಿಹಾಸದ ಪುಟಗಳನ್ನು ಹೊಸ ' 


ದಾಖಲೆಗಳು ದೊರೆತಾಗಲೆಲ್ಲ ಬದಲಿಸಬೇಕಾದ ಪ್ರಮೇಯ:ನಿಜೆ. ವಿದ್ವಾಂಸ ಸರು 


ತೆರೆದ ಮನಸ್ಸಿನಿಂದ ತಮ್ಮ ಅಭಿಪ್ರಾಯಗಳನ್ನು, ತಿಳಿವಳಿಕೆಗಳನ್ನು, ಆಗಾಗ ಬದಲಿಸಿ | 


ಕೊಳ್ಳಬೇಕು. ಇದು ಅನಿವಾರ್ಯ. 


ಇತ್ತೀಚೆಗೆ ನಮಗೆ ಕುಮ ಒಬದುರ್ಗದಲ್ಲಿ ದೊರಕಿದ ಒಂದು ಶಾಸನವು ತುಂಬ | 


Wy ಅದೇ ಗ್ರಂಥ, ಆ. ೧, ಸಂ, ೫-೩೨ 


TG 


ಕುಮ್ಮಟದುರ್ಗದ ಒಂದು ಹೊಸ ಶಾಸನ ೧೨೭ 


~ 


ಮಹತ್ವದ್ದಾಗಿದೆ, ಇತಿಹಾಸದ ಪುಟಿಗಳನ್ನು ಬದಲಿಸುವಂತಹದ್ದಾಗಿದೆ. ಇದೊಂದು 
₹ರಗಲ್ಲ-ಶಾಸನ, ಶಾಸನ ಪಾಠವಿಂತಿದೆ : 


ಒಂದನೆಯ ಪಟ್ಟಿ 


]. ಸ್ವಸ್ತಿ ಶ್ರೀಮತು ಯಾದವನಾರಾಯಣ ಬುಜಬಳಪ [ರಾ] 

2. ಕ್ರಮ ಪ್ರತಾಪಚಕ್ರವರ್ತ್ತಿ ಶ್ರೀಮನು ಮಹಾಮಂ[ಡಲಿಕ] ಹೊ 
3.  ಯ್ಯಸ [ಣ] ವೀರಕಂಪಿಲದೇವನು ಕುಮಟದಲಿ ರಾಜ್ಯಂಗೆಯು . . 
4. ರೆ. ಸಕ ೧೨೩೮ನೆ ರಾಕ್ಷಾಸ ಸವ್ವಂಚರದ ಜೇಟ್ವಶು ೧೦ ಬುಧವಾರ, 


5. ಳು । ಕುತಬಿಸುರತಣ ಖಾನಗಳು ನೇಮಿಸಹಿತ ನಡದು ಬಂದಲ್ಲಿ ತುಳುವಲ ಎ 
6. , ಕೈಟಿಗ ದೇಸಿಂಗನಾಯ್ಕನ ತಂಮ ಕಾಮನಾಯ್ಕನು ರಣದಲಿ ಹೊ 

7. ಯ್ಹಾ [ಡಿ] ಬಿದ್ದನು ಹತನ ಅಕ್ಕ ಮಳಿಯಬೆರು ಯೇತಿಸಿದ ಬೀರಗ 

8. ಲು ಬರದಾತಮೈೆತಿನಹಟಿಯ ಹೆಗ್ಗಡೆ ಮಂಗಳ ಮ [ಹಾ] ಶ್ರೀ ಶ್ರೀ 


ಶಾಸನಪಾಠನನ್ನು ಓದಿದ ಮೇಲೆ ಯಾರಿಗೂ ವೀರಕಂಪಿಲದೇವನು 
ಯ್ಸಳ ವಂಶದ ವ್ಯಕ್ತಿಯೆನ್ನುವುದರಲ್ಲಿ ಏನೇನು ಸಂದೇಹ ಉಳಿಯುವದಿಲ್ಲ. 
ವೀರಕಂಪಿಲರಾಯನು ತಳೆದಿರುವ ಬಿರುದಾವಳಿಯನ್ನು ಗಮನಿಸಿದಕೆ. ಆತನದು 
ಕುಮ್ಮಟದುರ್ಗದಲ್ಲಿದ್ದ ಆಳುತ್ತಿದ್ದ ಮೂಲತಃ ಹೊಯ್ಸಳವಂಶದ ಇನ್ನೊಂದು 
ಶಾಖೆಯೆನ್ನುವುದು ಬೆಣ್ಣೆಯಷ್ಟು ಬೆಳ್ಳಗಿಜಿ. ಪ್ರಾಯಃ ಈ ಕಾರಣದಿಂದಲೇ 
ಹೊಯ್ಸಳ ಮೂಲವ.ನೆತನದ ರಾಜರಿಗೂ ಇವರಿಗೂ ಆಗಾಗ್ಗೆ ಕದನಗಳಾದವು. 
ವೀರಕಂಪಿಲರಾಯನ ಮಗನಿಗೆ “ ಕುಮಾರ ರಾಮನಾಥ” ಎಂದು ಹೆಸರು ಬಂದಿರು 
ವುದು ತುಂಬ ಗಮನಾರ್ಹವಾದ ಸಂಗತಿಯೆ. ಇದು ಯೋಚಿಸಿ ನಿರ್ಣಯಕ್ಕೆ 
ಬರಬೇಕಾದ ವಸ್ತು. ಮಗ.ವಿಗೆ ಅದೇ ವಂಶದ ಹಿರಿಯರ ಹೆಸರಿಟ್ಟಾಗ ಒಮ್ಮೊಮ್ಮೆ 
ಆ ಮಗುವನ್ನು " ಚಿಕ್ಕ ' ಇಲ್ಲವೆ " ಕುಮಾರ' ಎಂಬ ಶಬ್ದದ ಜೊತೆಗೆ ಉದಾಹರಣೆಗೆ 
« ಚಿಕ್ಕಜೀವರಾಯ' " ಚಿಕ್ಕನರಸಿಂಹ/ಚಿಕ್ಕನರಸಿಂಗ '& " ಕುಮಾರ ಬಮ್ಮಿದೇವ 


ತೌ 


” 


* *"ಶಾಶ [ನ*] ಗಲು ಎಂದೂ ಓದಬಹುದು. 

4 5.1.1. Vol. xv, no. 219,p. 267; ಕ್ರಿ.ಶ. 1207 ರಲ್ಲಿ ವೀರ 
ಬಲ್ಲಾಳನ ದ್ವಿತೀಯಪುತ್ರ ನರಸಿಂಗನನ್ನು " ಚಿಕ್ಕನರಸಿಂಗಯ್ಯ ' ಎಂದು ಕರೆದಿರುವುದು ಲಕ್ಷಿಸ 
ಜೀಕಾದ ಸಂಗತಿ. ಇವನೇ ಮುಂದೆ ಇಮ್ಮಡಿನರಸಿಂಹ. ಇಮ್ಮಡಿ ಬಲ್ಲಾಳನ ತಂದೆ ವಿಷ್ಣು 


ವರ್ಧನನ ಪುತ್ರ ನರಸಿಂಹನ ಹೆಸರೇ ಇಲ್ಲಿ ಆವರ್ತನಗೊಂಡಿದೆಯೆಂಬಂದು ಗಮನಾರ್ಹ. 


೧೨೮ ಮಾನವಿಕ ಕರ್ಣಾಟಕ 


ಎಂದು ಮುಂತಾಗಿ ಕರೆಯುವ ಪದ್ಧತಿಯೂ ಇತ್ತು. ಈ ದೃಷ್ಟಿಯಿಂದ ವಸ್ತುವನ್ನು 
ಪುನಃ ಪರಿಶೀಲಿಸಿದರೆ " ಕುಮಾರ ರಾಮನಾಥ ' “ ಕುಮಾರ ರಾಮ ' ಈ ಮಾತುಗಳ 
ಹಿಂದೆ ಆತನ ವಂಶದ ಹಿರಿಯರೊಬ್ಬರ ಹೆಸರೇ ಅವನಿಗಿದ್ದುದು ಸ್ಪಷ್ಟವಾಗುತ್ತದೆ. 
ಹೊಯ್ಸಳ ವಂಶವನ್ನು ಮನದಂದಕೆ ಹೊಯ್ಸಳ ಚಕ್ರವರ್ತಿ ಸೋಮೇಶ್ವರನಿಗೆ 
ನರಸಿಂಹ ಹಾಗೂ ರಾಮನಾಥ ಎಂಬ ಮಕ್ಕಳಿದ್ದುದು ಲೋಕ ಪ್ರಸಿದ್ಧ ವಿಷಯ 
ರಾಮನಾಥನು ಕಣ್ಣ ನೂರಿನಿಂದ ರಾಜ್ಯವಾಳುತ್ತಿದ್ದುದೂ ಅವನು ದಾಯಾದಿಗಳೊಂದಿಗೆ 
ಯುದ್ಧ ಮಾಡಿದುದೂ ಈಗಾಗಲೇ ತಿಳಿದ ವಿಷಯ. ಜಟಾವರ್ಮ ಸುಂದರಪಾಂಡ್ಯನಿಗೆ 
ಸೋತ ರಾಮನಾಥ ಕಣ್ಣನೂರನ್ನು ಬಿಟ್ಟು ಪುನಃ ಕರ್ನಾಟಕಕ್ಕೆ ಹಿಂದಿರುಗಬೇಕ | 
ಯಿತು. ರಾಮನಾಥನ, ಅನಂತರದ, ಅವನ ಚರಿತ್ರೆ ಮತ್ತು ಅವನ ವಂಶದ 
ಬೆಳವಣಿಗೆಯ ಬಗ್ಗೆ ನಮಗೆ ಏನೂ ವಿಶೇಷವಾಗಿ ತಿಳಿಯದು. ಈ ಶಾಸನ, ಕಂಪಿಲ” 
ದೇವನು ಹೊಯ್ಸಳ ವಂಶದವನೆಂಬುದನ್ನು ಸೂಚಿಸಿ ಇದುವರಿಗೆ ತಿಳಿದ “ ಕಂಪಿ ಲಿ 
ರಾಜ್ಯ ” ಎಂಬ ಒಂದು ವಿಶಿಷ್ಟ ರಾಜಮನೆತನ ಕೇವಲ ಕಾಲ್ಪನಿಕ ಎಂಬುದನ್ನು ಸ 
ಸ್ಪಷ್ಟಪಡಿಸುತ್ತ ದೆ. ಇನ್ನು ಮುಂದೆ ಕಂಹಿಲಿರಾಜ್ಯ ಬೇರೆಯಲ್ಲ. | 
ಈ ಶಾಸನದಲ್ಲಿ ಶಕವರ್ಷ ಇತ್ಯಾದಿ ಎಲ್ಲಾ ವಿವರಗಳಿದ್ದು ಇತಿಹಾಸದ ಅಧ್ಯ ಯ K 
ನಕ್ಕೆ ಬಹೆಳ ಉಪಯುಕ್ತವಾಗಿದೆ. ಶಾ.ಶ. “1238 po ಸಂವತ್ಸರ ಜ್ಯೇಷ K 
ಶು 10 ಬುಧವಾರ ಎಂಬ ಇಲ್ಲಿನ ತೇದಿವಿವರಗಳು ಕ್ರಿ.ಶ 1315 ಮೇ 14 
ಬುಧವಾರಕ್ಕೆ ಸಂಪೂರ್ಣ ವ | ವೆ. ಆ ದಿನದಂದು ಕುಮ್ಮಟದುರ್ಗವನ್ನು ' 
ಯಾದವನಾರಾಯಣ, ಪ್ರತಾಪಚಕ್ರ ವರ್ತಿ, ಹೊಯ್ಯಸಣ ವೀರಕಂಪಿಲದೇವನು' 
ಆಳುತ್ತಿರಲು ತುರುಕರು ತುಮ್ಮಟಿದುರ್ಗದನೇಲೆ ದಾಳಿಯೆತ್ತಿ ಬಂದರು. ಹೀಗೆ" 
ದಂಡೆತ್ತಿ ಬಂದಮುಖ್ಯ ವ್ಯಕ್ತಿ ಗಳೆಂದರೆ; |. ಕುತಬಿಸುರತಣ ಧಿ ಖಾನಗಳು 
ಮತ್ತು 3. ನೇಮಿ. ಈ ವೈರಿಗಳು ಯುದ ಕೈ ಬಂದಾಗ್ಗೆ ಕಂಪಿಲರಾಯನ 
ತುಳುವಲ ಆಪ್ತ ಏಕಾಂಗವೀರ ದೇಸಿಂಗನಾಯ್ದನ ತಂದು ಕಾಮನಾಯೃನು | 
ರಣದಲ್ಲಿ ಹೋರಾಡಿ ಮಡಿದನು. ಆತನ ಸಾವಿನ ಸ್ಮರಣೆಗಾಗಿ ಈ ವೀರಗಲ್ಲಸ್ಮಾರಕ 
ವನ್ನು ಆ ವೀರನ ಚ ಳಿಯ ಬೆರು (ಮಾಳಿಯಜಿ ಯರು) ಹಾಕಿಸಿದರು. ಶಾಸನ 
ವನ್ನು ಬರೆದವ್ಯಕ್ತಿ " ಎತ್ತಿನಹೆಟ' ಎಂಬ ಗ್ರಾಮದ “ಜಗ್ಗ ಡೆ. " ಕುಮ್ಮಟದುರ್ಗ' 
ಹಾಗೂ 6 ಏತಿ 3 ನಹೆಟ್ಟ K ಈ ಎರಡೂ ಗ್ರಾ ಮಗಳು ಈಗ ರಾಯಚೂರು ಜಿಲ್ಲೆಯ 
ಗಂಗಾವತಿ ತಾಲೂಕಿನಲ್ಲಿವೆ. * ಖಾನಗಳು ' ಎಂಬ ಮಾತಿನಿಂದ ಮುಸಲಾ ನ ದಂಡೆ 
ನಾಯಕರೆಂದು ಹೇಳಬಹುದೆ ವಿನಾ ಯಾಕೆಂದು ಗುರುತಿಸಲು ಸಾಧ್ಯವಿಲ್ಲ. ಆದಕೆ ' 
ಹೀಗೆ " ಕುತಬಿಸುರತಣ ' ಮತ್ತು " ನೇಮಿ' ಇವರ ಬಗ್ಗೆ ಚ ಬರ:ವುದಿಲ್ಲ. ! 
ಇವರ ಬಗ್ಗೆ ಇನಿತು ವಿಚಾರ ಮಾಡಿದಕೆ ಕರ್ನಾಟಕದ ಹಾಗೂ ಭಾರತದ ಇತಿಹಾಸದ ' 
ಮೇಲೆ ಹೊಸಬೆಳಕು ಮೂಡುತ್ತದೆ. « ಕುತ್‌ಬುದಿ ಸೀನ್‌ ಸುಲ್ತಾನ್‌? ಎಂಬುದಕೆ 
ಅಸಭ್ರಂಶಿತರೂಪವೇ " ಕುತಬಿಸುರತಣ'. ಕ್ರಿ.ಶ, "1315ಕ್ಲ ದಿಲ್ಲಿಯಲ್ಲಿ ಅಲ್ಲಾವು' 


ಕುಮ್ಮಟದುರ್ಗದ ಒಂದು ಹೊಸ ಶಾಸನ ೧೨೯ 


A 


ದೀನ್‌ ಖಿಲ್ಲಿಯು ಚಕ್ರವರ್ತಿ ಆಗಿದ್ದು ರಾಜ್ಯವಾಳುತ್ತಿ ದ್ದನು. ಆತನ ದಂಡನಾಯಕ 
ಮಲಿಕ್‌ ಕಾಫುರ್‌' ದಕ್ಷಿಣ ಮೇಲೆ ದಂಡೆತ್ತಿ ಬಂದನೆಂದು ಇದುವರೆಗಿನ ಇತಿಹಾಸ 
ಗ್ರಂಥಗಳ ಪುಟಗಳು ಸಾರಿವೆ. ಆದರೆ ಈ ಶಾಸನವು ದಕ್ಷಿಣದ ಕುಮ್ಮಟದುರ್ಗದ 
ಮೇಲೆ ದಂಡೆತ್ರಿಬಂದ ಮುಖ್ಯ ವ್ಯಕ್ತಿ ಯೆಂದಕೆ * ಕುತಬಿಸುರತಣ ಕ್ಕೆ ಈತೆ ಇನ್ನಾರು 
ಅಲ್ಲ ಅಲ್ಲಾ ವುದೀನ್‌ ಖಲ್ಲಿಯ ಪುತ್ರ “ ಕುತ್‌ಬುದ್ದೀನ್‌ ಮುಬಾರಕ್‌ ಷಾ”, 
ನಂಜುಂಡನು ತನ್ನ ಕಾವ್ಯದಲ್ಲಿ ಡಿಳ್ಳಿ ಯಲ್ಲಿ ಆಳುತ್ತಿದ್ದ ವ್ಯಕ್ತಿ ಅಲ್ಲಾವುದ್ದೀನ್‌ ಖಿಲ್ಜಿ 
ಎಂದೇ ಹೇಳಿರುವನು.5? ನಂಜುಂಡನ ಕೆಳೆಗಿನ ಪದ್ಯ ಬಹಳಗಮನಾರ್ಹವಾಗಿದೆ. 


ಕದುಬಿದಿಖಾನ ಕೈರವಖಾನ ದಾದಿರ 
ಸದಿರಿದಿಖಾನ ಮೀನಿಯನು 
ಕದಿರಖಾನನು ಜಲಹರಿಖಾನರೆಂದೆಂಬ 
ಮದಮುಖಖಾನರೇಜನದರು ॥6 


ಇಲ್ಲಿ ಬಂದಿರುವ " ಕದುಬಿದಿಖಾನ' ಇದು “ ಕುತ್‌ಬುದ್ದೀನ್‌ » ಇದರ ವಿಕೃತ 
ೂಪವೆಂಬುದು ಎಂದಾಗ ಯಾರೂ ಅಚ್ಚರಿಸಡಬೇಕಾಗಿಲ್ಲ. ಅಂತೆಯೆ ಇನು 
ಮುಂದೆ ಮುಂದೆ ನಾವು ಈ ಐತಿಹಾಸಿಕಘಟನೆಯನ್ನು ಗಣನೆಗೆ ತೆಗೆದುಕೊಂದು 
ಇತಿಹಾಸವನ್ನು ಸರಿಯಾಗಿ ನಿರೂಪಿಸಬೇಕಾಗಿದೆ. ಇನ್ನು ದಕ್ಷಿಣ ಭಾರತಕ್ಕೆ 
ದಂಡೆತ್ತಿ “ ಮಲಿಕ್‌ಫುರ್‌ ” ಬಂದಿದ್ದನಲ್ಲ ಎಂದು ಪ್ರಶ್ನೆ ಎತ್ತಿದರೇ ಇಷ್ಟೇ ಹೇಳ 
ಬಹ.:ದು, ಆತ ಅಲ್ಲಾ ವುದ್ದೀನ್‌ಖಲ್ಹಿಯ ಪುತ್ರನ ಹತ್ತಾರುಮಂದಿ ದಂಡನಾಯಕರಲ್ಲಿ 
ಹಬ್ಬ ಪ್ರ ಮುಖ ದಂಡನಾಯಕ ಅಷ್ಟೆ. ಈ ದಿಶೆಯಲ್ಲಿ ಈ ಶಾಸನದಲ್ಲಿ ಬಂದಿರುವ 
TA ಎಂಬ ವ್ಯಕ್ತಿ ನಂಜುಂಡ ಕವಿಯ ನೇಮಿಖಾನ ಆಗಿದ್ದು ಇತಿಹಾಸಜ್ಞರು 
ಈಗಾಗಲೇ ಸಮಿ? ಕರಿಸಿದ " ಮಲಿಕ”ಕಾಫುರ್‌ ' ಎಂದರೆ ತಪ್ಪಾಗುವುದಿಲ್ಲ. 
"ಮಲಿಕ್‌ ಫುರ್‌' ಮೂಲತಃ ಮುಸಲ್ಮಾನ ಆಗಿರದೇ ಹಿಂದೂ ಮತದಿಂದ ಮತಾಂತರಿತ 
ವ್ಯಕ್ತಿಯೆಂಬುದನ್ನು ಜ್ಞಾಪಕಕ್ಕೆ ತಂದುಕೊಂಡರೆ ಅವನ ನಿಸ್ಕೆಯ ಬಗ್ಗೆ -ಮುತ್ಸದ್ದಿ 
ತನದ ಬಗ್ಗೆ - ಸರಿಯಾದ ಕಲ್ಪನೆಯು ನಮಗೆ ಮೂಡಲು ಸಾಧ್ಯ. 
ಅಲ್ಲಾವುದ್ದೀನಖಿಲ್ಲಿ ತನ್ನ ಪುತ್ರನ ಕೈಕೆಳಗೆ ದೊಡ್ಮದಂಡನ್ನೂ ಅನೇಕ ಪ್ರಮುಖ 
ದಂಡನಾಯಕರನ್ನೂ ಕಳಿಸಿದ್ದ ನೆಂದರೆ ಆಶ್ಚ ರ್ಯಪಡಬೇಕಾಗಿಲ್ಲ. ಇದುವರೆಗಿನ 
| ವಿವರಣೆಗಳು ಸಮಕಾಲೀ ದಾಖಲೆಗಳನ್ನು ಆದರಿಸಿ. ಈಕಾಲ ಖಂಡದ ನಂಬಲರ್ಹ 
ವಾದ ಪುಸ್ತಕನೆಂದರಿ ' ಜಿಯಾವುದ್ದಿ (ನ್‌ ಬರ್ದೀಯ “ ತಾರೀಖ್‌-ಇ- ಭಿರೋಜ" 


5 ಪೂರ್ವೋಕ್ತ "ರಾಮನಾಥ ಚರಿತ ' ಸಂಧಿ ; 17 ಪದ್ಯ 16; 18-61 ; 30-25; 
41--|9 ಮತ್ತು 43-54 
6 ಪೂರ್ವೋಕ್ತ " ರಾಮನಾಥಚರಿತ ' ಸಂಧಿ-20, ಪದ್ಯ- 19 


9 


೧೩೦ ಮಾನವಿಕ ಕರ್ಣಾಟಕ 


ಸಾಹೀ?. ಇದು ತುಘಲಕ್‌" ಮನೆತನದ ಚರಿತ್ರೆಯನ್ನು ವಿವರಿಸುವ ಗ್ರಂಥ, ಖಲಿ 


ಮನೆತನದ ಚರಿತ್ರೆ ಇದರಲ್ಲಿ ಅಷ್ಟು ನಿಖರವಾಗಿ ಬಂದಿಲ್ಲ. 
ಕುಮಾರ ರಾಮ ಹಾಗೂ ಮಹಮ್ಮ; ದ್‌ ಬಿನ” ತುಘಲಕ್‌ ದೊರೆಯ ಪುತ್ರಿ 


ಇವರ ಮಧ್ಯೆ ಉಂಟಾದ ಪ್ರೇಮ ಕಥೆಯನ್ನು ಅಲ್ಲಾವುದ್ದೀನ್‌ ದೊರೆಯ ಕಾಲಕ್ಕೆ. 


ನಜೆದುದೆಂದು ವಿವರಿಸಲು ಹಾ ಒಂದು ದೃಷ್ಟಿಯಿಂದ ಆನಂತರದ ಘಟಕ 
ಯನ್ನು ಪ್ರಕೃತ ವಿವೇಚನೆಗೆ ಎತ್ತಿ ಕೊಳ್ಳೆ ದಿದ್ದ ರೂ ನಡೆಯುತ್ತದೆ. ಕುತ್‌ಬುದಿ ಸೀನ್‌ 
ದೊರೆಯ ಆಡಳಿತವನ್ನು ಸೂಚಿಸುವ ಕೊ; (ಕ್ರಿ.ಶ.1320) ಕನಾ ೯ಟಕದಲ್ಲ ತ 


ದೊರಿತಿವೆ.? ಆದುದರಿಂದ ಪ್ರಕೃತ ಶಾಸನ ಅದಕ್ಕೂ ಪೂರ್ವದ್ದೇ ಆಗಿದ್ದು ಅವನ | 


ಆಡಳಿತದ ಬಗ್ಗೆ ಖಿಲ್ಲಿ ಮನೆತನದ ಚರಿತ್ರೆಯ ಬಗ್ಗೆ -ಹೊಸಬೆಳಕನ್ನೇ ಬೀರಿದೆ. 
ಈ ಪ್ರಣಯ ಕಥನಕ್ಕೆ ನಾಂದಿಯೂ ಪ್ರಾಯಃ ಈ ಕಾಲದಲ್ಲೇ ಬಿದ್ದಿರಬಹುದು. 


ನಂಜುಂಡನ ಕೃತಿಯಲ್ಲಿ ಈ ಬಗ್ಗೆ ಕಿಂಚಿತ್‌ ಹೊಳಹು ದೊರೆಯುತ್ತ ದೆ. ಅದೆಂದಕೆ ' 
ಕುಮ್ಮಟದುರ್ಗದ ಮೇಲೆ ದಂಡೆತ್ತಿ ಬಂದ ಮುಸಲ್ಮಾನ" ದೆಂಡನಾ ಯಕದಲ್ಲಿ ' 
ಮಹಮ್ಮದ್‌ ಬಿನ್‌ ತುಘಲಕ್‌ ಒಬ್ಬ. ಆಗ ಅವನ ಹೆಸರು " ಮಹಮ್ಮದ್‌ ಬಿನ್‌ 
ತುಫ್‌ಲಕ್‌ ' ಆಗಿರಡೆ--ಜೌನ್‌ ಖಾನ್‌ ಎಂದಿದ್ದಿತು ಅಷ್ಟೆ! ಈ ಮಹಮ್ಮದ್‌ ಬಿನ್‌ 
ತುಘಲಕ್‌ *” ಹೆಸರು ಸಟ್ಟಕ್ಕೆ ಕುಳಿತ ಕಾಲದಲ್ಲಿ ಧರಿಸಿದುದು.* ನಂಜುಂಡ ಕವಿ ॥ 
ತನ್ನ ಕೃತಿಯಲ್ಲಿ ಹೇಳಿದ ಹಲವು ಹೆಸರುಗಳಲ್ಲಿ “ ಜೋನೆಗ” ಎಂಬ:ದು ಈ ದಿಶೆಯಲ್ಲಿ ' 


ಬಹಳ ಮಹತ್ವದ್ದಾಗಿದೆ. 
೦ 


ಚೀನ ಮುಂಗಲಿಯಂಗ ವಂಗ ಗುರ್ಜರ ಸೂರ 
ಸೇನ ಮಾಳವ ನೇಪಾಳ 
ಜೋನೆಗ ಜವನ ಹಮ್ಮೀರ ಕೋಸಲ ಕೋರಾ 
ಸಾನಿಗಳೆಸೆದರಂದಲ್ಲಿ॥9 


ನಂಜುಂಡನ ಕಾಲಕ್ಕಾಗಲೇ ಈ ಘಟನೆಗಳು ನಡೆದು ಸುಮಾರು 150 ವರ್ಷಕ್ಕೂ 
ಹೆಚ್ಚಾಗಿದುದರಿಂದ ಇತಿಹಾಸದ ಸಂಗತಿಗಳು ಐತಿಹೈಕ್ಸೆ ಆಗಲೇ ತಿರುಗಿದ್ದವು. 
ಹೌಮಾಕರಾಮನ ಚರಿತ್ರೆ » ಶೌರ್ಯ, ಪರದಾರಸೋದರತ್ವ ಗಳು ಪವಾಡದ, ಪೌರಾಣಿಕ 


7? ಬಿಜಾಪೂರ್‌ ಊರಿನಲ್ಲಿರುವ ಕರೀಮುದ್ದೀನ ಮಸೀದಿಯಲ್ಲಿರುವ ಒಂದು ಶಾಸನ ಕುತ್‌ಬು' 


ದ್ದೀನ್‌ ದೊರೆಯ ಆಡಳಿತವನ್ನು ಸೂಚಿಸಿ ಬರೆದುದಾಗಿಡೆ-Memoirs of the Archaeologi- 
cal survey of India; No. 49, 1936 AD. 

8 ಮಹಮ್ಮದ್‌ ಬಿನ್‌ ತುಘಲಕ್‌ನಿಗೆ " ಜೂನ್‌/ಜೌನ್‌ ಖಾನ್‌” " ಉಲುಘ ಖಾನ್‌' ಎಂಬ 
ಇತರ ಹೆಸರುಗಳೂ ಇದ್ದವು-Bharatiya Vidyabhavan’s " History and culture 
of the Indian people, Vol vi, * Delhi Sultanate’ pp. 53, 61 etc. 

9 ಪೂರ್ವೋಕ್ತ “ ರಾಮನಾಥಚರಿತ' ಸಂಧಿ. 40-23 


ph ಕುಮ್ಮಟದುರ್ಗದ ಒಂದು ಹೊಸ ಶಾಸನ ೧೩೧ 


ಸ್ವರೂಪದ ವಸ್ತುಗಳಾಗಿದ್ದವು. ಆದರೂ ನಂಜುಂಡಕವಿಯ ಕೃತಿ, ಪಾಂಚಾಳಗಂಗ 
ಹಾಗೂ ಮಹಲಿಂಗಸ್ವಾಮಿಯ ಕೃತಿಗಳಿಗಿಂತ ಹೆಚ್ಚು ಐತಿಹಾಸಿಕವಾಗಿದೆ. ಗಂಗ 
ಹಾಗೂ ಮಹಲಿಂಗಸಾ ಮಿಯ ಕೃ ಕಿಗಳಲ್ಲಿ ತೋಲನ ದೃಷ್ಟಿ ಸಿಗೆ ನಂಜುಂಡನ ಕೃ ತಿ 
ಯಿಂದ ಭಿನ್ನವಾದ ೫ ಸಂಗತಿಗಳಿವೆ. ಗಂಗನ ಕಾವ್ಯದ ಒಂದು ಹಸ್ತ ಪ್ರತಿಯಲ್ಲಿ 
(ಗಂ.2) “ ಮಾತ್ರವೇ ಕಂಡು ಬರುವ ಕೆಲವು ಅಧಿಕಾಂಶಗಳನ್ನು ನೋಡಿದರೆ 
ಕುಮಾರರಾಮನ ಸಾಂಗತ್ಯದಲ್ಲಿ ಬೇಡರಿಗೆ ಸಂಬಂಧಿಸಿದ ವಿಶೇಷ ವೃತ್ತಾಂತಗಳನ್ನು 
ಸೇರಿಸಲು ಯಾರೋ ಪ್ರಯತ್ನಿಸಿರಬೇಕೆಂದು ಭಾಸವಾಗದೆ ಇರದು?30 ಎಂಬ 
ಊಹೆಯು ಈಗ ಈ ಶಾಸನದ ಮೂಲಕ ಸತ್ಯವಾಗಿದೆ, ಈ ವಂಶ ತೊಯ ತರತ್ತೈಡ್ಟ್‌ 
ತಿಳಿಸಿ. 

ಪ್ರಸ್ತುತ ಶಾಸನ ಚಿಕ್ಕದಾಗಿದ್ದ ರೂ ಇದುವರೆಗೆ ತಿಳಿಯದ ಕೆಲವು ಹೊಸ 
ಸಂಗತಿಗಳನ್ನು ತಿಳಿಸಿ ಕಂಪಿಲಿಯ ರಾಜ್ಯದ ಮೇಲೆ, ಹೊಯ್ಸಳರ ಚರಿತ್ರೆಯ pe: 
ಮತ್ತು ಖಿಲ್ಜಿ ಸಂತತಿಯ ಚರಿತ್ರೆಯ ಮೇಲೆ ಹೊಸ ಬೆಳಕನ್ನು ಚೆಲ್ಲಿ ತನ್ನಸ್ಟ 
ಒಂದು ಮಹತ್ವದ ದಾಖಲೆಯಾಗಿದೆ. ಮಲಿಕ" ಕಾಫುರನಿಗೆ ಇದುವರೆಗೆ ಸ 
ಹಿರಿಮೆಗಳನ್ನು ಇನ್ನು ಮುಂದೆ ಅಲ್ಲಾವುದ್ದೀನ್‌ ಖಿಲ್ಜಿಯ ಪುತ್ರ ಕುತ್‌ಬುದ್ದಿ ನನಿಗೆ 
ಸಲ್ಲಿಸಿ ಚರಿತ್ರೆಯನ್ನು ಬರೆಯ ಬೇಕು; ಅಷ್ಟರಮಟ್ಟ ನ ಗೆ ಇತಿಹಾಸದ ಪುಟಗಳು 
ಮಾರ್ಪಾಟಾ ಗಬೇಕು. 


[10 ಡಾ|. ಜಿ. ವರದರಾಜರಾವ್‌ “ ಕುಮಾರರಾಮನ ಸಾಂಗತ್ಯಗಳು ” ಪು. 368 


FE 


ಕರ್ನಾಟಕದಲ್ಲಿ ಶಾಸನಗಳು ಅಪಾರ ಸಂಖ್ಯೆಯಲ್ಲಿವೆ. ಅವುಗಳನ್ನು ಸಂಗ್ರಹಿ 
ಸುವ ಕಾರ್ಯ ಕರ್ನಾಟಕದಲ್ಲಿ ಬಹು ಹಿಂದೆಯೇ ಪ್ರಾರಂಭವಾಯಿತು. ಮೈಸೂರಿ | 
ಚಿಕ್ಕದೇವರಾಜ ಒಡೆಯರ ಆಡಳಿತದಲ್ಲಿ ಅನೇಕ ಶಾಸನಗಳನ್ನು ಪ್ರತಿಮಾಡಿಸಿ 
ಇಟ್ಟಿದ್ದರೆಂಬ ಪ್ರತೀತಿ ಇದೆ. ಆದರೆ ಅವರು ಆಗ ಸಂಗ್ರಹ ಮಾಡಿದ ಉದ್ದೇಶ 
ದಾನದತ್ತಿಗಳ ಬಗೆಗೆ ಖಚಿತವಾದ ದಾಖಲೆಯನ್ನು ಪಡೆಯುವುದು. ಶಾಸನಗಳನ್ನು 
ಅಧ್ಯಯನ ಮಾಡಿ ಅವುಗಳಲ್ಲಿಯ ವಿಷಯಗಳನ್ನು ಸಂಗ್ರಹಿಸಲೆಂದು ಕ್ರಮಬದ್ಧ ವಾಗಿ ' 
' ಅವುಗಳ ಅನ್ವೇಷಣೆಯ ಕೆಲಸ ಆರಂಭಿಸಿದ ಪಾಶ್ಚ್ರಾತ್ಯ ವಿದ್ವಾಂಸರ ಪೈಕಿ ಪ್ರಮುಖ 
ರಾದವರು ಕರ್ನಲ್‌ ಮೆಕೆಂಜಿ, ಸ್ಫೂವರ್ಟ್‌ ಎಲ್ಫಿನ್‌ಸ್ಟನ್‌, ಹೆಶ್ರಿವಥೆನ”, ವಾಲ್ಟರ್‌ ' 


ಬ 
ಇಲಿಯಟ್‌, ಡಿಕ್‌ಸನ್‌, ಬಿ. ಎಲ್‌. ರೈಸ್‌, ಜೆ. ಎಫ್‌. ಫ್ಲೀಟ್‌. 


ಭಾರತೀಯ ವಿದ್ವಾಂಸರಲ್ಲಿ ಶಾಸನ ಸಂಗ್ರಹಣೆಯ ಬಗೆಗೆ ಹೆಚ್ಚಿನ ಕೆಲಸ" 
ಮಾಡಿರುವವರೆಂದರೆ ಆರ್‌. ನರಸಿಂಹಾಚಾರ್ಯರು. ಶಾಸನ ಸಂಗ್ರಹಣೆಯ ಕೆಲಸ ' 
ದಲ್ಲಿ ನಿರತರಾದ ಇನ್ನಿತರ ವಿದ್ವಾಂಸರೆಂದಕೆ ಎನ್‌, ಲಕ್ಷ್ಮಿ ನಾರಾಯಣರಾವ”, ' 
ಆರ್‌. ರಾಮರಾವ್‌, ಪಿ. ಬಿ. ದೇಸಾಯಿ, ಆರ್‌. ಎಸ್‌. ಪಂಚಮುಖಿ ಮುಂತಾದ 
ವರು. 


ರಳ 


ಮಂತ್ರೇ ತೀರ್ಥೇ ಕಥಾ ದೈವೇ ದೈವಜ್ಞೆ € ಭೇಷಜೇ ಗುರೌ । 
ಯಾದ ಶೀ ಭಾವನಾ ಯಸ್ಯ ಸಿದ್ಧಿ ರ್ಭವತಿ ತಾದೃಶೀ ॥ 


[ಮಂತ್ರ, ತೀರ್ಥ, ದೇವರು, ಜ್ಯೊ ತಿಸಿ, ವೈದ್ಯ ಮತ್ತು ಗುರು ಇವರಲ್ಲಿ 
ನಮ್ಮ ಜಾತಿಯ ಹೇಗಿರುತ್ತದೋ ಸಿದ್ಧಿ ಚ ಅದಕ್ಕೆ ಅನುಗುಣವಾಗಿರುತ್ತದೆ.] 

* ಮಂತ ವೆಂದಕೇನು? "ಮ ನನಾತ್‌ ಇಯತೇ ಇತಿ ಮಂತ್ರಃ” ಅಂದರೆ 
ಯಾವುದನ್ನು ಮನಸ್ಸಿನಲ್ಲಿ ಮನನ ಮಾಡುವುದರಿಂದ ನಮ್ಮ ನ್ನ್ನ ಕಾಪಾಡುತ್ತ ದೆಯೋ 
ಅದೇ ಮಂತ್ರ. 


«« ಮಂತ್ರ ಬ್ರಾಹ್ಮಣಾತ್ಮಕೋ ವೇದಃ ” 


ಸ್ತೋತ್ರದಲ್ಲಿ ಹೇಳಿರುವ ಅರ್ಥವನ್ನು ಸ ಸ್ಮರಣೆಗೆ ತಂದುಕೊಳ್ಳು ವುದಕ್ಕೆ " ಮಂತ್ರ? 
ವೆಂದು ಹೆಸರು. ಮಂತ್ರಗಳ ಸಮುದಾಯಕ್ಕೆ. " ಸಹ ಸ ಹೆಸರು. 
ಸಂಹಿತೆಗಳು ಹುಕ್‌, ಯಜುಸ್‌, ಸಾಮ ಮತ್ತು ಅಥರ್ವ ಸಂಹಿತೆಗಳೆಂಬುದಾಗಿ 
ನಾಲ್ಕು ನಿಧಗಳಾಗಿವೆ. ಆದುದರಿಂದಲೇ ವೇದಗಳು ನಾಲ್ಕು. ದೊ ನಾಲ್ಕು ವೇದ 
ಗಳನ್ನು ಮಹರ್ಷಿ ವೇದವ್ಯಾಸರು ಸಂಕಲಿಸಿದರೆಂದು ಪುರಾಣಗಳು ತಿಳಿಸುತ್ತ 1 
ವೇದವು ದೇವತೆಗಳ ಸ್ತುತಿ. ವೇದಗಳನ್ನು " ತ್ರಯಾ' ಎಂಬ ಹೆಸರಿನಿಂದಲೂ ಕರೆಯು 
ಶ್ತಾರೆ, ಈ ಹೆಸರಿನಲ್ಲಿಯೂ ಒಂದು ರಹಸ ನಿದೆ. ಈ ಸಂಜ್ಞಾ ವಿಧಾನವು ಮಂತ್ರಗಳ 
ಉಪಯೋಗವನ್ನು ಅನುಸರಿಸಿ, ಮಂತ್ರಗಳ ಸ್ವರೂಪವನ್ನು ಅವಲಂಬಿಸಿರುತ್ತದೆ, 
ಪಾದಗಳಿಂದ ಕೂಡಿದ ಛಂದೋಬದ್ಧವಾದ ಮಂತ್ರಗಳನ್ನು € ಯಕ್‌ ' ಎಂದು 
 ಕರೆಯುತ್ತಾರಿ. ಈ ' ಹುಕ್‌ ' ಮಂತ್ರಗಳ ಗಾಯನಕ್ಕೆ " ಸಾಮ? ವೆಂದು ಹೆಸರು. 
ಇನೆರಡರಿಂದ ಬೇರೆಯಾದ ಗದ್ಯಾತ್ಮ] ಗ್‌ ವಾಕ್ಯಗಳನ್ನು " ಯಜುಸ್‌ >: ಎಂದು 
ವ್ಯವಹರಿಸುತ್ತಾರೆ. ನೇದವು. ಖುಕ್‌, ಯಜುಸ್‌, ಮತ್ತು ಸಾಮನೆಂಬುದಾಗಿ 


ಎಂಬ ಉಕ್ತಿಯಂತೆ ಮಂತ್ರಗಳು ವೇದದ ಒಂದು ಭಾಗ. ದೇವತಾ ವಿಶೇಷವೊಂದರ 


» 


4 


೧೩೪ ಮಾನವಿಕ ಕರ್ಣಾಟಕ 


' ವಿಭಕ್ತವಾಗಿರುವುದರಿಂದ " ತ್ರಯಾ ' ಎಂದು ಕರೆಯುತ್ತಾರೆ, ಆದುದರಿಂದ ನೇ 

ಪ್ರತಿಪಾದ್ಯವಾದ [ಥ್‌ " ತ್ರಯೀಧರ್ಮ ವೆಂದೂ ಆ ಧರ್ಮದ ರಹಸ 
ವನ್ನು ತಿಳಿದ ವಿದ್ವಾಂಸರನ್ನು "ತೆ ವಿದ್ಯ ' ಕೆಂದೂ ಕರೆಯುತ್ತಾರೆ. ಶ್ರೀಕೃಷ್ಣ 
ಕಥೆ ನು ತ್ರ ವಿದ್ಯ ರ ಬಗ್ಗೆ "ತೆಯಲ್ಲಿ ಹೀಗೆ ಹೇಳಿದ್ದಾ ಜೆ 


ತ್ರೈವಿದ್ಯಾ ಮಾಂ ಸೋಮಪಾಃ ಪೂರ ಪಾಪಾ 
ಯಜ್ಞ ರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೇ 1 
ತೇ ಪುಣ್ಯಮಾಸಾಧ್ಯ ಸುರೇಂದ್ರ ಲೋಕಮಶ್ನಂತಿ 
ದಿವ್ಕಾನ್‌ ದಿವಿ ದೇವ ಭೋಗಾನ್‌ ॥ ೯-೨೦ 


ಅಂದರೆ “ ಮೂರು ವೇದಗಳನ್ನು ಬಲ್ಲವರು, ಯಜ್ಞ ಗಳಿಂದ ನನ್ನನ್ನು ಪೂಜಿಸಿ, 
ಸೋಮಪಾನ ಮಾಡುವವರಾಗಿ ಪಾಪಗಳನ್ನು ಕಳೆದುಕೊಂಡು ಸ್ವರ್ಗಲೋಕವನ್ನು 
ಪ್ರಾರ್ಥಿಸುತ್ತಾರೆ. ಅವರು ಪುಣ್ಯವಾದ ಇಂದ್ರಲೋಕವನ್ನು ಹೊಂದಿ, ಸ್ವರ್ಗದಲ್ಲಿ 
ದಿವ್ಯವಾದ ದೇವಭೋಗಗಳನ್ನು ಅನುಭವಿಸುತ್ತಾರೆ ”. 


ವೇದವೆಂದರೇನು? ಮಂತ್ರಗಳು ವೇದದ ಒಂದು ಭಾಗವೆಂಬುದನು | 
ತಿಳಿದೆವು. ಅಂದಕೆ ಮಂತ್ರಗಳಿಗೆ ವೇದವೇ ಮೂಲ. ಹಾಗಾದರೆ "ವೇದ ' 
ವೆಂದಕೇನು? ವೇದವು. "ವಿದ್‌ ಎಂಬ ಧಾತುವಿನಿಂದ ಪ್ರತಿಪಾದಿತವಾಗಿದೆ. 
ಇದರ ಅರ್ಥ " ಜಾ 2ನ > ಎಂದು. ನಮ್ಮ ಭಾರತೀಯ ಸಂಸ್ಕೃತಿಯ ಸ್ತೊ (ತ್ರ ವೇ : 
ವೇದ. ಭಾರತೀಯ ದರ್ಶನ ಮತ್ತು ಧರ್ಮದ ಆಧಾರವೇ ವೇದ. ವೇದವನ್ನು , 
ಧಾರ್ಮಿಕ ವಿಚಾರಧಾರೆಯ ಮಾನಸ ಸರೋವರ ' ವೆಂದು ಹೇಳಬಹುದು. 


ನೇದದ ಕರ್ತ) ಯಾರು ? ಯಾವುದೇ ಒಂದು ವಿಚಾರಧಾರೆಯು 
ಸಾಹಿತ್ಯರೂಪದಲ್ಲಿ ನಮಗೆ ಕಂಡಮೇಲೆ ಅದರ ಕತ್ಯತ್ವ ದ ಬಗ್ಗೆ ಗಮನ ಹರಿಯು 
ವುದು ಸಾ ಇಭಾವಿಕವೇ, ಆದರೆ ವೇದದ ಕರ್ತೃ ಯಾರು ಎಂಬುದನ್ನು ಹೇಳಲು ಸಾಧ್ಯ 
ವಿಲ್ಲ. ವೇದದಲ್ಲಿ ಎಲ್ಲಿಯೂ ಕತನ್ಯವಿನ ಹನ: ಬಂದಿರುವುದಿಲ್ಲ. ಕೆಲವು ಮಂತ್ರಗಳಲ್ಲಿ 
ಖಹಿಗಳು ಮಾತ್ರ Re ಕೆ... ಆದಕೆ ಅವರು ಆ ಮಂತ್ರ ಗಳ 
ದ್ರಷ್ಟೃಗಳೇ ನಿನಾಸ ಇ ಯಂ ಕರ್ತೃ ಗಳಲ್ಲ. ಅವರು ತಪಸ್ಸಿನಲ್ಲಿ ಕುಳಿತಾಗ ನ 
ಅಂತರಂಗದಲ್ಲಿ ಜ್ಞಾನವು ಪ್ರ ಸ ತಗೊಂಡು ದಿವ ಸತ್ಯದ ಜೋಡಿ ಅವರಿಗಾಯಿತು. 
ತಾವು ಕಂಡ! ಆ ಸತ ವನ್ನು ಅವರು ಪ್ರ Sud. ಅವರು ಅದನ್ನು ತಮ್ಮ 
ಆಂತರ್ಯದಲ್ಲಿ Bi: ಕೇಳುವುದಕ್ಕೆ ಪೂರ್ವಭಾವಿಯಾಗಿಯೇ ವೇದ ಪ ಪ್ರತಿಪಾದ್ಯ 
ವಾದ ದಿವ್ಯಜಾ ನವೊಂದು ಈ ಬ ನಾ ್ಮಂಡದಲ್ಲಿ ಸೂಕ್ಷ ಒರೊನಿನಿಂದಿದ್ದಿ ತು. ಶಬದ 
ವಿದ್ಯುದಯಸ್ಪಾಂತೀಯ ತರಂಗಗಳು ಆಕಾಶದಲ್ಲಿ ತ್ತ ಇರುತ್ತ ಸ್ನ ಆ ತರಂಗ 


ಗಳನ್ನು ಶಬ್ದದ ತರಂಗಗಳನ್ನಾ ಗಿ ರೇಡಿಯೋ ಉಪಕರಣವು ಫರಿವರ್ತಿಸಿ ನಮಗೆ 


ಮಂತ್ರಯೋಗ ೧೩೫ 


(ಳಲು ಅನುವು ಮಾಡಿಕೊಡುತ್ತದೆಯೇ ವಿನಾ ನಾವು ಕೇಳುವ ಶಬ್ದಗಳು ರೇಡಿಯೋ 
[ಶೃ ತವಲ್ಲ. ಅಂತೆಯೇ ಖುಹಿಗಳ ಮೂಲಕ ಪ್ರಕಟಗೊಂಡ “ ನೇದವು ಅವರು 
ನಿರ್ಮಿಸಿದವುಗಳಲ್ಲ. ಆದುದರಿಂದಲೇ ವೇದವನ್ನು "ಅಸೌರುಷೇಯ ? ಎಂಬುದಾಗಿ 
ಕರೆಯುತ್ತಾರೆ. 

ಹೀಗೆ ವೇದೋಕ್ತ ಜ್ಞಾನ ಪ್ರಕಾಶವನ್ನು ತಮ್ಮ ಆಂತರ್ಯದಲ್ಲಿ ಕಂಡದ್ದ 
ರಿಂದ ಆ ಖುಸಿಗಳನ್ನು * ಮಂತ್ರದ್ರಷ್ಟಾರ 'ರೆಂದ್ಕೂ ಅವರಿಗೆ ಸತ್ಯದ ಅಮರವಾಣಿಯು 
ಕೇಳಿ ಬಂದದ್ದರಿಂದ ಅದನ್ನು "ಶ್ರುತಿ' ಎಂದೂ ಕರೆಯುವುದು ವಾಡಿಕೆಗೆ ಬಂದಿತು. 
ವೇದಗಳನ್ನು ನೀಡಿದ ಖ-ಷಿಗಳನ್ನು ೆ ವೈದಿಕ ಖುಷಿ ' ಗಳೆಂದೂ, ಅಲ್ಲಿ ಪ್ರತಿಪಾದಿತ 
ವಾಗಿರುವ ಧರ್ಮವನ್ನು ! ವೈದಿಕ ಧರ್ಮ ? ವೆಂದೂ ಕರೆಯುತ್ತಾರೆ, ಯಾವ 
'ಯಸಹಿಗಳು ವೇದವನ್ನು ಎಲ್ಲಿ ಯಾವಾಗ ಪಡೆದರು ಎಂಬುದರ ಬಗೆಗಾಗಲೀ, ಎಷ್ಟು 
ಜನ ಸಡೆದರು ಎಂಬ ವಿವರವಾಗಲೀ ಇನ್ನೂ ನಿರ್ಧರಿಸಲ್ಪಟ್ಟಲ್ಲ 

ಇತಿಹಾಸಜ್ಞರ ಅಭಿಪ್ರಾಯ: ಭಾರತದ ಇತಿಹಾಸಜ್ಞರು, ಶಾಸ್ತ್ರ 
ಗ್ರಂಥಗಳ ಕುರಿತಾದ ಸಂಶೋಧಕರು, ವಿದ್ವಾಂಸರು ವೇದಗಳನ್ನು ಅಪೌರುಷೇಯ 
ಗಳೆಂದು ಒಪ್ಪಿಕೊಳ್ಳದೇ ಅವು ಪ್ರಪಂಚದ ಅತ್ಯಂತ ಪ್ರಾಚೀನ ಗ್ರಂಥಸಮೂಹ 
ವಾಗಿದ್ದ, ಅಪಾರ ಜ್ಞಾನ ಭಂಡಾರವಾಗಿದೆ ಎಂದು ನಿರ್ಧರಿಸಿರುತ್ತಾರೆ. ಅದಕ್ಕೆ 
ಅನುಸಾರವಾಗಿ ಅವರು ವೇದಗಳು ಕ್ರಿ.ಪೂ. ಸುಮಾರು 10,100 ವರ್ಷಗಳ 
ಹೊತ್ತಿಗೆ ರೂಪುಗೊಳ್ಳಲು ಆರಂಭವಾಗಿ ಹಲವು ಶತಮಾನಗಳ ತನಕ ಬೆಳೆಯುತ್ತಾ 
ಬಂದವು ಎಂದು ಅಭಿಪ್ರಾಯ ಪಡುತ್ತಾರೆ. ವೇದವನ್ನು ಆರ್ಯರು ರಚಿಸಿದರು 
ಎಂದು ನಿಶ್ಚಯಿಸಿರುವ ವಿದ್ವಾಂಸರು ಹಾಗೂ ಸಂಶೋಧಕರ ವೇದ ಸಾಹಿತ್ಯವು 
ವಿಶ್ವದ ವಕಮೇವಾದ್ವಿತೀಯವಾದ ಮತ್ತು ಅತಿ ಪ್ರಾಚೀನವಾದ ಆಧ್ಯಾತ್ಮಿಕವಾದ 
ಸಾಹಿತ್ಯಸಂಗ್ರಹವಾಗಿದ್ದು ಆರ್ಯರ ಸಂಸ್ಕತಿಯ ಮಹೋನ್ನತ ಮಟ್ಟದ ಕುರಿತಾದ 
ವಿವರಗಳನ್ನು ಒಳೆಗೊಂಡ ವಿಶೇಷ ಮೌಲ್ಯಗಳಿಂದ ಕೂಡಿದ " ಸಾಹಿತೃನಿಧಿ 
ಯಾಗಿಸಿ ಎಂದು ಹೇಳಿರುತ್ತಾರೆ. ಆದರೆ ವೇದಗಳು ಪೌರುಷೇಯವೆಂಬುದನ್ನು 
ಎಲ್ಲರೂ ಒಪ್ಪಿಕೊಂಡಿಲ್ಲ. 

. ವೇದದ ಮಹತ್ವ : ವೈದಿಕ ಜ.ಹಿಗಳು ವೇದವನ್ನು ತಮ ಒ ಸ್ಮೃತಿಸಟಿಲದಲ್ಲಿ 
ಜೋಪಾನವಾಗಿಟ್ಟು ಶೆ ವಿಶ್ವಕಲ್ಯಾಣಾರ್ಥವಾಗಿ ಅದನ್ನು ತಮ್ಮ ಶಿಷ್ಯ ರಿಗೆ 
ಹೇಳಿಕೊಟ್ಟೆ ರು. "ಹೀಗೆ. ಓಬ್ಬ ರಿಂದ ಇನ್ನೊ ಬ್ಬರಿಗೆ ಹೇಳಿಕೊಟ್ಟಿ ಸಾರಂ 0ಜ 
ರಿಂದ ಇದಕ್ಕೆ ಕ ಆಮ್ನಾಯ' "ಎಂಬ ಹೆಸರೂ ಇದೆ. ವೇದವು ನಿಷ್ಕೃಷ್ಟ ವಾದ ಜ್ಞಾ ನ 
ವನ್ನು ನೀಡುವುದಾದ್ದರಿಂದ ಇದನ್ನು "ನಿಗಮ 'ನೆಂತಲೂ ಕರೆಯುತ್ತಾ ಕೆ, 
ಶ್ರವಣಾರ್ಥಕವಾದ " ಶ್ರು' ಧಾತುನಿನಿಂದ " ಶ್ರುತಿ' ಶಬ ವೂ, € ಅಭ್ಯಾಸಾರ್ಥಕನಾದ 
4 "ಮ್ಮಾ' (ತರಿ $ ಆಮ್ನ > ಶಬ ವೂ ಉತ್ಪತ್ತಿ “ಯಾಗಿಜಿಯೆಸಂದು ನಿರುಕ್ತ 
ದಿಂದ "ಸಂಯುತ್ತ ದೆ. 


೧೩೬ ಮಾನವಿಕ ಕರ್ಣಾಟಕ 


ವೇದವು ವಿಶ್ವಸಾಹಿತ್ಯದಲ್ಲೇ ಪ್ಲ ತ್ರ ಚೀನವಾದ ಗ್ರಂಥವೆಂಬುದನ್ನು ತಿಳಿದೆವು. 
ಭಾರತೀಯ ಹು: ಮತ್ತು ತತ ಜ್ಞಾನಗಳ ಆಕೃತಿ ಮತ್ತು ಪ್ರಕೃತಿ, ಉದ್ದಮ 
ಹಾಗೂ ವಿಕಾಸ ಇವುಗಳನ್ನು ಚೆನ್ನಾಗಿ ತಿಳಿಯಬೇಕಾದರೆ, ಈ ಗ್ರಂಥರತ್ನಗಳ ಗಾಢ 
ವಾದ ಸರ್ಯಾಲೋಚನೆ ಅತ್ಯಾವಶ್ಯಕ. ಆದರೆ ಶ್ರುತಿ ಸಮ್ಮತವಾದ ದಾರ್ಶನಿಕ 
ವಿಚಾರಧಾರೆಯ ವಿಷಯದಲ್ಲಿ ಸಂಪೂರ್ಣವಾಗಿ ಮತಭೇದವಿದೆ. ವೇದಗಳನ್ನು ಇಂದು 
" ಪ್ರಾಚೀನ ಪದ್ಧತಿ' ಮತ್ತು " ಅರ್ವಾಚೀನ ಪಾಶ್ಚಾತ್ಯ ರೀತಿ' ಎಂಬ ಎರಡು ವಿಧ 
ಗಳಲ್ಲಿ ಅಧ್ಯಯನ ಮಾಡುತ್ತಾರೆ. ಪಾಶ್ಚ್ಯಾತ್ಯ ರೀತಿಯು ವೇದಾರ್ಥವನ್ನು ಪರಿಶೀಲಿ. 
ಸಲು ಪಾಶ್ಚಾತ್ಯ ಸಾಹಿತ್ಯವನ್ನು ಅಪೇ ಕ್ಷಿಸುತ್ತ ಜಿ. ಪ್ರಾಚೀನ ಪದ್ದತಿಯು ಇತಿಹಾಸ 
ಪುರಾಣಗಳನ್ನು ವೇದಾರ್ಥದ ವಿಸ್ತರಣಕ್ಕಾಗಿ ಸಹಾಯಕಗಳೆಂಬುದಾಗಿ ಆದರಿಸುತ್ತದೆ. ' 
ಮಹಾಭಾರತದ ಆದಿಪರ್ವದಲ್ಲಿ ಬರುವ ಈ ಶ್ಲೋಕವು ಇದನ್ನು ಪ್ರತಿಬಿಂಬಿಸುತ್ತದೆ. 


ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪ ಬೃಂಹೆಯೇತ್‌ । 
ಬಿಭೇತ್ಕಲ್ಪ ಶ್ರುತಾದ್ವೇದೋ ಮಾಮಯಂ ಪ್ರಹರಿಷ್ಯತಿ॥ ೧-೨೫ 


ಈ ದೃಷ್ಟಿಭೇದದ ವಿಚಾರ ಎರಡೂ ಮತಗಳಲ್ಲಿಯೂ ಭಿನ್ನ ಪ್ರಕಾರದಿಂದಿದೆ. ' 
ಪಾಶ್ಚಾತ್ಯ ವಿದ್ಧಾ ೦ಸರು ವೇದಗಳಿಗೆ ಅಸಂಸ್ಕೃತ ಮತ್ತು ಅತಿ ಸಂಸ್ಥತರಾದ ಆರ್ಯ ' 
ಜನರ ವಿಲಕ್ಷಣವಾದ ಗಾಯನವೆಂಬುದಕ್ಕೆಂತ ಹೆಚ್ಚಿನ ಮಹತ್ವವನ್ನು ಕೊಡುವುದಿಲ್ಲ. ಸ 
ಆದರೆ ಭಾರತೀಯ ಕಲ್ಪ್ಬಾನುಸಾರವಾಗಿ ವೇದವು ನಿತ್ಯ ವಾದುದು, ಸಮಸ್ತವಾದ ' 
ಜ್ಞಾನದ ಅಮೂಲ್ಯ ಭಂಡಾರ ಮತ್ತು ಧರ್ಮದ ಸ ಸಾಕ್ಸ್‌ ತ್ಕಾ ರ ಹೊಂದಿದ್ದ ಮಹರ್ಷಿ 
ಗಳು ಅನುಭವಕ್ಕೆ ತಂದುಕೊಂಡಿದ್ದ ಪರಮ ತತ್ತ್ವವನ್ನು ಸಂಚು ಮಾಡಿಕೊಡು 
ವುದೇ ಅದರ ಉಪ್ಲೇಕ. 


ಇಷ್ಟಪ್ರಾಪ್ತಿ : ಅನಿಷ್ಟ ಪರಿಹಾರಯೋಃ ಅಲೌಕಿಕಮುಪಾಯಂ 
ಯೋ ಗ್ರಂಥಯೋಃ ವೇದಯತಿ ಸ ವೇದಃ । 
--ಸಾಯಣಾಚಾರ್ಯ 


ಅಂದರೆ ಇಷಾ ರ್ಥಸಿದ್ಧಿ ಮತ್ತು ಅನಿಷ್ಟದ ಪರಿಹಾರಗಳನ್ನುಂಟು ಮಾಡುವುದಕ್ಕೆ 

ಅಲೌಕಿಕ ಉಪಾಯಗಳನ್ನು ತಿಳಿಯುವುದೇ ವೇದ. Wd ಕಂಟಕ 
ಪರಿಹಾರಕ್ಕೆ ಆಯುಷ್ಯಹೋಮ ರೋಗ ನಿವಾರಣೆಗೆ ಆರುಣಪೂರ್ವಕ ಸೂರ್ಯ 
ನಮಸ್ಕಾರೆ' ಮೃತ್ಯುಂಜಯ ಜಸ, ನವಗ್ರಹ ಜಸ, ಚಂಡೀ ಹೋಮ, ರುದ್ರ 
ಕೇನ. ತ ನಕ್ಷೆ ಪರ್ಜನ್ಯ ಜಸ ಸೋಮ ಸೂತ್ರ, ಸ್ವರ್ಗ ಪ್ರಾಪ್ತಿಗೆ 
ಅಶ ಶ್ರ ಮೇಧಯಾಗ, ತುಸ ಇತ್ಯಾದಿ. ಪ ತ್ರತ್ಯಕ್ಷದ ಹ ತ ಅನುಮಾನಗಳ 
ದ್ವಾರಾ ಗೊತ್ತಾಗದ ಅಲೌಕಿಕ ಉಪಾಯಗಳನ್ನು ತಿಳಿಸುವುದರಲ್ಲಿಯೇ ವೇದದ 
" ವೇದತ್ವ' ವಿರುವುದು. ಶಂಕರಭಾಷ್ಯದಲ್ಲಿ ಈ ವಿಷಯ ಉಕ್ತ ವಾಗಿದೆ. 


we ಯಾ 3 


ಮಂತ್ರಯೋಗ ೧೩೭ 
ಶ್ರುತಿಶ್ಚನಃ ಪ್ರಮಾಣಮತೀಂದ್ರಿಯಾರ್ಥ ವಿಜ್ಞಾನೋತ್ಸತ್ತಾ | ೨-೩-೧ 


ವೇದದ ನಿಭಾಗಕ್ರಮ : ವೇದದಲ್ಲಿ ಮುಖ್ಯವಾಗಿ ನಾಲ್ಕು ವಿಭಾಗಗಳಿವೆ. 
(೧) ಖಯಗ್ರೇದ (೨) ಯಜುರ್ವೇದ (೩) ಸಾಮವೇದ ಮತ್ತು (೪) ಅಥರ್ವವೇದ. 
ಪ್ರತಿಯೊಂದು ವೇದಕ್ಕೂ ನಾಲ್ಕು ಒಳ ವಿಭಾಗಗಳಿವೆ. ಅವು (೧) ಮಂತ್ರ 
ಸಂಹಿತೆ ಅಥವಾ ಸ್ತುತಿಗಳು (೨) ಬ್ರಾಹ್ಮಣ (೩) ಆರಣ್ಯಕ ಮತ್ತು 
(೪) ಉಪನಿಷತ್ಮುಗಳು. 

ಈ ನಿಭಾಗಗಳು ಅನುಕ್ರ ಮವಾಗಿ ಮನುಷ್ಯನ ಜೀವಿತದ ನಾಲ್ಕು ಅವಸ್ಥಾ 
ಹೆಂತಗಳಾದ ಬಾಲ್ಯ , ಯೌವನ, ಪ್ರೌಢ, ವೃದ್ಧಾಪ್ಯ ಅಥವಾ ಬ್ರಹ್ಮಚರ್ಯ, 
ಗಾರ್ಹಸ್ಥ್ಯ್ಯ, ವಿ ಸ್ಪ ಮತ್ತು ಸನ್ಯಾಸ ಹಂತಗಳಿಗೆ ಉಸಯೋಗವಾಗುವಂತೆ 
ವಿಭಾಗಿಸಲ್ಪಟ್ಟಿ ದೆಯೆಂದು ಹೇಳುತ್ತಾರೆ. 

ವೇದದಲ್ಲಿ ಪ್ರತಿಪಾದಿತವಾಗಿರುವ ವಿಷಯವನ್ನು ಒಟ್ಟಾಗಿ ಪರಿಗಣಿಸಿ ಮೂರು 
ಭಾಗಗಳಾಗಿ ವಿಂಗಡಿಸಿರುತ್ತಾರೆ. ಅವು (೧) ಕರ್ಮಕಾಂಡ (೨) ಉಪಾಸನಾ 
ಕಾಂಡ (೩) ಜ್ಞಾ ನಾಕಾಂಡ. 


(೧) ಕರ್ಮಕಾಂಡ: ವೇದದ ಕರ್ಮಕಾಂಡವು ಹೆಸರೇ ಸೂಚಿಸುವಂತೆ 
ಕರ್ಮಗಳ ಆಗರ. ಇಲ್ಲಿ ವಿವಿಧ ರೀತಿಯ ಯಾಗಗಳು, ಸಂಸ್ಕಾರ ಪದ್ಧ ತಿಗಳು. 
ಇವುಗಳನ್ನು ಆಚರಿಸುವ ವಿಧಾನಗಳು ವರ್ಣಿಸಲ್ಪ ಟ್ರ ಡೆ. ವೇದದ ಮಂತ್ರ ಭಾಗ 
ಮತ್ತು ಬ್ರಾಹ್ಮಣ ಭಾಗಗಳು ಕರ್ಮಕಾಂಡಕ್ಕೆ ಸರಿದವು. ಮಂತ್ರ ಸಂಹಿತೆಯು 
ದಂಡಾಕಾರವಾಗಿರುತ್ತದೆ. ಅಂದರೆ ವಾಕ್ಯವು ಉದ್ದವಾಗಿರುತ್ತದೆ. ಉದಾಹರ 
ಹಾರ್ಥವಾಗಿ ಯಜುರ್ಮೇದ ಸಂಹಿತೆಯಲ್ಲಿ ಬರುವ ಈ ವಾಕ್ಯವನ್ನು ನೋಡಿ. 

ಪ ಚೂ ಷ ಮೇಕ ಕಪಾಲಾನ್ಸಿರ್ವ ಪತ್ಯೇಕ ಮತಿರಿಕ್ಕಂ ಯಾವಂತೋ 
ಗೃಹ್ಯಾಸ್ಸ ಸೆ, ಸ್ತೇಭ್ನಃ ಕಮಕರಂ ಪಶೂನಾಗಂ ಶರಾ ಸಿ ಜಾರ: 
ಶರ್ಮಮೇ ಯಜೆ ಕ ಏವ ರುಜ್ರೋನ ದ್ವಿ ದ್ಲಿತೀಯಾಯ pn ಆಖ.ಸ್ತೇ ರುದ್ರ 
ಪಶುಸ್ತಂಜುಷ ಸೈ, ಷತೇ ರುದ ದ್ರಭಾಗ ಸ ಶ್ಪಹಸ್ವ ಸ್ರಾಂಬೆಕಯಾತಂ ಜಹಸ್ವ 
ಭೇಷ ಜಂಗವೇಶ್ವಾಯ ಭಯ Fes, ಥೋ ಅಸ್ಮಭ್ಯಂ ಭೇಷ್‌ 
ಜಗಂ ಸಂಭೇಷ ಜವ ॥| 

ಮೇಲೆ ಹೇಳಿದ ಇಷ್ಟೂ ಒಂದೇ ಒಂದು ವಾಕ್ಯ. ಇದಕ್ಕಿಂತ ಉದ್ದವಾದ 
ಹಾಗೂ ಚಿಕ್ಕದಾದ ನ] ಇವೆ. ಆದರೆ "ಬ್ರಾ ಹ್ಮ ಣದ ವಾಕ್ಯಗಳು ಇಷ್ಟು 
ಉದ್ದವಾಗಿರುವುದಿಲ್ಲ. ಒಮ್ಮೊ; ಮ್ಮೆ ಒಂದು ಪದವೇ ಡು ನಾಕ್ಯವಾಗಬಹುದು. 
ಉದಾಹರಣೆಗೆ ಯಜುರ್ವೇದದ ೫೪% ಭಾಗವನ್ನು ನೋಡೋಣ. 
ತ್ಯಂ ಪ್ರಪದ್ಯೆ । ಯತಂ ಪ್ರಪದೈೆ | ಅಮೃತಂ ಪ್ರಪದ್ಯೆ । 
ಜಾಪತೇಃ ಪ್ರಿಯಾಂ ತನು ವಮನಾತ್ತಾಂ ಪ್ರಪದ್ಯೆ । 


ಘ್‌ 


Ko 


೧೩೮ ಮಾನವಿಕ ಕರ್ಣಾಟಕ 


(೨) ಉಸಾಸನಾ ಕಾಂಡ: ವಿವಿಧ ರೀತಿಯ ಧ್ಯಾನಾದಿ ಕ್ರಮಗಳನ್ನು 
ಒಳಗೊಂಡ ಉಪಾಸನ ವಿಧಿಗಳ ವಿವರಣೆಯು ಅಡಕವಾಗಿರುವ ವೇದ ಭಾಗವೇ 
" ಉಪಾಸನಾಕಾಂಡ '. ಈ ಉಪಾಸನಾಕಾಂಡದ ಮತ್ತೊಂದು ಹೆಸರೇ "ಆರಣ್ಯಕ 
ಜನಜಂಗುಳಿಯಿಂದ ದೂರವಾಗಿ ಪ್ರಾಪಂಚಿಕ ಕಾರ್ಯಕಲಾಪಗಳಿಂದ ಹೊರಗಾಗಿ 
ಪ್ರ ಶಾಂತವಾದ ಆರಣ್ಯಗಳಲ್ಲಿ ವಾನಪ್ರ ಸ್ಕಾ ಶ್ರಮವಾಸಿಗಳಾಗಿ ಆಧ್ಯಾತ್ಯ ವಿದ್ಯೆಯನ್ನು i 
ನಂಸೀಲಿಸುವುದಕೆ ಸಹಾಯ ಮಾಡುವ 'ಔೀಡಭಾಗವಿದಾದ್ದರಿಂದ ಇದಕ್ಕೆ "ಆರಣ್ಯಕ 
ವೆಂಬ ಹೆಸರು ಬಂದಿರುತ್ತದೆ. ಕರ್ಮಕಾಂಡದಲ್ಲಿ ವಿವರಿಸಲ್ಪಟ್ಟ ಕರ್ಮವಿಧಿಗಳಿಗೆ 
ಆಧ್ಯಾತ್ಮಸರವಾದ ಅರ್ಥ ವಿವರಣೆಗಳು ಆತೊ ೇನ್ನತಿಗೆ ಧ್ಯನ ಉಪಾಸನೆಗೆ ಫೆ 
ವಿಷಯಗಳು ವಿಸ್ತಾರವಾಗಿ ಇಲ್ಲಿ ವಿವರಿಸಲ್ಪಟ್ಟಿದೆ... ಗೃಹಸ್ಥಾಶ್ರಮಿಯು ಸನ್ಯಾಸಾ' 
ಶ್ರಮವನ್ನು ಸ್ತೀಕರಿಸಲು ಸರ್ವಾಂಗೀಣ ತಯಾರಿಯನ್ನು ನೀಡುವ ವಾನಪ್ರಸ್ಥಾ' 
ಶ್ರಮವನ್ನು ಕುರಿತಾದ ವಿಶಿಷ್ಟ ವಿವರಗಳು ಇಲ್ಲಿ ಬರುತ್ತೆ ದೆ F 

(೩) ಜ್ಞಾ ನಾಕಾಂಡ : ಬಾಹ್ಯಾ ಚರಣೆ ಬಾಹ್ಯಕಮ ರ೯ಗಳೆಲ್ಲವನ್ನೂ ದಾಟ 
ಮಹೋನ್ನತವಾದ ಹಾಗೂ ಪರಿಪೂರ್ಣವಾದ ಸತ್ಯವೂ, ಸುಂದರವೂ, ಶಿವಮಯವೂ 
ಆದ ಪದವಿಯೊಂದಿಗೆ ಸಮರಸಗೊಳ್ಳುವ ಸಾಧನ ಮಾರ್ಗದ ವಿವರಣೆಯನ್ನೊಳ ' 
ಗೊಂಡ ವೇದಭಾಗವೇ " ಜ್ಞಾನಕಾಂಡ'. ಈ ಭಾಗಕ್ಕೆ " ಉಪನಿಷತ್‌ ' ಎಂದೂ ' 
ಕರೆಯುತ್ತಾರೆ. 3 

" ಉಪನಿಷತ್‌ ' ಎಂಬ ಶಬ್ದವು " ಉಪ' ಮತ್ತು "ನಿ? ಎಂಬ ಉಪಸರ್ಗ ' 
ಗಳಿಂದ ಕೂಡಿದ " ಸದ ' ಧಾತುವಿಗೆ * ಕಿಪ್‌ y ಪ್ರತ್ಯಯವನ್ನು ಸೇರಿಸುವುದರಿಂದಾ 
ಗಿದೆ. "ಸದ್‌' ಧಾತುವಿಗೆ ಮೂರು ಅರ್ಥಗಳಿವೆ. (೧) " ವಿಸರಣ' ಅಂದಕೆ ' 
ನಾಶಮಾಡುವುದು (೨) " ಗತಿ' ಅಂದರೆ ಹೊಂದುವುದು ಮತ್ತು (೩) "ಅವ ಕ 
ಸಾಧನ ' 3 ಶಿಥಿಲ ಮಾಡುವುದು. ಯಾವ ವಿದ್ಯೆಯನು ಅಧ್ಯಯನ ಮಾಡುವು ' 
ದರಿಂದ ದ.ಷಾ ಿಮುಶ್ರ ವಿಕ ವಿಷಯಗಳಿಂದ ವಿತ್ಯಷ್ಠ ರಾದ ಮುಮುಕ್ಷು ಜನರಿಗೆ ' 4 
ಸಂಸಾರ ಬೀಜ ಭೂತನ ಅವಿದ್ಯೆಯು ನಷ್ಟವಾಗುತ್ತದೆಯೋ, ಯಾವ ವಿದ್ಯೆಯಿಂದ ' 

ಬ್ರಹ ಶ್ರ ಸಾಕ್ಷಾತ್ಕ್ಯಾ ರವಾಗುತ್ತ ನಿಯೋ ಮತ್ತು ಯಾವ ವಿದ್ಠೆಯ ಪರಿಶೀಲನೆಯಿಂದ ' 
ಗರ್ಭದಾಸಾದಿ ಜು ಖಸಮೂಹಗಳು ಇಲ್ಲವಾಗುತ್ತ ವೆಯೋ, ಆ ಆಧ್ಯಾತ್ಮ ವಿದ್ಯೆಯೇ. ಸ 
" ಉಪನಿಷತ್ತು”. ಭಗವಾನ್‌ ಶ್ರೀ ಶಂಕರಾಚಾರ್ಯರ ಈ ವ್ಯಾಖ್ಯಾ ನುಸಾರ. 
ಉಪನಿಷತ್ತುಗಳ ಮುಖ್ಯ ವಾದ ಅರ್ಥ ಬ ಹ, ವಿಜೆ ಮತ್ತು ಬ್ರಹ್ಮ ವಿದ್ಯೆಂ ಯನ್ನು ಪ್ರ ತಿ ಸ 


ಬು 
ಪಾದಿಸುವ ಗ eit ಕಠಭಾಸ್ಯದಿಂದ ತಿಳಿಯುತ್ತ ಕ] ಬ್ರ ಕ ಒದೆ.ಸ್ತ pe A 
ಅದರಿಂದ ಉತ್ಪನ್ನ ವಾದ ಜೀವ ಮತ್ತು ಜಗತು  ಗಳೊಡಸೆ ವಾಸ್ತ ಹಸ ಅದಕ್ಕಿರು ವ. 


ಸಂಬಂಧ, ಬ್ರಹ ಒಲ ಸಾಕ್ಷಾ ತ್ಕಾರಕ್ಸೆ ಸಾಧನ ಇತ್ಯಾದಿ ತಸ ವಿಸ್ತಾರವಾಗಿ 4 
ಈ ಉಪನಿಷತ್ತು. “ಲ್ಲ ಪ್ರತಿಪಾದಿಸಲಾಗಿದೆ. ಆದ್ದರಿಂದಲೇ ಇವುಗಳಿಗೆ ಸಷ ಉಪ ' 
ನಿಷತ್‌' ಎಂಬ ಹೆಸರು ಜಿನ್ಪರ್ಥವಾಗಿದೆ. § 


ಮಂತ್ರಯೋಗ ೧೩೯ 


" ಉಪನಿಷತ್‌ ' ಎಂಬ ಸದಕ್ಕೆ ಮತ್ತೊಂದು ಅರ್ಥವಿದೆ. " ಉಪ ' ಅಂದರೆ 
ಸಮಾಸದಲ್ಲಿ " ನಿ' ಅಂದರೆ ಕೆಳಗೆ " ಷದ” ಅಂದರೆ ಕುಳಿತು ಕಲಿಯುವ ವಿದ್ಯ 
ಯಾದುದರಿಂದ ಇದು " ಉಪನಿಷತ್‌’, ಅಂದಕೆ ಗುರುವಿನ ಸಾಮೀಸ್ಯವನ್ನೈದು 
ಶ್ರದ್ಧಾಭಕ್ತಿಗಳಿಂದ ಕಲಿಯುವ ವಿದ್ಯೆ. ಈ ಶಬ್ದದ ಅವಯವಾರ್ಥದಲ್ಲಿ ಬಹಳ 
ಮತಭೇದಗಳಿವೆ. ಆ ಜಿಜ್ಞಾಸೆ ಇಲ್ಲಿ ಅಪ್ರಸ್ತುತ. ಒಟ್ಟಿ ನಲ್ಲಿ “ ಮಾನವನನ್ನು 
ಅಮೃತತ್ವಕ್ಕೊಯ್ಯುವ ಜ್ಞಾನ ಅಥವಾ ಮಾನವಫಿಗೂ- ಪರಮಾತ್ಮನಿಗೂ ಇರುವ 
ಸಂಬಂಧವನ್ನು ತಿಳಿಸುವ ಜ್ಞಾನ » ಎಂದು ಅರ್ಥೈ ಸಬಹುದು. 

ವೇದದಲ್ಲಿರುವುದೇನು : (1) ಖುಗ್ಬೇದ : " ಖುಚಸ್ತುತೌ' ಎಂಬ ಧಾತು 
ವಿನಿಂದ ಹುಟ್ಟಿರುವುದೇ ಖುಗ್ವೇದ ಪದ. " ಖುಗ್ರೇದ' ವೆಂದರೆ ಸ್ಲೋತ್ರಮಾಡುವ, 
ಸ್ತುತಿಸುವ ಸಂಹಿತೆ. ಅಗ್ನಿ, ವಾಯು, ಸೂರ್ಯ, ಇಂದ್ರ, ವಿಷ್ಣು, ರುದ್ರ ಮೊದಲಾದ 
ದೇವತೆಗಳೊಡನೆ ಅವರ ಪ್ರಕೃತಿ, ಪ ವೃತ್ತಿಗಳನ್ನು ಅನುಸರಿಸಿ ಗುಣವರ್ಣನೆಯನ್ನು 
ಮಾಡಿ ಪಾರ್ಥನೆಗಳನ್ನು ನಿರ್ವಹಿಸುವ ಮಂತ್ರಗಳು, ಸ್ತೋತ್ರಗಳು ಖುಗ್ರೇದದಲ್ಲಿ 
ಬಹು ಸಂಖ್ಯೆಯಲ್ಲಿವೆ. ಈ ಸ್ತುತಿಗಳು ವಿಶೇಷವಾದ ಆಧ್ಯಾತ್ಮ ಅಂತರಾರ್ಥಗಳಿಂದ 
ಕೂಡಿರುತ್ತದೆ. ಉದಾಹರಣಾರ್ಥರಾಗಿ ಖುಗ್ವೇದದಲ್ಲಿ ಬರುವ ಪ್ರಾತಃ ಸೂಕ್ತದ ಈ 
ಕೆಳಗಿನ ಮಂತ್ರಗಳನ್ನು ಪ್ರತಿಯೊಬ್ಬರೂ ಜಪಿಸುತ್ತಾ ಕಾರ್ಯಪ್ರವೃತ್ತರಾಗುವುದು 
ಸೂಕ್ತವಾಗಿದೆ. 


ಓಂ ಪ್ರಾತರಗ್ನಿಂ ಪ್ರಾತರಿಂದ್ರಗ್‌ಂ ಹವಾಮಹೇ | 
ಪ್ರಾತರ್ಮಿತ್ರಾವರುಣ್‌ೌ ಪ್ರಾತರಶ್ಚಿನಾ | 

ತರ್ಭಗಂ ಪೂಷಣಂ ಬ್ರಹ್ಮಣಸ್ವತಿಂ 1 

ಪ್ರಾತಸ್ಸೋಮ ಮುತ ರುದ್ರಗ್‌ಂ ಹುವೇಮ | (೭-೪೧-೧) 


~ 


ತೇಜಸ್ತಿಯಾದ ದೇವದೇವನನ್ನು, ಸರ್ನೇಶ್ವರನಾದ ಭಗವಂತನನ್ನು ಸರ್ವರ ಮಿತ್ರ 
ರೂಸನಾಗಿಯೂ, ಸರ್ವೋತ್ತಮನಾಗಿಯೂ ಇರ.ವ ಪರಮೇಶ್ವರನನ್ನು, ಸೂರ್ಯ 
ಚಂದ್ರಾದಿಗಳನ್ನುಂಟುಮಾಡುವ ಸರ್ವವ್ಯಾಪಕನಾದ ದೇವನನ್ನು, ಇಡೀ ಐಶ್ಚರ್ಯದ 
ಸ್ವಾಮಿಯೂ ಪೋಷಕನೂ ಜ್ಞಾನದ ಅಧಿಪತಿಯೂ ಆದ ದೇವನನ್ನು ಶಾಂತಿಮಯ 
ನಾಗಿಯೂ ದುಷ್ಟರಿಗೆ ಭ್ವಯಂಕರ ಸ್ವರೂಸನಾಗಿಯೂ ಇರುವ ಭಗವಂತನನ್ನು 
ನಾವೆಲ್ಲರೂ ಪ್ರಾತಃಕಾಲದಲ್ಲಿ ಭಜಿಸುತ್ತೇವೆ. 


ಓಂ ಪ್ರಾತರ್ಜಿತಂ ಭಗಮುಗ್ರಗ್‌ಂ ಹುವೇಮ । 
ವಯಂ ಪುತ್ರ ಮದಿತೇರ್ಕೋವಿಧರ್ತಾ । 
ಆದ್ರಶ್ಚಿದ್ಯಂ ಮನ್ಯಮಾನ ಸ್ತುರಶ್ವಿತ್‌ । 
ರಾಜಾಜಿದ್ಯಂ ಭಗಂ ಭಕ್ಷೀತ್ಕಾಹ ॥ (೭-೪೧-೨) 


೧೪೦ ಮಾನವಿಕ ಕರ್ಣಾಟಕ 


ಪ್ರಾತಃಕಾಲದಲ್ಲಿ ವಿಜಯ ಶಾಲಿಯೂ, ತೇಜಸ್ವಿಯೂ, ಆದ ಸ್ವಾತಂತ್ರ್ಯದ ರಕ್ಷಕನಾದ 
ಭಗವಂತನನ್ನು ಯಾವಾತನು ವಿಶೇಷ ರೀತಿಯಿಂದ ಪ್ರಪಂಚದ ಧಾರಕನಾಗಿರು' 
ತಾನೋ, ದುರ್ಬಲನೂ, ಬಲವಂತನೂ, ಅರಸನಾದರೂ ಯಾವಾತನ ಮಹಿಮೆ 
ಯನ್ನು ಮನ್ನಿಸುತ್ತಾ “ ಹೇ ದೇವಾ ನಮಗೆ ಐಶ್ವರ್ಯವನ್ನು ದಯಪಾಲಿಸು” 
ಎಂಬುದಾಗಿ ಪ್ರ ತಿಯೊಬ ನೂ ಹೇಳುತ್ತಾನೋ ಅಟ ಸರ್ವೇಶ್ವ ರನ ಧಾ ನವನ್ನು 
ನಾವೆಲ್ಲರೂ ಅಗತ್ಯ ವಾಗಿ ಮಾತೋ: | 


ಓಂ ಭಗ ಏವ ಭಗವಾಗಂ ಅಸ್ತು ದೇವಾಃ | 
ತೇನವಯಂ ಭಗವಂತ ಸ್ಕಾಮ | 

ತಂತ್ವಾ ಭಗ ಸರ್ವ ಇಚ್ಚೋಹವೀಮ | 

ಸನೋ ಭಗ ಪುರಏತಾ ಭವೇಹ ॥ (೭-೪೧-೫) 


ಸರ್ವಪ್ರಕಾಶಕನಾದ ಭಗವಂತನು ಇಡೀ ಐಶ್ವ ರ್ಯದ ಸ್ವಾ ವಮಿಯೇ ಆಗಿರುತಾ ನೆ. | 
೫0 39 ಆತನ ಆಶ್ರ ಯದಿಂದ ನಾವು ಬಕ್ಕ ರ್ಯ ಸವನ ರಾಗುವೆವು. “ಜೀ 
ned ಭೀತ ಹನ ನಿನ್ನ ನ್ನು ನಾನು ಕಿಕ್‌ ಭಾವದಿಂದ ಭಜಿಸುತ್ತೇನೆ.' 
ನಿನ್ನ ಪ ಪ್ತಿಗಾಗಿ ನನ್ನ ಆತ್ಮ Rides ಮಾಡುತ್ತೇನೆ. ಹೇ ಭಗವಂತನೇ," 
ಇಂತಹ ಸಾ ಬೂತ ನೀನು "ಮ್ಮ ನಾಯಕನಾಗಿರು, ಮಾರ್ಗದರ್ಶಕನಾಗಿರು. 


“ಇಂ ಹ್‌ 


ಇಂತಹ ಸೂಕ್ತಗಳು ವೇದದಲ್ಲಿ ಅಸಂಖ್ಯಾತವಾಗಿದೆ. ಒಟ್ಟಿನಲ್ಲಿ ಹೇಳುವು ' 
ದಾದರೆ ಖುಗ್ಹೇದದಲ್ಲಿ ಹೇಳದ ವಿಷಯವೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಪರಿ 


ಪೂರ್ಣವೂ, ಸತ್ವ ಪೂರ್ಣವೂ ಆಗಿರುವ ವಿದ್ಯಾಸಾಗರವೇ ಖಯಗ್ವೇದ. 


ಖಯಗ್ವೇದದಲ್ಲಿ 1028 ಸೂಕ್ಕಗಳಿವೆ. ವೇದ ಮಂತ್ರಗಳ ಸಮುದಾಯವೇ 
" ಸಂಹಿತೆ” ಖುಗ್ವೇದದಲ್ಲಿ ಮುಖ್ಯವಾಗಿ ಇರುವ ವಿಭಾಗಗಳು ಹತ್ತು. ಇವುಗಳನ್ನು 
" ಮಂಡಲ'ಗಳೆಂದು ಕರೆಯುತ್ತಾರೆ. 


ಹಾಗೆಯೇ ಇದರಲ್ಲಿ 64 ಅಧ್ಯಾಯಗಳಿವೆ. ಖುಗ್ವೇದವನ್ನು ಕುರಿತಾದ ಹೆಚಿ ಕಿನ | 
ವಿವರಗಳು ಹೀಗಿವೆ. 


ಹ ಜುಗ್ರೇದದ ಉಪವೇದ ು:.. ಆಯುರ್ವೇದ 

2. ಖುಗ್ರೇದದ ಬ್ರಾಹ್ಮಣ :.. ಐತರೇಯ, ಸಂಖ್ಯಾ ಯನ, 
ಕೌಸೀತಕಿ, 

3. ಖುಗ್ಗೇದದ ಆರಣ ಣ್ಯಕ :  ಐತರೀಯ, ಕೌಷೀತಕಿ, 

4. ಖಗೆ (ದದ ಶೌ ಿತಸೂತ್ರ ಕ ಆಶ್ವಲಾಯನ 


ಹ ಬುಗ್ಗೆ €ದದ ಗೃಹ್ಯಸೂತ್ರ ಕ ಸಾಂಖ್ಯಾಯನ 


ಮಂತ್ರಯೋಗ ೧೪೧ 


0. ಜುಗ್ವೆ ದದ ಸೂಕ್ತಗಳಲ್ಲಿಯ ಮುಖ್ಯ ದ್ರಷ್ಟಾ ರರು : ಮದಚ್ಛ ಂದ, 
ಮೆ ಭಾ ಶುನತ್ತ (ಫ, ಕಣ್ವ, ಪರಾಶರ, ಕಶ ಪ ವಿಶ್ವಾಮಿತ್ರ, 
ವಾಮದೇವ ತ ಆಜ 

7. ಖುಗ್ರೇದದ ಅರ್ಥ ವಿವರಣೆ ತಿಳಿಸುವ ಸಹಾಯಕ ಗ್ರಂಥಗಳು: 


(1) ನಿಘಂಟು ಮತ್ತು ದೇವರಾಜಯಜ್ವಾ ಇವರ ಟೀಕೆ. 

(1) ಯಾಸ್ಕರನ ನಿರುಕ್ತ ಮತ್ತು ದುರ್ಗಾಚಾರ್ಯನ ಟೀಕೆ. 

(೨) ಯಜುರ್ವೇದ: ಯಾಜ್ಞಯಾಗಾದಿಗಳನ್ನು ಕುರಿತ ವಿವರವಾದ 
ವಿಧಿ ವಿಧಾನಗಳು ಯಜುರ್ವೇದದಲ್ಲಿ ಸೇರಿದೆ. ಈ ವೇದದಲ್ಲಿ 40 ಅಧ್ಯಾಯಗಳಿವೆ. 
ಯಜುರ್ವೇದದಲ್ಲಿ "ಕ ಷ್ಣ ಯಜುರ್ವೇದ? ಮತ್ತು "ಶ.ಕ್ಸೆಯಜುರ್ವೇದ' ಎಂಬ 
“ಎರಡು ವಿಭಾಗಗಳಿದ್ದು ಕೃ ಷ ಸ ಯಜುರ್ವೇದಕ್ಕೆ " ತೈತ್ತ ನೆ ಸಂಹಿತೆ' ಯೆಂದೂ 
ಶುಕ್ಸಯಜ: ರ್ವೇದಕ್ಕೆ ( ದಿ ಸಂಹಿತೆ' ಎಂದೂ ಹೆಸರಿದೆ. 

ಖುಗ್ರೇದದಂತೆಯೇ ಯಜುರ್ವೆೇದದಲ್ಲಿಯೂ ಸಹೆ ದೇವತಾ ಸ್ತುತಿಗಳಿನೆ. 
ಕೃ ನ್ದ RE ತೈತ್ತ ರೀಯ ಸಂಹಿತಾ ಚತುರ್ಥ ವೈ ಶ್ವ ದೇವ ಕಾಂಡದ. ಪಂಚಮ 
ಪ್ರ ಧ್ರ ಪಾಠಕದಲ್ಲಿ ಬರುವ ಶ್ರೀರುದ್ರಸೂಕ್ತವೂ ಮತ್ತು ಈ bf ಪ್ರಪಾಠಕದ ಚಮಕವೂ 
ಪರಮೇಶ್ವರನನ್ನು ಕುರಿತ ಸ್ಮುತಿಯಾಗಿದೆ. Nah ರುದ್ರನಮಕದಲ್ಲಿ 
ಬರುವ ಒಂದು ವಾಕ್ಯವನ್ನು ನೋಡೋಣ. 

ಓನ್ನಮಸ್ತೇ ರುದ್ರ ಮನ್ಯವ ಉತೋತ ಇಷವೇ ನಮಃ | 
ನಮಸ್ತೇ ಅಸ್ತು ಧನ್ವನೇ ಬಾಹುಭ್ಯಾಮುತ ತೇ ನಮಃ ॥ 


ಎಂ 


ಯಜುರ್ವೇದದ ಬಗ್ಗೆ ಹೆಚ್ಚಿನ ನಿವರಗಳು ಈ ಕೆಳಕಂಡಂತಿವೆ. 


1. ಯಜುರ್ವೇದದ ಉಪವೇದ : ಧನುರ್ವೇದ 

ಚಕ ಕೃಷ್ಣಯಜುರ್ನೇದದ ಬ್ರಾಹ್ಮಣ : ತೈತ್ತ ರೀಯ, ಮೈತ್ರಾ ಯಣಿ 
3. ಕೃಷ್ಣಯಜುರ್ಮೇದದ ಆರಣ್ಯಕ - ತೈತ್ತರೀಯ 

4 ಕೃಷ್ಣ ಯಜುರ್ವೇದದ ಗೃಹ್ಯ ಸೂತ್ರ : ಆಪಸ್ತಂಭ, ಭೋಧಾಯನ 


ಭಾರದ್ವಾಜ ಮಾನವ. 


3 ಕೃಷ್ಣ ಸ್ಣ್ಹಯ ಜುರ್ವೇದದ ಬ್ರಾಹ್ಮಣ : ಶತಪಥ 
6. ಕ್ಸ ಸ್ಥ ಯಜಾರ್ಪೇದದ ಆರಣ್ಯಕ :. ದೂರ್ಧಂದಿನ 
1 ಶೌ ತಸೂತ್ರ ಕ ಕಾತ್ಯಾಯನ ಜೈ ಜವಾಪ. 
ಪಾರಸ್ಕರ, 
ಖಲ 
೫. ಗೃಹ್ಯಸೂತ್ರ ಶ್ರ ಪಾರಸ್ಕೃರ, ಕಾಪೀಯ 
9, ಯಜುರ್ವೇದದ ಭಾಷ್ಯ :. ಶ್ರೀಸಾಯಣಾರ್ಯರ ಭಾಷ್ಯ 


ಶ್ರೀ ಉದ್ಭಟರ ಭಾಷ್ಯ 


೧೪೨ ಮಾನವಿಕ ಕರ್ಣಾಟಕ 


(೩) ಸಾಮನೇದ: "ಸಾಮ' ಎಂದರೆ "ಗಾನ ಎಂದರ್ಥ. ಮಂತ್ರ 1 
ಗಳನ್ನು ಸ್ವರಸಂಯೋಜನೆ ಮಾಡಿ ಹಾಡುವುದಕ್ಕೆ " ಸಾಮ' ಎನ್ನುತ್ತಾರೆ. ದೇವತೆ 1 
ಗಳನ್ನು ಉದ್ದೇ ಶಿಸಿ ಸ್ತುತಿಸುವ ಮಂತ್ರಗಳು ಇಲ್ಲಿ ಸ್ವರೆಲಯ ಸಹಿತ ಛಂದೋಬದ್ಧ 4 
ವಾಗಿವೆ, ಈ ವೇದಮಂತ್ರಗಳನ್ನು ಯಜ್ಞದಲ್ಲಿ ಉದ್ಗಾತೃವು ಹಾಡುತ್ತಾನೆ. ಈ 
ವೇದದಲ್ಲಿ ಖುಗ್ರೇದದ ಮಂತ್ರಗಳೇ ತತ್ರೃತಿಯೆಂಬಂತಿದ್ದು ಹೆಚ್ಚು ಕಡಿಮೆ 78 ಃ 
ಮಂತ್ರಗಳು ಮಾತ್ರ ಹೊಸದಾಗಿವೆ. "ಸಂಗೀತ ವೇದವೆಂದು ಕರೆಯಲ್ಪಡುವ ಈ 
ವೇದದಲ್ಲಿ ನಾಲ್ಲು ತರಹದ ಗಾನ ಸ್ತೋತ್ರಗಳೂ ಸ್ಥೂಲವಾಗಿ ಕಂಡು ಬರುತ್ತವೆ." 


ಕ 


ಅವು (1) ಗ್ರಾಮಗೇಯ, (2) ಊಹೆ (3) ವೂಹ್ಯ ಮತ್ತು (4) ಅರಣ್ಯ ' 


ಗಾನ. ಸಾಮವೇದದಲ್ಲಿ ಭಾರತೀಯ ಸಂಗೀತಶಾಸ್ತ್ರದ ಸಪ್ತಸ್ವರಗಳೂ ಪ್ರಯೋಗಿ 
ಸಲ್ಪಟ್ಟಿವೆಯೆಂದು ಸಂಗೀತಜ್ಞರು ಅಭಿಪ್ರಾಯಪಡುತ್ತಾರೆ. ವೇದಕಾಲದಲ್ಲಿ 
ಸಂಗೀತವು ಉನ್ನತ ಮಟ್ಟಿ ವನ್ನು ತಲುಪಿತ್ತೆಂಬುದಕ್ಕೆ ಈ ವೇದವು ನಿದರ್ಶನವಾಗಿದೆ. 


ಸಾಮವೇದದಲ್ಲಿ 15 ಭಾಗಗಳಿದ್ದು 32 ಅಧ್ಯಾಯಗಳಿವೆ. ಹೆಚ್ಚಿನ ವಿವರಗಳು ಈ 


ರೀತಿ ಇನೆ. 
]. ಸಾಮವೇದದ ಬ್ರಾಹ್ಮಣ : ತಲವಕಾರ, ಪಂಚವಿಂಶ ಅಥವಾ 
ತಾಂಡ್ಯ, ಷಡ್ವಿಂಶಶಿ. 
ಜೆ ಶ್ರೌತಸೂತ್ರ ಕ ಲಾಟ್ಯಾಯನ, ದ್ರಾಹ್ಯಾಯಣ 
3. ಗೃಹ್ಯಸೂತ್ರ : ಗೋಭಿಲ, ಖಾದಿರ, ಗೌತಮ 
4, ಉಪವೇದ : ಗಾಂಧರ್ವವೇದ (ಸಂಗೀತ) 


(೪) ಅಥರ್ವವೇದ : ವೇದವಿಭಾಗದಲ್ಲಿ ಕೊನೆಯದೇ "ಅಥರ್ವವೇದ '. 
ಅಥರ್ವಣ ಅಂಗೀರಸ ಖುಹಿಗಳಿಂದ ಕಂಡುಹಿಡಿಯಲ್ಬ ಟ್ರಿ ಮಂತ್ರಗಳಿಂದ ಕೂಡಿದ 
ವೇದವಿದಾದ್ದರಿಂದ ಇದಕ್ಕೆ " ಅಥರ್ವ' ಎಂಬ ಹೆಸರು ಗುರು ಸ 
ತಜ್ಞ ರ ಅಭಿಪ್ರಾಯ. ತೆ ವೇದಕ್ಕೆ " ಅಥರ್ವಣವೇದ,” * ಅಥರ್ವಾಂಗಿರಸ್ಕ' 
| ಆಂಗೀರಸ, ಸ ಭೃಗ್ವಂಗಿರಸ್ಯ ' " ಭೃಗುವಿಸ್ತರ,' " ಭ್ರೈಸಜ್ಯವೇದ, ಶತ ಕ್ಸತ್ರವೇದ' 
ಎಂಬ ಹೆಸರುಗಳೂ ಇವೆ, 

ಈ ವೇದದಲ್ಲಿ 20 ಕಾಂಡಗಳೂ, 760 ಸೂಕ್ತಗಳೂ, 6000 ಮಂತ್ರ ಗಳೂ 
ಇವೆ. ಅಥರ್ವಣ ಖುಹಿಗಳಿಂದ ಸುವ 175 ಸೂಕ್ತ ಗಳೂ, RE 15 


ಸೂಕ್ತಗಳೂ, ಅಥರ್ವಾಂಗಿರಸರಿಂದ 17 ಸೂಕ್ತಗಳೂ, ಬ್ರಹ್ಮನ" ಜುಹಿಗಳಿಂದ ' 


೬ 
100. ಸೂಕ್ತಗಳೂ, ಉಳಿದವು ಇತರ ಖುಹಿಗಳಿಂದಲೂ ಬಗಿನೆ, 


ಗದ್ಯ. ಸದ್ಯ. ಶೈಲಿಯಲ್ಲಿ ಸಮಿ ಶೆ ವಾಗಿರುವ ಈ ವೇದದಲ್ಲಿ ವಿವಾಹ ಪದತಿ, 
ಗ ಹನಿರ್ಮಾಣ, ರಾಜ್ಯದಲ್ಲಿ ರಾಜರ ಆಯ್ಕೆ, ಶವ ಸಂಸ್ಕಾರ ಇತಾದಿ ದಿನನಿತ್ಯ ದ 
ಜೀವನಕ್ಕೆ ಸಂಬಂಧಿಸಿದ ವಿಚಾರಗಳು ಜೂ” ಇವೆ. ಅಲ್ಲದೇ ತಂತ್ರ ವಿದ್ಯ ಭಳ 


[ ಮಂತ್ರಯೋಗ ೧೪೩ 


ವಾದ ಮಾಟ, ಛಿದ್ರ, ಮಾರಣ, ಉಚ್ಛಾಟನ, ಸ್ತಂಭನ, ಯಕ್ಷಿಣೀ, ಇಂದ್ರಜಾಲ, 
ಮಹೇಂದ್ರಜಾಲ ಇತ್ಯಾದಿ ವಿದ್ಯೆಗಳ ವಿಚಾರವೂ ವಿಸ್ತಾರವಾಗಿವೆ. ಆದುದರಿಂದಲೇ 
|ಅಥರ್ವವೇದವು "ವೇದದ ಸ್ಥಾನವನ್ನು ಪಡೆಯಲು ಬಹುಕಾಲಬೇಕಾಯಿತು. 
ಎಂದು ಕೆಲವು ವಿದ್ವಾಂಸರು ಅಭಿಪ್ರಾಯ ಪಡುತ್ತಾರೆ. 
| ತ್ರಯೀ ವಿದ್ಯೆಯಲ್ಲಿ ಅಥರ್ವವೇದವು ಸೇರದೇ ಇರುವುದನ್ನು ಗಮನಿಸಿದರೆ ಈ 
ಮಾತಿನ ಸತ್ಯಾಂಶವು ಸ್ಫುರಿಸುತ್ತದೆ. ತ್ರಯೀವಿದ್ಯೆಯ ಗುರಿ ಕೇವಲ ಆಮುಷ್ಮಿಕ. 
ಅಥರ್ವವೇದವು ಐಹಿಕ ಸುಖಕ್ಕೆ ಹೆಚ್ಚು ಗಮನ ಕೊಟ್ಟಿತು. ಮೂರು ವೇದಗಳಲ್ಲಿ 
ಉಕ್ತವಾಗಿದ್ದ ಅತಿ ಜಟಿಲ ರೀತಿಯ, ಹೆಚ್ಚು ಧನವ್ಯಯದ ಮಹಾಯಜ್ಞ ಯಾಗಾದಿ 
(ಗಳನ್ನು ಈ ಮಂತ್ರದ ದ್ರಷ್ಟಾರರು ಸುಲಭಗೊಳಿಸಿದರು. 

ಅಥರ್ವವೇದದಲ್ಲಿ ಆಗ್ನೇಯ, ವಾಯವ್ಯ ಇತ್ಯಾದಿ ಶಸ್ತ್ರಾಸ್ತ್ರಗಳ ಪ್ರಯೋಗ 
ಮಂತ್ರಗಳೂ ಇನೆ. ಇವೇ ಅಲ್ಲದೇ ವೈರ ಪ್ರಶಮನ, ದೀರ್ಫಾಯುಕ್ರಮ, ಆರೋಗ್ಯ 
ಕ್ರಮ, ಸತ್ಯವ್ರತ, ಶ್ರೇಯಸ್ಸು, ಕೋಗಗಳ ನಿವಾರಣೋಪಾಯಗಳು, ಔಷಧಿಗಳ 
ವಿವರಗಳೂ ಸಹ ಇಲ್ಲಿವೆ. ಇದರ ಜತೆಗೆ ಯಜ್ಞ ಯಾಗಾದಿಗಳಲ್ಲಿ ಅನುಸರಿಸುವ. 
ಕ್ರಮದ ತಿಳಿವಳಿಕೆಯೂ ಇದರಲ್ಲಿದೆ. ಯಜ್ಞ ದಲ್ಲಿ " ಬ್ರಹ್ಮೆ'ನಿಗೆ ಈ ವೇದವು ಉಪ. 
| ಯುಕ್ತವಾದುದರಿಂದ ಇದನ್ನು " ಬ್ರಹ್ಮವೇದ > ಎಂದೂ ಕರೆಯುತ್ತಾರೆ. 


ಹೆಚ್ಚಿನ ವಿವರಗಳು ಈ ಕೆಳಕಂಡಂತಿವೆ. 


11. ಉಪವೇದ 4 ಸ್ಮಾಪತ್ಯವೇದ ಅಥವಾ ಅರ್ಥವೇದ. 
12. ಅಥರ್ವವೇದದ ಬ್ರಾಹ್ಮಣ : ಗೋಪಥ 
3. ಶೌೌತಸೂತ್ರಗಳು :  ವೈತಾನ, ಕೌಶಿಕ 
H4. ಗೃಹ್ಯಸೂತ್ರ .. ಕೌಶಿಕ 
KS. ಉಪನಿಷತ್ತುಗಳು ಪ್ರಶ್ನೋಪನಿಷಕ್ತು, ಮುಂಡಕೋಪನಿಸತ್ತು, 
ಮಾಂಡೂಕ್ಕೊಸನಿಸತ್‌. 


ಹೀಗೆ ವೈದಿಕ ಸಾಹಿತ್ಯದಲ್ಲಿ ಪ್ರ ಕಾಶಿತವಾಗಿರುವ ಭಾಗವು ವಿಪುಲವಾಗಿದೆ. 
| ಅಂತೆಯೇ ಅಪ್ರಕಾಶಿತವಾಗಿರುವ ಭಾಗವೂ ಅಧಿಕವಾಗಿದೆ. ನಮ್ಮ ದೌರ್ಭಾಗ್ಯ 
( ಹಾಗೂ ಔದಾಸೀನ್ಯದಿಂದ ವೇದದ ಅನೇಕ ಶಾಖೆಗಳು ಲುಸ್ತವಾಗಿ ಹೋಗಿವೆ. ಕೆಲವು 
! ಖಿಲವಾಗಿ ಹೋಗಿವೆ. ಮಹಾಭಾಷ್ಯದ ಅನುಸಾರ ಖುಗ್ವೇದದಲ್ಲಿ 21 ಶಾಖೆಗಳೂ, 
| ಯರ್ಜುನೇದದಲ್ಲಿ 100 ಶಾಖೆಗಳೂ, ಸಾಮನೇದದಲ್ಲಿ 1000 ಶಾಖೆಗಳೂ ಮತ್ತು 
| ಅಥರ್ವವೇದದಲ್ಲಿ 9 ಶಾಖೆಗಳೂ, ಇದ್ದವು. ಒಟ್ಟು 1130 ಶಾಖೆಗಳಲ್ಲಿ ಈಗ 
1 ಸುಮಾರು 10 ಅಥವಾ 12 ಶಾಖೆಗಳಿಗಿಂತ ಹೆಚ್ಚು ಸಿಕ್ಕಿಲ್ಲ. ವಿಷಯದ ದೃಷ್ಟಿಯಿಂದ 
1 ಎಲಾ ಸಂಹಿತೆಗಳಿಗಿಂತಲೂ ಖುಗ್ರೇದ ಸಂಹಿತೆಯೇ ಮಹತ್ವಪೂರ್ಣವಾದದು ಮತ್ತು 
| ೧ 

| ಪ್ರಥಮವಾದುದೆಂದು ಆದರಿಸುತ್ತಾರೆ. 


೧೪೪ ಮಾನವಿಕ ಕರ್ಣಾಟಕ 


ಮಂತ್ರಗಳ ನಿತ್ಯತ್ವ 


ಮಂತ್ರವು ವರ್ಣಗಳ ಮಾಲೆ. ಈ ವರ್ಣಗಳಾದರೋ ಶಬ್ದಗಳ ಚಿಹ್ನೆ. ಶಬ್ದ ವೇ 
ಸೃಷ್ಟಿಯ ಮೂಲ. ಶಬ್ದವು ಸ್ವಯಂ ನಿತ್ಯ. ಶಬ್ದದ ನಿತ್ಯ ತ್ವವೇ ವೇದದ ನಿತ್ಯ ತ್ವ ಕೈ 
ಪ್ರಬಲವಾದ ಕಾರಣ ಹಾಗೂ ಸರ್ವಶ್ರೇಷ್ಠವಾದ ಗ? ಪ್ರಮಾಣ, ಕಿವಿಳಳಂದ 
ಕೇಳಲಾಗುವ ಧ್ವನಿಗಳು ಅನಿತ್ಯ ವಾದವು. ಅವು ಕೇವಲ ಶಬ್ದ ಗಳ ಸ್ವರೂಪವನ್ನು 
ಸೂಚಿಸುತ್ತವೆ. ಒಂದು ಪ್ರಬಲ ಹಾಗೂ ಪ್ರ ಸಿದ್ಧ ವಾದ ಉಕ್ತ ಯು ಫ್‌ ರೀತಿ ಇದೆ. 
. * ಉಚ್ಛ್ರಾರಮಾಡಲಾದ ಧ್ವನಿಯೇ ವಾಸ ಬರಾಕ “ಬ ) ವಾಗುವುದಾದಕಿ ಒಂದೇ ಶಬ್ದ 
ವನ್ನು ಹೆತ್ತು ಬಾರಿ ಉಚ್ಚಾರ ಮಾಡ: ವುದರಿಂದ ಹತ್ತು ಶಬ್ದ ಗಳ ಅನುಭವವಾಗ 
ಬೇಕಾಗುತ್ತದೆ. ಆದರೆ ಹಾಗಾಗದೇ ಒಂದೇ ಶಬ್ದದ ಅನ. ಭವವಾಗು ತ್ತದೆ. ಆದುದ 
ರಿಂದ ಉಚ್ಚಾರಣೆಯ: ಶಬ್ದಗಳನ್ನು ಉತ್ಕತ್ತಿ ಮಾಡ: ವುದಿಲ್ಲ. ಆದರೆ ಅದರಸ ರೂಪದ 
ಆವಿರ್ಭಾವವನ್ನು ಂಟುಮಾಡುತ್ತ ky ಸಾಗ ಉಚ್ಚಾರಣೆಯನ್ನು ಹಸು: ; 
ರುವುದರಿಂದ ಶಬ್ದವು ನಿತ್ಯವಾದುದು. ಅರ್ಥದೊಡನೆ ಶಬ್ದದ ಸಂಬಂಧವು ಸ್ವಾಭಾವಿಕ 
ಹಾಗೂ ನಿತ್ಯವಾಗಿರುತ್ತದೆ. ಮಂತ್ರಗಳು ನಿತ್ಯವಾದ ಶಬ್ದಗಳ ಸಮೂಹವಾಗಿರು 
ತ್ತವೆ. ಆದುದರಿಂದ ವೇದವು ನಿತ್ಯವಾಗಿರುತ್ತದೆ,” 


ನಾವು ವಿಧವಿಧವಾದ ಶಬ್ದಗಳನ್ನು ಕೇಳಿದಾಗ ವಿವಿಧ ಭಾವನೆಗಳನ್ನು 
ಹೊಂದುತ್ತೇವೆ. ಕಾವ್ಯದಲ್ಲಿ ಬರುವ ನವರಸಗಳೂ ಕೂಡ ಶಬ್ದ ವೈವಿಧ್ಯದಿಂದಲೇ 
ರೂಪುಗೊಳ್ಳುತ್ತದೆ. ಶಬ್ದವು ಆಕಾಶದಲ್ಲಿ ಸ್ಪಂದನವನ್ನು ಉಂಟುಮಾಡುತ್ತದೆ. 
ಸ್ಪಂದನದಿಂದ ವಾಯುವಿನ ಉದಯ, | 
ಆಕಾಶಾದ್ವಾಯುಃ । ವಾಯೋರಗ್ನಿಃ । ಅಗ್ನೇರಾಪ: । ಅದ್ಭ್ಯಃ ಪೃಥಿವೀ । 

ಪೃಥಿವ್ಯಾ ಓಷಧಯಃ । ಓಷಧೀಭ್ಯೊ ೇ6ನ್ನಂ | ಅನ್ನಾತ್ಪುರುಷಃ । 


ಎನ್ನುತ್ತದೆ ಉಪನಿಷತ್ತು. ಅಂದರೆ ಆಕಾಶದಿಂದ ವಾಯು ; ವಾಯುವಿನಿಂದ ಅಗ್ನಿ 
ಅಗ್ನಿಯಿಂದ ನೀರು; ನೀರಿನಿಂದ ಭೂಮಿ, ಭೂಮಿಯಿಂದ ವನಸ್ಸತಿಗಳೂ, ವನಸ್ಪ ತ 
ಸ ಅನ್ನವೂ, ಅನ್ನದಿಂದ ಪುರುಷನೂ ಉದ್ಭವಿಸಿದರು. ಸೃಷ್ಟಿ ಯಾದ ಕೂಡಲೇ. k 
ಅದರ ಪಾಲನೆ ಮತ್ತು ನಾಶ ಆಗಲೇಬೇಕಲ್ಲವೇ? ಈ ಮ ಶಿ ಕಾರ್ಯಗಳೂ ' 
ಸಹ ಶಬ್ದದಿಂದಲೇ ಆಗುತ್ತಿದೆ. ಆ ಶಬ್ದ ಸಮೂಹವೇ ಮಂತ್ರ. ಅಂದ ಮೇಲೆ | 
ಮಂತ್ರದಿಂದ ಜಗತ್ತಿನ ಎಲ್ಲಾ ವಸ್ತುಗಳನ್ನೂ ಸೃಷ್ಟಿಮಾಡಬಹುದು, ರಕ್ಷಿಸ 
ಬಹುದು ಹಾಗೂ ನಾಶಮಾಡಬಹುದು. ಆದ್ದರಿಂದಲೇ ಶ್ರೀಕೃಷ್ಣನು ಹೀಗೆ ' 
ಹೇಳಿದ್ದಾನೆ 


 ದೈವಾಧೀನಂ ಜಗತ್ಸರ್ವಂ | ಮಂತ್ರಾಧೀನಂ ತು ದೈವತಂ | 
ಹನ ಒಂತ್ರಂ ಬ್ರಾಹ್ಮಣಾಧೀನಂ । ಬ್ರಾಹ್ಮಣೋ ಮಮ ದೇವತಾ ॥ 


ಮಂತ್ರಯೋಗ ೧೪೫ 


ಅಂದಕೆ ಈ ಜಗತ್ತೆಲ್ಲವೂ ದೇವರ ಅಧೀನ. ಆ ದೇವರು ಮಂತ್ರಗಳ ಅಧೀನ; 
ಅಂತಹ ಮಂತ್ರಗಳು ಬ್ರಾಹ್ಮಣರ ಅಧೀನ; ಅದುದರಿಂದ ಬ್ರಾಹ್ಮಣನೇ ನನ್ನ 
ದೇವರು. ಬ್ರಾಹ್ಮಣನೆಂದರೆ ಬ್ರಹ್ಮಜ್ಞಾನಿ ಎಂದರ್ಥ. 

ಬ್ರಹ್ಮಜ್ಞಾನಂ ತು ಬ್ರಾಹ್ಮಣಾಃ । 
ಎನ್ನುತ್ತದೆ ಶಾಸ್ತ್ರ. 

ಮಂತ್ರ ಪಠಣ ಕ್ರಮ: ಪಾಠ, ಪಾರಾಯಣ, ಯಜ್ಞ ಯಾಗಾದಿಗಳಲ್ಲಿ, 

ದೇವತಾರ್ಚನೆಗಳಲ್ಲಿ, ಉಪನಯನ ವಿವಾಹಾದಿ ಸಂಸ್ಕಾರಗಳಲ್ಲಿ ಮತ್ತು ದಹನ, 
ಸಂಚಯನ, ಏಕಾಹ ಮುಂತಾದ ಅಸರ ಸಂಸ್ಕಾರಗಳಲ್ಲಿ ಪಠಣ ಮಾಡುವ ಮಂತ್ರ 
ಮತ್ತು ಮಂತ್ರಕ್ರಮವೇ ಬೇರೆ, ಸಂಹಿತಾ ಪಾಠದಲ್ಲಿ ಸದಪಾಠ, ಕ್ರಮಪಾಠ, ಜಟಾ 
"ಪಾಠ ಮತ್ತು ಘನಪಾಠಗಳೆಂಬ ನಾಲ್ಕು ಪ್ರಕಾರಗಳಿನೆ. ಮ ರವಾಗಿರುವ 
ಸಂಹಿತೆಯನ್ನು ಪದ ವಿಭಾಗ ಮಾಡುವುದೇ ಪದಪಾಠ. ಪದಪಾಠ ಮಾಡುವಾಗಲೂ 
ಸ್ವರ ವಿಶೇಷಗಳನ್ನು ಅನುಸರಿಸಬೇಕು. ವೇದಕ್ಕೆ ನಾಲ್ಕು ಸ್ವರಗಳು, ಉದಾತ್ತ ; 
ಅನುದಾತ್ತ, ಸ್ವರಿತ. ಮತ್ತು ಪ್ರಚಯ. 

 ಉಚ್ಚೈರುದಾತ್ತಃ ನೀಚೈರನುದಾತ್ತಃ ಸಮಾಹಾರ ಸ್ವರಿತಃ । 


ಎಂಬ ಉಕ್ತಿಯಂತೆ ಮಂತ್ರ ಪಠಣ ಮಾಡಬೇಕು. ಅಂದಕೆ ಮೇಲಿನ ಸ ರಸಾ ಯಿ 
ಯಲ್ಲಿ ಹೇಳುವುದು ಉದಾತ್ತ ; ಕೆಳಗಿನ ಸ ಸ್ವರಸ್ಕಾಯಿ ಯಲ್ಲಿ ಹೇಳುವುದು 

ಸಮಸ್ಕಾಯಿಯಲ್ಲಿ ಹೇಳುವುದು ಸ್ವರಿತ. ಮಂತ್ರಗಳಿಗೆ ಸ್ವ ಸ್ನರವೇ ಅತಿ ಮುಖ ಖ್ಯ. ಸ್ವರ 
ವನ್ನು ವರ್ಜಿಸುವುದಾಗಲೀ, ಅಥವಾ ಒಂದರ ಸ್ಥಾನದಲ್ಲಿ ಮತ್ತೊಂದು ಸ ನರವನ್ನು 
ಹೇಳುವುದಾಗಲೀ, ಯಾಜಮಾನನಿಗೆ ಅಂದರೆ ಪಾಠಕನಿಗೆ ಮೃತ್ಯು ಸ್ವರೂಪ. 
ಹೇಗೆಂದರೆ - 


ಮಂತ್ರೋಹೀನಃ ಸ್ವರತೋ ವರ್ಣತೋ ವಾ | 
ಮಿಥ್ಕಾ ಪ್ರಯುಕ್ತೋ ನತ ಮರ್ಧಮಾಃ ಟ 

ಸ ವಾಗ್ವಜ್ರೋ ಯಜಮಾನಂ ಹಿನಸ್ತಿ | 
ಯಥೇಂದ್ರ ಶತ್ರುಃ ಸ್ವರತೋಪರಾದಾತ್‌ ॥ 


ಈ ಶ್ಲೋಕದ ಹಿಂಧೆ ಒಂದು ಕಥೆಯೇ ಅಡಗಿದೆ. ಕಶ್ಯಸಮಹರ್ಷಿಗಳ ಧರ್ಮ 
ಪತ್ನಿಯಾದ 'ದಿತಿಯ ಮೆಕ್ಕಳಾದ ಅಸುರಕೆಲ್ಲರೂ ಸಮುದ್ರಮಥನ ಸಮಯದಲ್ಲಿ 
ಹತರಾದರು. ಆಗ ಖಿನ ಸ ಮನಸೃಳಾದ ದಿತಿಯು ತನ್ನ ಪತಿಯ ಬಳಿ ಸಾರ್ದು, “ಸ್ವಾಮಿ 
ನಿನ್ನ ಮಕ್ಕಳಾದ ದೇವತೆಗಳ: ವುಹಾಬಲಿಷ ಕನಸ ನನ್ನ ಮಕ ಗಳನ್ನೆಲ್ಲ PE 
ಬಿಟಿ ರು. ಆದುದರಿಂದ ಜೀನೇಂಡ್ರನನ್ನು ಕೊಲ್ಲತಕ್ಕ ಪರಾಕ್ರಮ ಶಾಲಿಯೂ, 
| ಬಲಾಢ್ಯನೂ, ದೀರ್ಫಾಯುವೂ ಆದ ಒಬ್ಬ ಮಗನನ್ನು ನನಗೆ ದಯಪಾಲಿಸು” 
10 


೦೪೬ ಮಾನವಿಕ ಕರ್ಣಾಟಕ 


ಎಂದು ಬೇಡಿಕೊಂಡಳು. ಕಶ್ಯ ಸರು, " ಹಾಗೆಯೇ ಆಗಲಿ, ಮಹಾಸರಿಶುದ್ದ ಳಾಗಿ 
ಪುತ್ರಪ್ರಾಪ್ತಿಗಾಗಿ ತಸವನ್ನಾ ಚರಿಸು; ನಿನ್ನ ಇಷ್ಟಾರ್ಥವು ಸಿದ್ಧಿ ಸುವುದು * ಎಂದರು 
ದಿತಿಯು ಕುಶಸ್ಲವನೆಂಬ ನೇತ್ರ ದಲ್ಲಿ ತೀವ್ರ ನಾನೆ ತಪಸ್ಸನ್ನು ಮಾಡತೊಡಗಿದಳು 
ಈಕೆಯ ತಸಸ್ಸಿ ಸೆ ಮೆಚ್ಚಿ ದಬ್ರ ಎ ನು ಪ್ರತ್ಯಕ್ಷನಾಗಿ ಎ ವರಬೇಕೆಂದು ಕೇಳಿದ 
ಆಗ ನಿಯ 


“ ಇಂದ್ರ ಶತ್ರುರ್ವರ್ಧಸ್ವ ” 


ಎಂದು ಅಪಸ್ತರದಲ್ಲಿ ಮಂತ್ರೋಚ್ಚಾರಣೆ ಮಾಡಿದಳು. ಆಕೆಯ ಉದ್ದೇಶ “ನನ್ನ 
ಗರ್ಭದಲ್ಲಿ ಇಂದ್ರನ ಶತ್ರುವು ವರ್ಧಿಸಲಿ” ಎಂದಾಗಿತ್ತು. ಆದರೆ ಸ್ವರದ 
ವ್ಯತ್ಯಾಸದಿಂದ « ನನ್ನ ಮಗನು ಇಂದ್ರನಿಂದ ಹತನಾಗಲಿ” ಎಂಬ ಅರ್ಥವು 
ಸ್ಫುರಿಸಿತು. ಬ್ರಹ್ಮನು " ತಥಾಸ್ತು' ಎಂದು ಹೇಳಿ ಹೊರಟುಹೋದ. ಇಂದ್ರನು 
ದಿತಿಯ ಗರ್ಭವನ್ನು ಪ್ರವೇಶಿಸಿ ಆಕೆಗರಿನಿಲ್ಲದಂತೆ ಆ ಗರ್ಭವನ್ನು ಏಳು ತುಂಡು 
ಗಳಾಗಿ ಕತ್ತರಿಸಿದನು. ಅವೇ ಮುಂದೆ ಸಪ್ತ ಮರುತ್ತುಗಳಾದವು. ಹೀಗೆ ಸ್ತರದ 
ತಪ್ಪಿನಿಂದ ಇಂದ್ರನನ್ನು ಕೊಲ್ಲಬೇಕಾದ ಮಗ, ಇಂದ್ರನಿಂದ ಕೊಲ್ಲಲ್ಪಟ್ಟ. | 


ಈಗ ಉದಾಹರಣಾರ್ಥವಾಗಿ ಯಜುರ್ವೇದದ ರುದ್ರಾಧ್ಯಾಯದಿಂದ ವಾಕ್ಯದ 
ಭಾಗವೊಂದನ್ನು ತೆಗೆದುಕೊಂಡು ಅದನ್ನು ನಾಲ್ಕು ಪಾಠಕ್ರ ಮದಲ್ಲೂ ನಡೆಸೋಣ. 


೧. ಮೂಲಪಾಠ: ಇದನ್ನು " ಸಗುಂಹಿತಾ ಪಾಠ 'ವೆಂತಲೂ ಕರೆಯು. 
ತಾರೆ. 


ue; 

ನಮೋ ವಿಕ್ಷೀಣಕೇಭ್ಯೋ ನಮೋವಿಚಿನ್ವತ್ಯೇ ಭ್ಯೋ 
Kal 4 
ನೆಮ ಆನಿರ್‌ಹತೇಭ್ಯೋ ನಮ ಆಮಾವತ್ಮೇಭ್ಯಃ | 


೨. ಪದಪಾಠ: ಮೂಲಪಾಠದ ಸ್ವರವು ಇಲ್ಲಿ ಬದಲಾವಣೆಯಾಗಿರುವುದನ್ನು 4 
ಗಮನಿಸಿ. 


| | | | 
ನಮಃ । ವಿಕ್ಷೀಣಕೇಭ್ಯ ಇತಿ ವಿ-ಕ್ಷೀಣಕೇಭ್ಯಃ । ನಮಃ । 
| | | 
ವಿಚಿನ್ವತ್ಯೇಭ್ಯ ಇತಿ ವಿ ಚಿನ್ನ ್ವತ್ಯೇಭ್ಯಃ | ನಮಃ । 
ಆನಿರ್‌ಹತೇಭ್ಯ ೫ ನಿಃ-ಹತೇಭ್ಯಃ | ಇತಃ | 


I 
ಆವಿಸಾವತ್ಯೇಭ್ಯ ಇತ್ಯ್ಕಾ - ಮಾವತ್ಯೇಭ್ಯಃ ॥ 


ಮಂತ್ರಯೋಗ ೧೪೭ 


೩. ಕ್ರಮಪಾಠ : ಪದಪಾಠವಾದ ನಂತರದ ಪಾಠವೇ ಕ್ರವ.ಪಾಠ. ಇಲ್ಲಿ 
ದಗಳು ಕ್ರಮವಾಗಿ ೧-೨; ೨-೩; ೩-೪; ೪೨೫... 
ಈ ರೀತಿ ಎರಡೆರಡು ಪದಗಳನ್ನು ಸೇರಿಸಿಕೊಂಡು ಹೋಗಬೇಕು. ಇಲ್ಲಿ ಒಂದು 
ಪದವು ಎರಡು ಬಾರಿ ಬರುತ್ತದೆ. ಇದನ್ನು ಕ್ರಮಸ್ತಸ್ತಿ ವಾಚನದಲ್ಲಿ ಹಾಗೂ 
ಕ್ರಮಾರ್ಚನೆಯಲ್ಲಿ ಪಠಿಸುತ್ತಾರೆ, 


) \ | 
ನಮೋ ವಿಕ್ಷೇಣಕೇಭ್ಯಃ | ವಿಕ್ಷೀಣಕೀಭೋ ನಮಃ | 


೧ ಲಿ ೨ ೩ 


| 
ವಿಕ್ಷೀಣಕೇಭ್ಯ ಇತಿವಿ-ಕ್ಷೀಣಕೇಭ್ಯಃ | ನಮೋ ವಿಚಿನ್ವತ್ಯೇಭ್ಯಃ | 
೩ WR 
| I 4.1 
ಎಚಿನ್ವತ್ಕೇಭ್ಯೋನಮಃ | ವಿಚಿನ್ವತ್ಯೇಭ್ಯ ಇತಿವಿ-ಚಿನ್ಶತ್ಕೇಭ್ಯಃ । 


೪ ೫% 
| | 
ನಮ ಆನಿರ್‌ಹತೇಭ್ಯಃ | ಆನಿರ್‌ಹತೇಭ್ಕೋ ನಮಃ | 
ಜ್ತಿ 


೫ ಶ್ರ ವೆ 


| [ | I 
ಆನಿರ್‌ಹತೇಭ್ಯ ಇತ್ಯಾನಿಃ-ಹತೇಭ್ಯಃ | ನಮ ಆಮೀವತ್ಕೇಭ್ಯಃ | 


ದ ಅಂ ರ ಜಹಾ 


ಫ್ರಿ ಲೆ 


— ತ ದ್ರಿ 
ಆಮಿಾವತ್ಯೇಭ್ಯ ಇತ್ಯಾ-ಮಾವತ್ಕೇಭ್ಯಃ | 


೪. ಜಟಾಪಾಠ: ಕ್ರಮಪಾಠವಾದ ಮೇಲೆ ಜಟಾಪಾಠವನ್ನು ಅಧ್ಯಯನ 
ಮಾಡುತ್ತಾರೆ. ಇಲ್ಲಿ ಒಂದು ಪದವು ಆರು ಬಾರಿ ಬರುತ್ತದೆ. ಜಟಿಯನ್ನು 
ವಿವಾಹಾದಿ ಸಂದರ್ಭಗಳಲ್ಲಿ ಸಭೆಯಲ್ಲಿ ಪಠಿಸುತ್ತಾರೆ. ಜಟಿಯಲ್ಲಿ ಪದಗಳ 
ಸಂಯೋಜನೆ ಈ ರೀತಿ ಇರುತ್ತದೆ. 

೧-೨, 3-೧, ೧-೨, ೨-೩, ೩-೨, ೨-೩,........ 
ಉದಾಹರಣಾರ್ಥವಾಗಿ ಮೇಲಿನ ವಾಕ್ಯದಲ್ಲಿ. ಮೊದಲ ಎರಡು ಪದಗಳಿಗೆ ಮಾತ್ರ 
ಜಟಿ ಹೇಳಿದರೆ ಅದು ಹೀಗಾಗುತ್ತದೆ. 

' ತೋ ವಿಕ್ಷೇಣಕೇಟ್ಛ ವಿಕ್ಷೀಣಕೇಭ್ಯೋ ನಮೋ 
೧ ಘ್‌” ಫ್‌ Wann 
ನಮೋ ವೀಕ್ಷಿಣಕೇಭ್ಯಃ ಟ್‌ 


೧ ೨ 


೧೪೮ ಮಾನವಿಕ ಕರ್ಣಾಟಕ ಚೆ 


೫. ಘನಪಾಠ: ಜಟೆಯಿಂದ ಮುಂದುವರಿದುದೇ ಘನ. ಇಲ್ಲಿ ಒಂದು 
ಪದವು ಹೆತ್ತು ಸಾರಿ ಬರುತ್ತದೆ. ಇದನ್ನು ದೇವಾಲಯಗಳಲ್ಲಿ ವಿಶೇಷ ಪೂಜೆಯ 
ಸಂದರ್ಭದಲ್ಲಿ ॥ ಪಠಿಸುತ್ತಾರೆ. ವಿವಾಹೋಪನಯನಾದಿ ಶುಭ ಕಾರ್ಯಗಳಲ್ಲೂ ಪಠಿ 
ಸುವುದುಂಟು. ಉದಾಹರಣಾರ್ಥವಾಗಿ ಮೊದಲ ಮೂರು ಪದಗಳನ್ನು ತೆಗೆದು 
ಕೊಂಡು ಘನವನ್ನು ಹೇಳೋಣ. ಇಲ್ಲಿ ಪದಗಳು ಅವರ್ತವಾಗುವ ಕ್ರಮ ಹೀಗಿದೆ. 
೧-೨, ೨-೧, ೧-೨-೩, ೩-೨-೧, ೧-೨-೩; | 

೨-೩, ೩-೨, ೨-೩-೪, ೪-೩ಿ-೨,೨-೩-೪; 


| 
ವ ವಿಕ್ಷೇಣಕೇಧ್ಯ ವಿಕ್ಷೀಣಕೇಭ್ಯೋ ನಮೋ ನಮೋ 

೧ ೨ ೨ ೧೧ 

| 
ವಿಕ್ಷೀಣಕೇಭ್ಕೋ ನಮೋ ನಮೋ ವಿಕ್ಷೇಣಕೇಭ್ಕೋ 
೨ ಡಸ ೨ 
| | 
ನಮೋ ನಮೋ ವಿಕ್ಷೀಣಕೇ ಭ್ಯೋ ನಮಃ | 
ಗಡು ೨ ೩ ತ 
ವೇದವನ್ನು ಪೂರ್ತಿಯಾಗಿ ಅಧ್ಯಯನ ಮಾಡಿದ್ದರೆ ಅಂತಹವರಿಗೆ" 
"ಸಾಂಗಾಧ್ಯಾಯಿ, ಎಂತಲೂ, ಕ್ರಮಪಾಠವು ಪೂರ್ತಿಯಾಗಿದ್ದರೆ. "ಕ್ರಮಪಾಠಿ 
ಎಂತಲೂ, ಜಟಿಯನ್ನು ಅಭ್ಯಸಿಸಿದವರಿಗೆ "ಜಟಾಪಾಠಿ' ಎಂತಲೂ ಮತ್ತು ಇದತ ನ್ನು 
ಅಧ್ಯಯನ ಮಾಡಿದವರಿಗೆ "ಘನಪಾಠಿ' ಎಂತಲೂ ಹೆಸರು. ಇದಾವುದೂ ಅಲ್ಲದೆ: 
ಕೇವಲ ಸಗುಂಹಿತಾ ಭಾಗವನ್ನು ಮಾತ್ರ ಅಧ್ಯಯನ ಮಾಡಿದ್ದ ರೆ “ಮಂತ್ರಭಾಗ'ವು' 
ಅಗಿದೆಯೆಂದರ್ಥ. | 
ಎರಡು ವೇದವನ್ನು ಅಧ್ಯ ಯನ ಮಾಡಿದವರಿಗೆ "ದ್ವಿ ವೇದಿ' ಎಂತಲ್ಕೂ ಮೂರು. | 
ಹಾಗೂ ನಾಲ್ಕು ವೇದಗಳನ್ನು ಅಧ್ಯಯನ ಮಾಡಿದರೆ *ತ್ರಿವೇದಿ' ಹಾಗೂ ' 
"ಚತುರ್ವೇದಿ' ಎಂತಲೂ ಹೆಸರು. ಈಗಲೂ ಕೆಲವರು ತಮ್ಮ ಹೆಸರಿನ ಮುಂಜಿ. 
ದ್ವಿನೇದಿ, ತ್ರಿವೇದಿ, ಚತುರ್ವೇದಿ ಇತ್ಯಾದಿ ಪದಗಳನ್ನು ಬರೆದಿರುತ್ತ್ವಾ ಕೆ. ಇದರ 
ಆರ್ಥ ಅವರ 'ಮಂಶದಲ್ಲ ಯಾರೋ ಅಷ್ಟು ವೇದಗಳನ್ನು ಅಧ್ಯಯನ ಮಾಡಿದವರದ್ದ. 
ರೆಂದಷ್ಟೆ. | 
ಆಗ ಫೆನಪಾಠಿ, ಶಾಸ್ತ್ರಿ, ಸೋಮಯಾಜಿ, ಉಪಾಧ್ಯಾಯ, 
ಜೋಯಿಸ್‌, ಅವಧಾನಿ ಇತ್ಯಾದಿಗಳು ಅವರ ನ ಯೋ ಹೀಗಿದ್ದ ರೆಂಬು : 
ಎ 

ದನ್ನು ಸೂಚಿಸುತ್ತದೆಯೇ ವಿನಾ ಅವರಲ್ಲ. "ಸೋಮಯಾಜಿ? ಎಂದಕೆ ಸೋಮ ' 


ಯಾಗವನ್ನು ಮಾಡಿದವನು ; "ಉಪಾಧ್ಯಾ ಯೆ” ಎಂದರೇ ವೇದಾಧ್ಯಯನ ಮಾಡಿ 
ದವನು ಎಂಡಥ; 


j 
( 


| 


| 
| 
\ 


ಮಂತ್ರಯೋಗ ೧೪೯ 


ಏಕದೇಶಂ ತು ವೇದಸ್ಯ ವೇದಾಂಗಾನ್ಕಪಿ ವಾ ಪುನಃ । 
ಯೋಃಧ್ಯಾಪಯತಿ ವ್ಯ ೈತ್ಯರ್ಥಂ ಉಪಾಧ್ಯಾಯಾ ಸ ಉಚ್ಯತೇ ॥ 


ಂಬುದು ಉಪಾಧ್ಯಾಯ ಶಬ್ದಕ್ಕಿರುವ ಅರ್ಥ. ಒಂದು ವೇದವನ್ನೋ ಅಥವಾ 
ವೇದಾಂಗವನ್ನೋ ವಿದ್ಯಾರ್ಥಿಗೆ ಕಲಿಸುವ ವೃತ್ತಿಯಲ್ಲಿ ತೊಡಗಿರುವವನೇ 
ಉಪಾಧ್ಯಾಯ'. 

ಮ ೦ಂಶ್ರಾಧ್ಯಯನ ಕ್ರಮ: ಮಂತ್ರವನ್ನು ಅಧ್ಯಯನ ಮಾಡಲೂ ಒಂದು 
ಕ್ರಮವಿದೆ. ಪಾಡ್ಯ, ಅಷ್ಟಮ್ಮಿ ವುಹಾಪುದೋಷ, ಚತುರ್ದಶಿ, ಪೌರ್ಣಿಮೆ 
ಅಮಾವಾಸ್ಯೆ, ಸಂಕ್ರಮಣಗಳು ಅನಧ್ಯಯನದ ದಿನಗಳು. ಶುಕ್ಲ ಸಕ್ಷದಲ್ಲಿ ವೇದ 
ವನ್ನೂ, ಕೃಷ್ಣ ಪಕ್ಷದಲ್ಲಿ ನೇದಾಂಗಗಳನ್ನೂ ಅಧ್ಯಯನ ಮಾಡಬೇಕು. ಮೊದಲು 
ತಾನು ಯಾವ ಶಾಖೆಗೆ ಸೇರಿದವನೋ ಆ ವೇದವನ್ನು ಅಧ್ಯಯನ ಮಾಡಿ ಅನಂತರ 
ಉಳಿದೆ ವೇದಗಳನ್ನು ಅಧ್ಯಯನ ಮಾಡಬಹೆ:ದು. 


ಸ್ವ ಶಾಖಾಯಃ ಪರಿತ್ಯಜ್ಯ ಅನ್ಯ ಶಾಖ ವಖಪಾಸತೇ | 
ಶಾಖಾರಂಡಂ ಸ ಸವಿಜ್ಞೆ 5 ಯಃ ಸರ್ವಧರ್ಮ ಬಹಿಷ ತಃ Il 


ಅಂದರೆ ತನ್ನ ಶಾಖೆಯ ವೇದಾಧ್ಯಯನವನ್ನು ತ್ಯಜಿಸಿ, ಯಾವನು ಅನ್ಯಶಾಖೆಯ 
ವೇದವನ್ನು "ಅಧ್ಯ ಸಿಸುವಕೋ ಅಂತಹವನು " ಶಾಖಾರಂಡ 'ನೆಂಬ ಸಂಜ್ಞೆಯನ್ನು 
ಪಡೆದು ಎಲ್ಲ ಧರ್ಮಗಳಿಂದಲೂ ದೂಡಲ್ಪಡುವನು. ಇದರ ಅರ್ಥ ಖಗ್‌ ಶಾಖೆ 
ಯವರು ಮೊದಲ: ಖಗ್ರೇದವನ್ನೂ , ಯೆಜುಶ್ಯಾ ಖೆಯವರು ಯಜುರ್ವೇದವನ್ನ್ಯೂ 
ಸಾಮಕರು ಸಾಮವೇದವನ್ನೂ ಮೊದಲು ಅಧ್ಯಯನ ಮಾಡಬೇಕು. 
ಮಂತ್ರಪಠಣೆಯ ಫಲ: ಮಂತ್ರಗಳು ದೇವ, ದ್ವಿಜ ಗುರು ಆರಾಧನಾ 
ಸಂದರ್ಭಗಳಲ್ಲಿ ಸೂಕ್ತರೂಪವಾಗಿಯೂ, ಪ್ರಯೋಗ ರೂಪವಾಗಿಯೂ ಸಠಿಸಲ್ಪಡು 
ತ್ತದೆ. ಉದಾಹರಣಾರ್ಥವಾಗಿ ಪುರುಷ ಸೂಕ್ತ , ನಾರಾಯಣ ಸೂಕ್ತ ಶ್ರೀ ಸೂಕ್ತ, 
ದೂರ್ವಾಸೂಕ್ತ, ಮೃತ್ತಿಕಾಸೂಕ್ರ್ಮ ಎರ್ಸ ಸೂಕ್ತ, ದುರ್ಗಾಸೂಕ್ತ, 
ಭಾಗ್ಯಸೂಕ್ತ, ಆಯ ಬಷ್ಯಸ ಕ್ತ, ನವಗ್ರಹಸೂಕ್ತ, ನಕ್ಷತ್ರಸೂಕ್ತ, ನಿಷ್ಣುಸೂಕ್ತ್ಮ 
'ಧೀಳಾಸೂಕ್ತ್ಮ, ಭೂಸೂಕ್ತ, ಸರಸ್ವತೀಸೂಕ್ತ, ರಾತ್ರೀ ಸೂಕ್ತ, ಹಿರಣ್ಯಗರ್ಭಸೂಕ್ತ, 
ಅಗ್ನಿಸೂಕ್ತ, ಬಳಿಸ್ಸಾಸೂಕ್ತ, ಜತ ಸೂಕ್ತ, ಘರ್ಮಸೂಕ್ತ್ಮ ಶಾಂತಿಸೂಕ್ತ, ಗಣೇಶ 
ಸೂಕ್ತ, ರುದ್ರಸೂಕ್ತ, ಸಸ ಕ್ತ, gr ಚಜಮಾ ನಸೂಕ್ತ, ನತಮಂಹೋ 
ಕ್ಯ ಅಸ್ಯ ವಾಮೀಯ ಸೂಕ್ತ ಇತ್ಯಾದಿ ; ಈ ಮಂತ್ರಗಳನ್ನು 
ವಿಧಿವತ್ತಾಗಿ ಗ್ರಹಿಸಿ, ನಿತ್ಯ ಪಾರಾಯಣದಿಂದ ಸಿದಿ )ಸಿಕೊಂಡು, ಯೋಗ್ಯ ವಿಧಾನ 
ದಿಂದ ಪಠಿಸಿದ್ದಾ ದರೆ ದೈನಾನ.ಗ್ರ ಹವಾಗುವುದಲ್ಲದೆ ಇಷ ಷ್ಟಾರ್ಥ ಸಿದ್ಧಿಯಾಗುತ್ತದೆ. 
ಈ ಫಲಶ್ರು ತಿಗಳನ್ನು ಆಯಾ "ಮಂತ್ರ ಗಳಲ್ಲಿ ಆಯಾ ದೃಷ್ಟಾ ಶರೀ ಹೇಳಿದ್ದಾರೆ. 


' ಭಾಹರಸಾರ್ಥನಾಗಿ ಒಂದೆರಡನ್ನ್ನ ಸೋಡೋಣ. ಅಥರ್ವಣ ವೇದದಲ್ಲಿ ಬರುವ 


೧೫೦ ಮಾನವಿಕ ಕರ್ಣಾಟಕ 


" ಗಣೇಶಾಥರ್ವ ಶೀರ್ಷ' ಎಂಬ ಮಂತ್ರವು ಗಣಪತಿಯನ್ನು ಕುರಿತದ್ದು, ಇದರ 
ಫಲಶ್ರುತಿ ಹೀಗಿದೆ. | 

ಏತದಥರ್ವ ಶೀರ್ಷಂ ಯೋಂಧೀತೇ ಸಬ್ರ ಹ್ಮ ಭೂಯಾಯ ಕಲ್ಪ ತೇ|ಸ' 
ಸರ್ವ ವಿಫ್ಲೈರ್ನ ಬಾಧ್ಯತೇ। ಸ ಸರ್ವತ್ರ ಸುಖದ; ೀಧತೇ| ಸ ಸಂ ಚಮಹಾೆ 
ಪಾಪಾತ್ರೈಮುಚ್ಯತೇ | Fh A ಧೀಯಾನೋ ದಿವಸ ಕೃ ತಂ ಪಾಪಂ ನಾಶಯತಿ! 
ಪ್ರಾತರಧೀಯಾನೋ ರಾತಿ ತ್ರಿಕೃತಂ ಪಾಪಂ ನಾಕ | ಸಾಯಂ ಪ್ರಾ ತಃ 
ಪ್ರಯುಂಜಾನೋ ಪಾಪೊ ಪಾಪೋ ಭವತಿ | ಸರ್ವತ್ರಾಧೀಯಾನೋಃ ಸವಿಘ್ನೋ 
ಭವನಿ! ಧರ್ಮಾರ್ಥ ಕಾಮ ಮೋಕ್ಷಂ ಚ ವಿಂದತಿ! ಸಹಸ್ರಾವರ್ತನಾದ್ಯಂ ಯಂ 
ಕಾಮಮಧೀತೇ ತಂ ತಮನೇನ ಸಾಧಯೇತ್‌ | ಅನೇನ ಗಣಪತಿಮಭಿಹಿಂಚತಿ ಸ 
ವಾಗ್ಮೀ ಭವತಿ| ಚತುರ್ಥಾ ಮನಶ್ನಂಜಪತಿ ಸ ವಿದಾ ವಾನ್ಸವತಿ | ಇತ್ಯಥರ್ವಣ ' 
ವಾಕೃಂ | ಯೋ ರೂರ್ವಾಣಕುೈರ್ಯಜತಿ ಸವೈಶ್ರ ವಣೋಪಮೋ ಭವತಿ] ಯೋ? 
ಹು ನಭ ಸಯ ಶೋವಾನ್ಸವತಿ! ಸ ಮೇಧಾವಾನೃವತಿ | ಯೋ ಮೋದಕ ಸ ಸಹ? 
ಸ್ರೇಣ ಯಜತಿ ಸ ವಾಂಛಿತ ಫಲವ ವಾಪ್ನೋತಿ | ಯಾಸ್ಸಾಜ್ಯ ಸವಿ: ುದ್ಧಿರ್ಯಜತಿ ಸ 
ಸರ್ವಂ ಲಭತೇ ಸ ಸರ್ವಂ ಲಭತೇ | ಸೂರ್ಯ ಗ್ರಹೇ ಮಹಾನದ್ಯಾಂ ಪ್ರ ತಿಮಾ ' 
ಸನ್ನಿಧೌ ವಾ ಜಪ್ತ್ವಾ ಸಿದ್ಧ ಮಂತ್ರೋಭವತಿ | "ಮಳ ವಿಘ್ನಾತ್ರ್ರಮುಡ್ಯ ತೇ! 
ಇ ತ್ನನ ುಚ ತೀ | ಮಹಾಪ ರ್ರತ್ಯವಾಯಾತ್ರೃ ಮುಚ್ಯ ತೇ|ಸ ಸರ್ವನಿದ್ಭ 1 
ವತಿ ಸ ಸರ್ವವಿದ ತಿ ಯ ಏವಂವೇದ॥ ಜ್ನ 

ಈ ಗಣೇಶಾಥರ್ವ ಶೀರ್ಷವೆಂಬ ಮಂತ್ರವನ್ನು ಯಾರು ಅಧ್ಯಯನ ಮಾಡು ' 
ತ್ತಾರೋ ಅವರು ಬ್ರಹ್ಮಜ್ಞಾನಿಗಳಾಗುತ್ತಾರೆ. ಯಾವ ವಿಘ್ನ ek ಅವರನ್ನು 
ಬಾಧಿಸಲಾರವು. ಎಲ್ಲ ವಿಧದಿಂದಲೂ ಅವರಿಗೆ ಸುಖಪಾ ್ರಾಪ್ತ್ರಿಯಾಗುತ್ತ ದೆ. ಅವರು: , 
ಮಾಡಿದ ಪಂಚ ಮಹಾಪಾತಕಗಳಾದ ಬ್ರಹ್ಮಹತ್ಯೆ, ಡಾ ಸ್ವರ್ಣಸ್ತೇಯ, 1 
ಗುರ್ವಾಂಗನಾ ಗಮನಗಳು ನಾಶವಾಗುತ್ತವೆ. ಸಾಯಂಕಾಲ ಈ ಮ ಂತ್ರವನ್ನು ' 
ಪಠಿಸಿದರೆ ಹಗಲು ಮಾಡಿದ ಪಾಪಗಳು ನಾಶವಾಗುತ್ತವೆ. ಪ್ರಾತಃ ಕಾಲ ಸರಿಸಿದರೆ. 4 
ರಾತ್ರಿ ಮಾಡಿದ ಪಾಪಗಳು ನಾಶವಾಗುತ್ತವೆ. ಬೆಳಿಗ್ಗೆ ಮತ್ತು ಸಾಯ-ಂಕಾಲಗಳಲ್ಲಿ ' 
ಪಠಿಸಿದರೆ ಪಾಪಿಯು ಎಲ್ಲ ಪಾಪಗಳಿಂದಲೂ ಬಿಡಲ್ಪಡುತ್ತಾನೆ. ಯಾವಾಗಲೂ ' 
ಪಠಿಸುತ್ತಿದ್ದರೆ ವಿಫ್ನೆಗಳಿಂದ ಮುಕ್ತನಾಗುತ್ತಾನೆ. ಚತುರ್ವಿಧ ಫಲಪುರುಷಾರ್ಥ ' 
ಗಳಾದ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳನ್ನು ಹೊಂದುತ್ತಾನೆ, ಯಾವ 
ಇಷ್ಟಾರ್ಥವನ್ನು ಬಯಸಿ ಒಂದು ಸಾವಿರ ಬಾರಿ ಇದನ್ನು ಪಠಿಸುತ್ತಾನೋ ಆ ' 
ಇಷ್ಟಾರ್ಥವು ಕೈಗೂಡುತ್ತದೆ. ಮ ಮಂತ್ರವನ್ನು ಹೇಳುತ್ತಾ ಶ್ರೀ ಗಣಪತಿಗೆ [| 
ಅಭೀಷೇಕಮಾಡಿದರೆ ಅಂತಹವನು ವಾಗ್ಮಿಯಾಗುತ್ತಾನೆ. ಚತುರ್ಥಿಯ ದಿನ ಉಪ್ರ ' 
ವಾಸವಿದ್ದು ಈ ಮಂತ್ರವನ್ನು ಪಠಿಸಿದರೆ ಅಂತಹವನು ವಿದ್ಯಾವಂತನಾಗುತ್ತಾ ನ. 
ಇದು ಅಥರ್ವಣ ವೇದದಲ್ಲಿ ಹೇಳಿರುವ ಮಾತು. ಅಂದರೆ ಹುಸಿಯಾಗತಕ್ಕದ್ದ ಲ್ಲ... 


(| 


ಣಿ ಮಂತ್ರಯೋಗ ೧೫೧ 


ಯಾರು ಈ ಮಂತ್ರವನ್ನು ಸಠಿಸುತ್ತಾ ಗಣಪತಿಯನ್ನು ಗರಿಕೆಯಿಂದ ಪೂಜಿಸುತ್ತಾರೋ 
ಅಂತಹವರು ಕುಬೇರನಿಗೆ ಸಮಾನವಾದ ಐಶ್ವರ್ಯವನ್ನು ಸಡೆಯುತ್ತಾಕಿ. ಯಾರು 
ರಳಿನಿಂದ ಪೂಜಿಸುತ್ತಾರೋ ಅವರು ಯಶೋವಂತರೂ, ಪ್ರಜ್ಞಾ ವಂತರೂ ಆಗು 
ತ್ತಾರೆ. ಯಾರು ತುಪ್ಪ ಮತ್ತು ಸಮಿತ್ತು ಗಳನ್ನು ಈ ಮಂತ್ರ ಪುರಸ್ಸರವಾಗಿ ಹೋಮ 
ಮಾಡುತ್ತಾರೋ ಅವರಿಗೆ ಸಕಲ ಇಷ್ಟ್ರಾರ್ಥಗಳೂ ಸಿದ್ಧಿ ಸುತ್ತದೆ. ಯಾರು ಮೋದಕ 
ಸಹಸ್ರಗಳನ್ನು ಹೋವ, ಮಾಡುತ್ತಾರೋ ಅವರ ಕಾಮ್ಯಗಳು ಈಡೇರುತ್ತವೆ. 
ಸೂರ್ಯಗ್ರಹಣದ ದಿನ ಮಹಾನದಿಯ ದಡದಲ್ಲಾಗಲೀ ಅಥವಾ ಪ್ರತಿಮಾ ಸನ್ಲಿಧಿ 
ಯಲ್ಲಾಗಲೀ ಮ ಮಂತ್ರವನ್ನು ಜಪಿಸಿದ್ದೇ ಆದಕೆ ಆದು ಸಕಲ ಇಷ್ಟಾರ್ಥಗಳನ್ನೂ 
ಸಿದ್ಧಿ ಸುವ ಸಿದ್ಧಮಂತ್ರವಾಗುತ್ತದೆ. ಮಹಾ ವಿಘ್ನಗಳು ದೂರಾಗುತ್ತವೆ. ಮಹಾ 
ದೋಷಗಳು ನಶಿಸುತ್ತವೆ. ಮಹಾ ತೊಂದರೆಗಳು ಓಡುತ್ತವೆ. ಅಂತಹವನು ಎಲ್ಲವನ್ನು 
ಹೊಂದುತ್ತಾನೆಂಬುದು ವೇದವಾಕ್ಯ. 
| ಹೀಗೆಯೇ ಅಥರ್ವಣ ವೇದದಲ್ಲಿ ಉಕ್ತವಾಗಿರುವ “"ಸೂರ್ಯೋಸಪನಿಷತ್‌? 
ಎಂಬ ಮಂತ್ರವನ್ನು ಜಪಿಸುವುದರಿಂದ ಉಂಟಾಗುವ ಫಲವು ಈ ರೀತಿ ಇದೆ 
ಯಃ ಸದಾ ಹರಹರ್‌ಜಪತಿ ಸವೈಬ್ರಾಹ್ಮಣೋ ಭವತಿ ಸವೈೈ ಬ್ರಾಹ್ಮಣೋ 
ಭವತಿ|. ಸೂರ್ಯಾಭಿಮುಖೋ ಜಪ್ತ್ವ್ವ್ವಾ ಮಹಾನ್ಯಾಧಿಭಯಾತ್ರೃಮುಚ್ಯತೇ 
ಅಲಕ್ಷ್ಮೀರ್ನಶ್ಯತಿ | ಅಭಕ್ಷ್ಯಭಕ್ಷಣಾತ್‌ ಪೂತೋ ಭವತಿ! ಅಗಮ್ಯಾ ಗಮನಾತ್‌ 
ಪೂತೋ ಭವತಿ| ಪತಿತ ಸಂಭಾಷಣಾತ್‌ ಪೂತೋ ಭವತಿ| ಅಸತ್‌ ಸಂಭಾಷಣಾತ್‌ 
ಪೂತೋ ಭವತಿ| ಮುಧ್ಯಾಹ್ನೆ ಸೂರ್ಯಾಭಿಮುಖಃ ಪಠೇತ್‌ | ಸದ್ಯೋತ್ಸನ್ನ ಸಂಚ 
ಮಹಾಪಾತಕಾತ್‌ ಪ್ರಮುಚ್ಯತೇ | ಯ ಏತಾಂ ಮಹಾಭಾಗ: ಪ್ರಾತಃ ಪಠತಿ ಸ 
ಭಾಗ್ಯವಾನ” ಜಾಯತೇ ಪಶೂನ್‌ ವಿಂದತಿ । ವೇದಾರ್ಥಂ ಲಭತೇ | ತ್ರಿಕಾಲ ಮೇತ 
ಜ್ವಪ್ಪ್ಯಾ ಕ್ರತುಶತ ಫಲಮವಾಪ್ನೋತಿ! ಹಸ್ತಾದಿತ್ಯೇ ಜಸತಿ ಸ ಮಹಾಮೃತ್ಯುಂ 
ತರತಿ ಸ ಮಹಾಮೃತ್ಯುಂ ತರತಿ ಯ ಏವಂವೇದ॥ ಇತ್ಯುಸನಿಷತ್‌ | 
ಯಾರು ಸದಾವಕಾಲವೂ ಈ ಸೂರ್ಯೋಸಪನಿಷತ್‌" ಮಂತ್ರವನ್ನು ಜನಿಸು 
ತಾರೋ ಅವರು ಬ್ರಹ್ಮಜ್ಜಾ ನಿಗಳಾಗುತ್ತಾರೆ. ಸೂರ್ಯನಿಗಭಿಮುಖವಾಗಿ ಇದನ್ನು 
- ಜಪಿಸಿದರೆ ಮಹಾವ್ಯಾಧಿ ಮತ್ತು ಭಯಗಳು ದೂರಾಗುತ್ತವೆ. ಅಂತಹೆವರ ದಾರಿ 
ದ್ರ್ಯವು ನಿವಾರಣೆಯಾಗುತ.ದೆ. ಅಭಕ್ಷ್ಯ ಭಕ್ಷಣದ ದೋಷವು ನಿವಾರಣೆಯಾಗುತ್ತದೆ. 
ಯಾರಲ್ಲಿ ಪ್ರವೇಶಿಸಕೂಡೆಜೋ ಅಂತಹವರಲ್ಲಿ ಪ್ರವೇಶಿಸಿದ ದೋಷವು ನಿವಾರಣೆ 
ಯಾಗುತ್ತದೆ. ಸಶಿತರ ಮತ್ತು ಅಸಭ್ಯರ ಜತೆ ಮಾತನಾಡುವುದರಿಂದ ಉಂಟಾದ 
ದೋಷವು ನಿವಾರಣೆಯಾಗುತ್ತದೆ. ಮಧ್ಯಾಕ್ನ ಸೂರ್ಯನಿಗೆ ಅಭಿಮುಖವಾಗಿ ಇದನ್ನು 
ಪಠಿಸಿದರೆ ಸಂಚವ:ಹಾಪಾತಕಗಳು ದೂರಾಗುತ್ತವೆ. ಪ್ರಾತಃಕಾಲದಲ್ಲಿ ಇದನ್ನು 
ಪಠಿಸಿದರೆ ಆತನು ಭಾಗ್ಯಶಾಲಿಯಾಗುತ್ತಾನೆ. ಹಾಗೂ ಪಶುಗಳನ್ನು ಹೊಂದುತ್ತಾನೆ. 
ವೇದಾರ್ಥಗಳು ಆತನಿಗೆ ಲಭಿಸುತ್ತದೆ. ದಿನಕ್ಕೆ ಮೂರು ಬಾರಿ ಅಂದರೆ ಬೆಳಗ್ಗೆ, 


೧೫೨ ಮಾನವಿಕ ಕರ್ಣಾಟಕ 


ಮಧ್ಯಾಹ್ನ ಮತ್ತು ಸಾಯಂಕಾಲಗಳಲ್ಲಿ ಜನಿಸಿದರೆ ಸಾವಿರ ಯಜ್ಞವನ್ನು ಮಾಡಿದ 
ಫಲವು ಸಕ ಡೆ. ಭಾನುವಾರ ಹಸ್ತಾ ನಕ್ಷತ್ರದಲ್ಲಿ ಜಪಿಸಿದರೆ ಗೆ ಹಾಮ ೃತ್ಯ್ಯುವೂ 
ಸಹ ದೂರವಾಗುತ್ತದೆ. , ಇದು ವೇದ ವಾಕ್ಯ: | 

ಇಂದ್ರಾಕ್ಷೀ ಸ್ತೋತ್ರ PRS ಬೂ ಉಂಟಾಗುವ 
ಫಲ ಈ ರೀತಿ ಇದೆ. ಶಚೀ ಪುರಂದರ ಖುಹಿಗಳು ಈ ಸ್ತೋತ್ರ ಮಂತ್ರದ ದ್ರಷ್ಟಾರರು.. 
ಇದು ಮಾರ್ಕಂಡೇಯ ಪುರಾಣದಲ್ಲಿದೆ. | 


ಆಯುರಾರೋಗ್ಯ ಮೈಶ್ವರ್ಯಂ ಜ್ಞಾನಂ ವಿತ್ತಂ ಯಶೋ ಬಲಂ! ಕ್ಷಯಾಪ 
ಸ್ಮಾರಕುಷ್ಕಾದಿ ತಾಸಜ್ವ ರ ನಿನಾರಣಮ್‌ | ಶೀತಜ್ವರ ಫಿವಾರಣಮ | ಉಷ್ಣ ಜ್ವರ 
ನಿವಾರಣಂ | ಸಫ್ನಿಪಾತಜ್ವರ ನಿವಾರಣವರ್‌ | ಸಮಸ್ತ ಭಯ ನಿವಾರಣವರಕ” 
ಸಮಸ್ತ ರೋಗ ನಿವಾರಣವರ್‌ | ಶತಮಾವರ್ತಯೇ ಜ್ಯಸ್ತು ಮುಚ್ಯತೇ ವ್ಯಾಧಿ 
ಬಂಧನಾತ್‌ | ಆವರ್ತಯೇತ್ಸಹಸ್ರಂತು ಲಭತೇ ವಾಂಛಿತಂ ಫಲವರ್‌ | ಇಂದ್ರ 
ಸ್ತೋತ್ರ ಮಿದೆಂ ಪುಣ್ಯಂ ಸಠೇದಾಯಷ್ಯವರ್ಧನಮ್‌ | ಜ್ವರಾದಿ ಸರ್ವರೋಗಾಣಾಂ 
ಅಸಮ್ಮತ ತ್ತು ರ್ಭೆಯಾಯ ಚ! 

ಟ್ಟ ಸ್ಲೋತ್ರಮಂತ್ರವನ್ನು ನಿತ್ಯವೂ ಜಪಿಸುವುದರಿಂವ ಆಯುರಾ' 
ರೋಗ್ಯ ಐಶ್ವರ್ಯಗಳೂ, ಯಶಸ್ಸೂ ಮತ್ತು ಬಲವೂ ಲಭಿಸ.ತ್ತದೆ. ಕ್ಷಯ, ಮೂರ್ಛೆ ' 
ರೋಗ, ಕುಷ್ಟ ತಾಪಜ್ಜ ರ್ಕ ಶೀತಜ್ವ ರ, ಉಷ್ಣ್ಯಜ್ವರ ಮುಂತಾದ ಸರ್ವರೋಗಗಳೂ 
ನಿವಾರಣೆಯಾಗುತ್ತದೆ. ನೂರು ಬಾ ರಿಈ ಮಂತ್ರವನ್ನು ಜಪಿಸುವುದರಿಂದ ವಾ ಧಿ? 
ಯಿಂದ ಮುಕ್ತನಾಗುತ್ತಾನೆ. ಸಾವಿರ ಬಾರಿ ಪಠಿಸುವುದರಿಂದ ಇಷಾ ರ್ಥಗಳೆಲ್ಲಪೂ 
ಸಿದ್ಧಿಸುತ್ತದೆ. ಈ ಮಂತ್ರವನ್ನು ಪಠಿಸುವುದರಿಂದ ಆಯುಷ್ಯವು ವರ್ಧಿಸುತ್ತ ದೆ; 
ಅಸಮೃತ್ಯುವು ನರಿಹಾರವಾಗುತ್ತ Rk 


ಆಧ್ಯಾತ್ಮಿಕ ಸಾಧನ ಮಾರ್ಗದಲ್ಲಿ ವೇದ ಮಂತ್ರಗಳ ನಿತ್ಯ ಪಾರಾಯಣಕ್ಕೆ | 
ಒಂದು ವಿಶಿಷ್ಟ ಸಾ ನವಿದೆ. ಮಂತ್ರ ಗಳನ್ನು ಸ್ವರ $i ವನ್ನು AE ಉಚ್ಚ ರಿಸ 
ಬೇಕು. ಇದರಿಂದ ಮನಸ್ಸು ಉದಾತ ತ್ರ ಭಾವಕ್ಕೇರು ವುದು. ಮೇದ ಮಂತ, ಗಳನ್ನು 4 
ನಿಧಾನವಾಗಿ ಉಚ್ಚರಿಸಿದರೆ ಅಧ್ಯಯನವು ರಸವತ್ತಾಗುವುದೆಂದು ನಾರದೀಯ ಪುರಾಣ ' 
ದಲ್ಲಿ ಹೇಳಿದೆ. 


ಜ್ಞ ಸಮ್ಯಕ್‌ ವರ್ಣ ಪ್ರಯೋಗೇನ ಬ ಬ್ರಹ್ಮಲೋಕೋ ಮಹೀಯತೇ? ಚ 
ಚೆನ್ನಾ ಗಿ ನೇದಾಕ್ಷರಗಳನ್ನುಚ್ಚ ರಿಸುವವರು ಬ ಬ್ರಹ್ಮ ಲೋಕವನ್ನು ಹೊಂದಿ ಪೂಜ್ಯ 4 
ರಾಗುವರ್ಗು ಎಂದು A Sand ಮಹೆರ್ಷಿಗಳಿಗೆ ನೇದಾಧ್ಯಯನನೆ $4 
ಮ ುಹಿಮೆಯನ್ನು ತಿಳಿಸಿದ್ದಾ ಭೆ ಪ್ರತಿದಿನವೂ ಪ್ರಾತಃ ಕಾಲದಲ್ಲಿ ಸ್ನಾನಾದಿಗಳಿಂದ: | 
ಸರಿಶುದ ನಾಗಿ ನಿಯಮ ನ್ಕೆ ಗಳಿಂದ ನೇದ ಮ we ತ್ರಗಳನ್ನು ಪಾರಾಯಣ ಮಾಡ | 
ಬೇಕು.” $ 


—— 


ಮಂತ್ರಯೋಗ ೧೫೩ 


ವೇದಾಧ್ಯಯನ ಮಹಿಮೆಯನ್ನು ವರಾಹ ಪುರಾಣದಲ್ಲಿ ಹೀಗೆ ವರ್ಣಿಸಿದೆ. 
* ಪದಕ್ರಮ ವಿಶೇಷಜ್ಞೋ ವರ್ಣಕ್ರಮ ವಿಚಕ್ಷಣಃ । 
ಸ್ವರ ಮಾತ್ರಾ ವಿಶೇಷಜ್ಲೋ ಗಚ್ಛೇದಾಚಾರ್ಯ ಸಂಪದಮ್‌ | 
ಸಂಹಿತಾ ಪಾಠತಃ ಪುಣ್ಯ ದ್ವಿಗುಣಂ ಪದಪಾಠತಃ । 
ತ್ರಿಗುಣಂ ಕ್ರಮ ಪಾಠೇನ ಜಟಾಪಾಠೇನ ಷಡ್ಲುಣಮ್‌ ॥ 


ಅಂದರೆ " ಸಂಹಿತ್ಕಾ ಪದಪಾಠ, ವರ್ಣೋಚ್ಛಾರಣೆ, ಸ್ವರ, ಮಾತ್ರಾ,-ಇವುಗಳನ್ನು 
ಚೆನ್ನಾಗಿ ತಿಳಿದವನು ಆಚಾರ್ಯನೆನ್ನಿಸಿಕೊಳ್ಳುವನು, ಸಂಹಿತೆಯನ್ನು ಪೂರ್ಣವಾಗಿ 
ಅಧ್ಯ ಯನ ಮಾಡುವುದರಿಂದ ಅಧಿಕ ಪುಣ್ಯ ಬರುತ್ತದೆ. ಸದಪಾಠಾಧ್ಯ ಯನದಿಂದ 
4 ಎರಡರಷ್ಟೂ , ಕ್ರಮಸಪಾಠದಿಂದ ಮಸೂರರಷೂ, ke ಆರರಷ್ಟೂ 
ಚ ಪುಣ್ಯವು Ta ಹೇಳಿದೆ.” 
ವೇಧಾಧ್ಯಾಯಿ:ಯ ಮಹಿಮೆಯ ಬಗ್ಗೆ ಮನುಸ್ಮೃತಿಯಲ್ಲಿ ಹೀಗೆ ಹೇಳಿದೆ. 
ಯಥೈಜಸ್ತೇಜಸಾ ವಹ್ನಿಃ ಪ್ರಾಪ್ತಂ ನಿರ್ದಹತಿ ಕ್ಷಣಾತ್‌ | 
ತಥಾ ಜ್ಞಾನಾಗ್ಗಿನಾ ಪಾಪಂ ಸರ್ವಂ ದಹತಿ ವೇದವಿತ್‌ ॥ 
ತನ್ನಲ್ಲಿ ಬಿದ್ದಕಟ್ಟಗೆಯನ್ನು ಬೆಂಕಿಯು ಹೇಗೆ ಕ್ಷಣ ಮಾತ್ರದಲ್ಲಿ ದಹಿಸುವುಜೋ 
ಅಂತೆಯೇ ವೇದಜ್ಞನು ಮಾಡಿದ ಪಾಪವು ಆತನ ಜ್ಞಾ ನಾಗ್ನಿಯಿಂದ ಭಸ್ಮವಾಗು 
ತ್ತದೆ. ಅಲ್ಲದೆ 
“ ಅಕಾಮತಃ ಕೃತಂ ಪಾಪಂ ವೇದಾಭ್ಯಾಸೇನ ಶುದ್ಧ ತಿ 
ಗೊತ್ತಿಲ್ಲದೆ ಮಾಡಿದ ಪಾಪವು ವೇದಾಧ್ಯಯನದಿಂದ ನಿವಾರಣೆಯಾಗುತ್ತದೆ 
ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಹೀಗೆ ಹೇಳಿದೆ. 
ಚತ್ವಾರೋ ವೇದಧರ್ಮ ಜ್ಲಾಃ 
ಪರ್ಷತ್‌ ತ್ರೈವಿದ್ಯ ಮೇವ ವಾ 
ಸಾಬ್ರೂತೇ ಯಂ ಸಧರ್ಮ 
ಸಾದ್ಯೆ "ಕೋ ವಾ ಧ್ಯಾತ್ಮವಿತ್ತಮಃ॥ 


ವೇದ ಮತ್ತು ಧವ: `ಶಾಸ್ತ್ರ ವನ್ನು ತಿಳಿದ ನಾಲ್ಕ ಜನರು ಸೇರಿದರೆ ಅದು ಒಂದು 
" ಪರ್ಷತ್ತು' ಎನಿಸುತ್ತೆ. ವ. pA ವೇದ ತ ಧರ್ಮಶಾಸ್ತ್ರ ತಿಳಿದ ಮೂವರು 
ಇದ್ದರೂ ಸಹ ಅದು ಪರ್ಷತ್ತು ಎನಿಸುತ್ತದೆ. " ಪರ್ಷತ್ತು ' ak ಅನೇಕ ಜನಿ 
ಗಳ ಸಮೂಹ. ಕೇವಲ ಮೂರು ಅಥವಾ ನಾಲ್ಕೇ ಜನರು ಇದ್ದರೂ ಸಹ ಆದು 
ಒಂದು ಸರ್ಷತ್ತು ಎಥಿಸುವುದು ವೇದದ ಮಹಿಮೆಯನ್ನು ಜ್‌ 


ವೇದಃ ಶಿವಃ ಶಿವೋ ವೇದೋ ವೇದಾಧ್ಯಾಯೀ ಸದಾಶಿವಃ । 


ತಸ್ಮಾತ್ಸರ್ವ ಪ್ರಯಶ್ನೇನ ವೇದಮೇವ ಸದಾ ಜಪೇತ್‌ ॥ 


೧೫೪ ಮಾನವಿಕ ಕರ್ಣಾಟಕ 


ವೇದವೇ ಶಿವ, ಶಿವನೇ ನೇದ. ವೇದವನ್ನು ಅಧ್ಯಯನ ಮಾಡುವವನೇ ಸದಾಶಿವ, 
ಆದುದರಿಂದ ಸರ್ವಪ್ರ ಯತ್ತೆ (ನ ವೇದವನ್ನು ಸದಾ ಜಹಿಸಬೇಕು. 


ಮಂತ್ರಗಳ ವೈಜ್ಞಾನಿಕ ಸಮೀಕ್ಷೆ: ಮಂತ್ರಶಕ್ತಿ ಅಗಾಧವಾದದ್ದು. 
ಮಂತ್ರದಿಂದ ಕೊಂ ಸ್ಪಂದನವನ್ನು ಧ್ವ ನಿಮುದ್ರಿ a ಹೀಗೆ 
ಮಂತ್ರದಿಂದ ಇಷ್ಟಾರ್ಥ ಸಿದ್ಧಿ ಗಳನ್ನೂ, ಕೋಗನಿವಾರಣೆ, ಆಯುಷ್ಯವೃದ್ಧಿ, 
ಸ ಶ್ರ ಪರಿಹಾರ ಮುಂತಾದ ಸಹಾಯಕ ಕಾರ್ಯಗಳನ್ನೂ » ದಿಗ್ಗ ೦ದನ್ಕ ಸ ದ ತ್ರ 
ಸಂಮೋಹನ, ವಿದ್ವೇಷಣ, ಉಚ್ಛ್ಯಾಟನ, ಮಾರಣ ಭ್ಯ, ವಿಚ್ಛೆದ್ರ ದ.ಕಾರಕ 
ಕಾರ್ಯಗಳನ್ನೂ ಮಾಡಬಹುದು. ಆದರೆ ಈ ಕ್ಷುದ್ರ ಕಾರ್ಯಗಳನ್ನು ಮಾಡುವುದ 
ರಿಂದ ಕೇಡು ಸಟ್ಟಿಟ್ಟ ಬುತ್ತಿ. 


ಮಂತ್ರ ಯೋಗದ ಮೂಲಪುರುಷ ಮುನಿ ಹಿರಣ ್ಯಗರ್ಭನೆಂದು ಪ್ರಖ್ಯಾತಿ. 
ಇದಕ್ಕೆ ಭರ: ಮತ್ತು ಭಾಗವತಗಳಲ್ಲಿ ಆಧಾರಗಳಿವೆ 


ಹಿರಣ್ಯಗರ್ಭೋ ಮಂತ್ರಯೋಗಸ್ಯ ವಕ್ತಾ ನಾನ್ಯಃ ಪುರಾತನಃ 
(ಮಹಾಭಾರತ ೧೨-೨೪೯-೬೫) ' 

ಇದಂ ಹಿ ಮಂತ್ರ ಯೋಗೇಶ್ವರ ಹಿರಣ್ಯಗರ್ಭೋ 

ಭಗವಾನ್‌ ಜಗಾದ್ಯಾತ್‌ । (ಭಾಗವತ ೫-೧೯-೧೩) 


ಎಂಬ:ದಾಗಿ ಹೇಳಿದೆ. ಮಂತ್ರೌಷಧಿಗೆ ಮಾಸಲಾಗಿರುವ “ ಹಿರಣ್ಯ- ಗರ್ಭ ಮಂತ್ರ * 
ಯೋಗ ಸಮೀಕ್ಷೆ” ಎಂಬ ಗ್ರಂಥವನ್ನು ತಾಡಪತ್ರದ ಮೇಲೆ ಭಗವಾನ್‌ ಹಿರಣ್ಯ 1 
ಗರ್ಭಮುನಿ ರಚಿಸಿದ್ದಾನೆ. ಒಂದು ನಿರ್ದಿಷ್ಟ ಕಂಪನ ಮತ್ತು ಲಯಕೃನ:ಗುಣವಾಗಿ p 
ಉಚ್ಚರಿಸಿದಾಗ ಮನೋಜನ ಎಂದರೆ ಆಲೋಚನಾ ಶಕ್ತಿ ತರಂಗಗಳನ್ನು ಪ್ರಸಾರ 

ಮಾಡುವ ಶಬ್ದಗಳ ಗುಂಪು ಮಂತ್ರ ಎಂದು ಹಿರಣ್ಯಗರ್ಭನ ವಿವರಣೆ. ಈ ಜೀವಶಕ್ತಿ ' 
ಕಣವಾದ 6 ಲೈಫ್‌ಟ್ರಾನ್‌'ಗೆ ಸಹಜವಾಗಿಯೇ ಅನೇಕ ಪರಿಣಾಮಗಳನ್ನುಂಟು ' 
ಮಾಡುವ ಸಾಮರ್ಥ್ಯವಿದೆ. 


ಭೌತಿಕ ಶರೀರಕ್ಕಿಂತ ಹೆಚ್ಚಿನದು ಮಾನವನಲ್ಲಿಜೆಯೆಂದು ಪುರಾತನ ಭಾರ ' 
ತೀಯ ನಿಜ್ಞಾನ ಹೇಳುತ್ತದೆ. ನಮ್ಮ ಕಣ್ಣಿಗೆ ಕಾಣುವ ಭೌತಿಕ ಶರೀರವೇ ಸ್ಕೂಲ ಜ್ಯ; 
ಶರೀರ. ಇದರೊಂದಿಗೆ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಗಳಿವೆ. ಈ ಸೂಕ್ಷ್ಮ 4 
ಶರೀರವನ್ನು “ಲಿಂಗ ಶರೀರ 'ವೆಂತಲೂ ಕರೆಯುತ್ತಾರೆ. ಇದನ್ನು ಅರ್ಥಮಾಡಿ ೆ 
ಕೊಳ್ಳ ದಿದ್ದ ಕೆ ಮಂತ್ರ ವಿಧಾನ ಅರ್ಥವಾಗುವುದು ಕಷ್ಟ. ಮಂತ್ರವು ಸೂಕ್ಷ್ಮ 1 
ಪ್ರಪಂಚದ” ಮೇಲೆ ಪರಿಣಾಮವನ್ನು ಂಟುಮಾಡುತ್ತ ತಡ" ಇದನ್ನು ಸ್ಪಷ್ಟವಾಗಿ, p 
ತಿಳಿದುಕೊಂಡೆ ವಿಶ್ವದ ಹುಟ್ಟು ಮತ್ತು ನಾಶದ ಜತೆಗೆ ಜೀವನ ಚಕ್ರಸಿಲ್ಲ” ತನ್ನ 
ಷಾ ಸನವೇನೆಂಬುದು ಸಿಗ Werte; 


. ಮಂತ್ರಯೋಗ ೧೫೫ 


ನಿಶೇಷ ಬಗೆಯ ಗುಣಗಳುಳ್ಳ, ಹೆಚ್ಚು ಶಕ್ತಿಯುತ ಸಂಕೀರ್ಣ ಕಂಪನಗಳಾದ 
“ ಈಶಂ ನಿಂದ ನಿಶ್ವ ಮತ್ತು ಅದರೆಲ್ಲಾ ಭಾಗಗಳು ಸೃಷ್ಟಿಯಾಗಿನೆಯೆಂದು ಉಪ 


'ನಿಷತ್ತು ತಿಳಿಸುತ್ತದೆ. 


ಈಶಾವಾಸ್ಯ ಮಿದಂ ಸರ್ವಂ ಯತ್ಕಿಂಚ ಜಗತ್ಕಾಂ ಜಗತ್‌ | 


ಎನ್ನುತ್ತದೆ " ಈಶಾವಾಸ್ಯೋಪನಿಷತ್ತು '. ಆಧುನಿಕ ವಿಜ್ಞಾನ » ಸಹ ಇದನ್ನು 
ಸರಿಯೆಂದು ಒಪ್ಪಿಕೊಂಡಿದೆ. ಕೆಲವೊಂದು ಅನಧಿಯವರೆಗೆ ಶಾಂತವಾಗಿ ಏಕಾಗ್ರತೆ 
ಯಿಂದ ಮಂತ್ರಪಠಣ ಮಾಡಿದರೆ ಅದರ ಸರಿಣಾಮಗಳನ್ನು ಪಡೆಯಬಹುದು. 
ಮಂತ್ರ ಶಕ್ತಿಯನ್ನು ಅರ್ಥಮಾಡಿಕೊಳ್ಳಲು ಅದರ ಅರ್ಥವನ್ನು ತಿಳಿದಿರಬೇಕು. 


ಆರ್ನೇಯ ಜ್ಞಾನದಂತೆ ಮಂತ್ರದ ಪದಗಳು ಹೇಗೆ ರಚಿತವಾಗಿದೆಯೆಂದರೆ ಅವುಗಳ 


ಉಚಾ.ರಣೆಯ ಮಾತ್ರದಿಂದ ಉಂಟಾಗುವ ಕಂಪನಗಳು ಅಪೇಕ್ಷಿಸಿದ್ದನ್ನು ಸುಪ್ತ 
ಪ್ರಜ್ಞೆ ಯ.ಲ್ಲುಂಟುಮಾಡುತ್ತವೆ. ವಿಶ್ವಸ್ತ್ವರೂಪಿಯೆಂದು ಕರೆಯಬಹ:ದಾದ ಮಹಾ 
ಕುಂಡಲಿನಿಯಿಂದೆ ಮೇಲ್ಮಟ್ಟದ ಶಕ್ತಿ ತರಂಗಗಳನ್ನು ಸ್ವೀಕರಿಸುವ ಮತ್ತು ಪ್ರಸಾರ 
ಮಾಡುವ ಶಕ್ತಿಯುಳ್ಳೆ ವ್ಯಕ್ತಿಯನ್ನು ¢ ಸಿದ್ದ ಪುರುಷ ” ಎನ್ನುತ್ತಾರೆ. 

ಮಂತ್ರಯೋಗದ ಪುರಾತನ ಕತಣ್ಯವೊಬ್ಬರ ಅಭಿಪ್ರಾಯದಂತೆ ಸಸ್ಯ, ಪ್ರಾಣಿ 
ಮತ್ತು ಮಾನವ ಶರೀರದಲ್ಲಿ " ಬಯೋಪ್ಣಾಸ್ಮಿಕ್‌ ' ಅಥವಾ ಜೈವಿಕ ಶಕ್ತಿಯ 
ಪರಿಣಾಮವನ್ನುಂಟುಮಾಡುವ ನರಗಳ ಆರು ಚಕ್ರಗಳಿವೆ. ಈ ಚಕ್ರಗಳು ಸರಿಯಾದ 
ರೀತಿಯಲ್ಲಿ ಕ್ರೀಯಾಶೀಲವಾಗುವಂತೆ ಎಂದರೆ ಕುಂಡಲಿನಿ ಜಾಗ್ರತವಾಗುವಂತೆ 
ಮಾಡಿದರೆ ಆ ಸಾಧಕ ತನಗೆ ಜೇಕಾದ ಪರಿಣಾಮಗಳನ್ನುಂಟುಮಾಡಬಹುದು. 
ಒಂದು ಬಗೆಯ ನಿಷ್ಕ್ರಿಯತೆಯಿಂದಾಗಿ ಈ ಚಕ್ರಗಳು ಸಾಮಾನ್ಯರ ದೇಹದಲ್ಲಿ 
ಸಕ್ರಿಯವಾಗಿರುವುದಿಲ್ಲ. ಮಂತ್ರಾ ಭ್ಯಾಸದಿಂದ, ನಿಷ್ಠ )ಯವಾದ ಮೆದುಳಿನ ಭಾವ 
ಸಕ್ರಿಯವಾಗುವ ವಿಷಯ ಸಾಕಷ್ಟು ಸ್ಪಷ್ಟವಾಗಿದೆ. ಆದ್ದರಿಂದ ಇದರ ಪ್ರಮುಖ್ಯತೆ 
ಯನ್ನು ಒತ್ತಿ ಹೇಳಬೇಕಾದ್ದಿಲ್ಲ. 

ಮಂತ್ರದ ಕಂಪನಗಳು ರೋಗವನ್ನು ಗುಣಪಡಿಕುತ್ತದೆಂದರೆ ನಿಮಗೆ 


ಆಶ್ಚರ್ಯವಾಗಬಹ:ದು, 


“ ಮಂತ್ರಕ್ಕೆ" ಪಾಂಗಾಯಿ ಮಡಿಲಿಗುದುರುವುದುಂಟೆ ?” 


ಎಂಬ ಕವಿವಾಣಿ ಒಡನೆಯೇ ನೆನಪಿಗೆ ಬರಬಹುದು. ವಿಚಾರವಾದಿಗಳಂತೂ ಇದು 
ಮೂಢನಂಬಿಕೆಯ ಪರಮಾವಧಿಯೆನ್ನದೆ ಇರರು. ಆದರೆ ಸತ್ಯವು ಎಂದಿದ್ದರೂ, 
ಯಾರೂ ಅಲ್ಲಗಳೆದರೂ ಸತ್ಯವೇ, ಅದು ಎಂದಿಗೂ ಮಿಥೈಯಾಗುವುದಿಲ್ಲ. ಈ 
ವಿಚಾರವಾದಿಗಳ: ವಿಜ್ಞಾ ನಕ್ಕೆ ಸಂಕುಚಿತವಾದ ಅರ್ಥವನ್ನು ಕೊಟ್ಟಿರುತ್ತಾರೆ. ಅವರ 
ದೃಷ್ಟಿಯಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಇತ್ಯಾದಿ ವಿಷಯಗಳೇ 


8 4 


೧೫೬ ಮಾನವಿಕ ಕರ್ಣಾಟಕ 


ವಿಜ್ಞಾನ ಪ್ರಯೋಗ, ಅವಲೋಕನ ಮತ್ತು ತೀರ್ಮಾನಗಳಿಗೆ ಸಿಕ್ಕುವ ವಿಷಯಗಳೇ 
ವಿಜು ನನೆಂಬುದು ಅವರ ನಂಬಿಕೆ. ಇದು ಸರಿಯೇ ಆದರೂ ವಿಶಾಲವಾದ ಅರ್ಥ 
ವಲ್ಲ 
“ ವಿಶೇಷ ಜ್ಞಾನಂ ವಿಜ್ಞಾನಂ ” 

ಎಂಬುದು ವಿಜ್ಞಾ ನಕ್ಕಿರುವ ವಿಶಾಲಾರ್ಥ. ಅಂದರೆ ವಿಶೇಷವಾದ ಜ್ಞಾನವೆಲ್ಲಾ 
ವಿಜ್ಞಾ ನನೇ. ಇಂದ್ರಿಯಾತೀತವಾದ ವಿಷಯಗಳು, ಜ್ಞಾನಗಳು ಪ್ರಪಂಚದಲ್ಲಿ 
ವಿಪುಲವಾಗಿದೆ. ಅವೆಲ್ಲವೂ ವಿಜ್ಞಾನವೇ. 

ಒಂದು ವಿಶಿಷ್ಟ ಬಗೆಯ ಸ್ಪಂದನ ಲಹೆರಿಯನ್ನು ಸಸ್ಯ, ಪ್ರಾಣಿ ಮತ್ತು 
ಮಾನವ ಶರೀರಗಳು ಹೊರಸೂಸುತ್ತವೆಂದು (( ಮಂತ್ರಯೋಗ ಸಮೀಕ್ಷೆ” ತಿಳಿಸು 
ತ್ರಜೆ. ಮಾನನ ಶರೀರವನ್ನು ತೆಗೆದುಕೊಂಡರೆ ಆದು ೬೪ ಬಗೆಯ ಕಂಪನಗಳನ್ನು 
ಹೊರಸೂಸುತ್ತದೆ. ಅವುಗಳೇ "ಧಿಃ' ಈ "ಧಿಃ' ಸ್ಪಂದನಗಳು ಖುಣಾತ್ಮಕವಾದ 
4 ವ್ಯಯ.' ವಾದಾಗ ಮಾನವ ಶರೀರಕ್ಕೆ ರೋಗ ತಗಲುತ್ತದೆ. ಸಂಸ್ಕೃತದಲ್ಲಿ 
ಕೋಗಕ್ಕೆ " ವ್ಯಾಧಿ' ಎನ್ನುತ್ತಾರೆ. "ವ್ಯಾಧಿ' ಪದವು " ವ್ಯಯ? ಎಂಬ | 
ಧಾತುವಿನಿಂದ ಸಾಧಿತವಾಗಿದೆ. 


ಫಿ 


ವ್ಯಯ 4೮ +ಧಿಃ ೨» ವ್ಯಾಧಿಃ 

೧೯೭೪ ರಲ್ಲಿ ನಡೆಸಿದ ಪ್ರಯೋಗವೊಂದರ ಆಶ್ಚರ್ಯಕರ ಆಧಾರವೂ ಇದಕ್ಕಿದೆ. 
ಎಮೊರಿ ವಿಶ್ವವಿದ್ಯಾನಿಲಯದ ಸ್ಕೂಲ್‌ ಆಫ್‌ ಮೆಡಿಸನ್‌ 'ನ ಡಾ! ಆರ್‌. ಪ” 1 
ಮೈ ಖೆಲ್‌, ಡಾ| ಆರ್‌. ಡಬ್ಲ್ಯು. ಬಾನ್ಸೆಲ್‌ ಮತ್ತು ಜಾರ್ಜಿಯ ಮಾನಸಿಕ 
ಆರೋಗ್ಯ ಸಂಸ್ಥೆಯ ಪ್ರಾಧ್ಯಾಪಕ ಡಾ| ಪಿ. ವಾರ್ನರ್‌ ಇವರುಗಳು ಮಾನವ ೫ 
ದೇಹದ ಮೇಲೆ ಸಂಶೋಧನೆಯನ್ನು ಸಂಯುಕ್ತವಾಗಿ ನಡೆಸಿದರು. ಪ್ರತಿಯೊಂದು ತ 
ಮಾನವ 'ಶರೀರವೂ ಆಕರ್ಷಕ ಗುಣಗಳುಳ್ಳ ಕೆಲವೊಂದು ರಾಸಾಯನಿಕಗಳನ್ನು ತ 
ಹೊರಚೆಲ್ಲುತ್ತದೆಂದು ಅವರು ಕಂಡು ಹಿಡಿದರು. ೧೯೩೯ ರವರೆಗೆ ಅದೃಶ್ಯ ಕಿರಣಗಳ ತ 
ಹೊರಸೂಸುವಿಕೆಯ ಬಗ್ಗೆ ವಿಜ್ಞಾನಿಗಳಿಗೆ ಸಂದೇಹವಿತ್ತು. ಮಾನವನಷ್ಟೇ ಅಲ್ಲದೆ. ತ 
ಜಡವೆಫಿಸಿದ ಎಲ್ಲ ವಸ್ತುಗಳೂ ಕೂಡ ಈ ಉಪಕರಣ ದೃಶ್ಯ ಕಿರಣಗಳನ್ನು ನಿರಂತರ ' 
ವಾಗಿ ಹೊರಸೂಸುತ್ತವೆಂದು ರೇಡಿಯೋ ಸೂಕ್ಷ್ಮದರ್ಶಕದ ಬಗ್ಗೆ ವರದಿಮಾಡುತ್ತಾ 1 
ಅಸೋಸಿಯೇಟೆಡ್‌ ಪ್ರೆಸ್‌ ತಿಳಿಸಿದೆ. ವ್ಯಕ್ತಿಯಿಂದ ವ್ಯಕ್ತಿಗೆ ಪ್ರಸಾರವಾಗುವ 1 
ಅದೃಶ್ಯಕಿರಣಗಳ ವಿಷಯದಲ್ಲಿ ಈ ಪ್ರಕಟಣೆ ಜನರಿಗೆ ಮೊದಲ ವೈಜ್ಞಾನಿಕ ರುಜು ೫ 
ವಾತನ್ನೊದಗಿಸಿತು. ಣೆ 
ಹಿರಣ್ಯಗರ್ಭ ಮುನಿಯ ಪ್ರಕಾರ ೧೨೫ ಬಗೆಯ ಕಂಪನಗಳಿರುವ ಬೇಕಿ ಟೀಕೆ ಶಿ 

೫೨ ಬೀಜಮಂತ್ರಗಳಿವೆ, ಎಂದರೆ ಪ್ರತಿಯೊಂದು ಬೀಜಮಂತ್ರವನ್ನು ೧೨೫ ಬಗೆಯ 
ಲಯ ಮತ್ತು ಸ್ತರಗಳಲ್ಲಿ ಉಚ್ಚರಿಸಬಹುದು. ಪರಿಣಿತ ಮಂತ್ರಜ್ಞನೊಬ್ಬನಿಂದ . 
ಇ ಒ 4 


ಮಂತ್ರಯೋಗ ೧೫೭ 


ಮಂತ್ರೋಚ್ಛಾರಣೆಯ ತರಬೇತಿಯನ್ನು ಮಂತ್ರ ಉಚ್ಛರಿಸಲು ಅಪೇಕ್ಷಿಸುವ ವ್ಯಕ್ತಿ 
ಕಲಿತಿರಬೇಕಾದುದು ಅವಶ್ಯಕ. ಯೋಗದ ನಾನಾ ವಿಧಾನಗಳಲ್ಲಿ ಅಂತರ್ಗತವಾಗಿ 
ಹರಿಯುವ ಮೂಲಶಕ್ತಿಯೇ ಮಂತ್ರ, ತಪಸ್ಸಿನ ವೃತ್ತಗಳ ಆಧಾರದ ಮೇಲೆ ರೂಪಿತ 
ವಾಗಿರುವ ಮಾನಸಿಕ ಮತ್ತು ದೈಹಿಕ ಶಿಸ್ತಿನ ಒಂದು ರೂಪವಿದು. ದೈಹಿಕ 
ವ್ಯಾಯಾಮ ಮತ್ತು ಕಸರತ್ತುಗಳಿಗಿಂತ ಮಂತ್ರಯೋಗ ಹೆಚ್ಚಿನದು. ಯೋಗದ 
ಎಣಿಯಲ್ಲಿ ಮೊದಲ ವೆ:ಟ್ಟಲು ಮಂತ್ರ.  " ಮಯೊಹಂ' ಎಂದರೆ "ನಾನೇ" 
ಮಂತ್ರ ' ಎಂದು ಭಗವದ್ಗೀತೆ ಹೇಳುತ್ತದೆ. | 
೧೦೮ ತೆಂತುಗಳುಳ್ಳ ೧೦೮ ಮೆದುಳಿನ ಕೇಂದ್ರಗಳು ಮಾನವ ಶರೀರದಲ್ಲಿಡೆ 
ಯೆಂದು " ಮಂತ್ರಯೋಗ ಸಮಾಕ್ಷೆ' ನಿಖರವಾಗಿ ತಿಳಿಸುತ್ತದೆ. ಈ ಕಾರಣ 
| ಕ್ಕಾಗಿಯೇ ಮಂತ್ರವನ್ನು ೧೦೮ ಬಾರಿ ಉಚ್ಛಾರಣೆ ಮಾಡುವುದು ಹಾಗೂ 
ಮಂತ್ರೋ ಚ್ಛಾರಣೆ ಮಾಲೆಯಲ್ಲಿ ೧೦೮ ಮಣಿಗಳಿರುವುದು. ಈ ತಂತುಗಳು ಮೆದುಳಿನ 
ಹಾಮೋನುಗಳೆಂದು ಕರೆಯಲ್ಪಡುವ ದ್ರವವನ್ನು ಹೊರಸೂಸುವ ಅಂಗಾಂಶಗಳು 
ಮತ್ತು ಕೋಶಗಳಿಂದಾಗಿರುತ್ತವೆ. ಶರೀರದಲ್ಲಿನ ಎಲ್ಲ ಬಗೆಯ ಹಾರ್ಮೊೋನುಗಳ 
ಸ್ರವಿಸುವಿಕೆಯನ್ನು ಮೆದುಳಿನ ಹಾರ್ಮೋನುಗಳ ಸ್ರವಿಸುವಿಕೆ ಉಂಟ-ಮಾಡುತ್ತದೆ. 
ಬೀಜಮಂತ್ರವೊಂದನ್ನು ಉಚ್ಚಾರ ಮಾಡಲು 125 ಬೇರೆ ಬೇಕೆ ಪದ್ಧತಿಗಳಿವೆ. 
ಮಂತ್ರದ ಕೆಲವು ಪದಗಳನ್ನು ಚ್ಚರಿಸಲು ಕಂಠದ ನರಗಳು ಮತ್ತು ದೇಹದ ತಂತು 
ಗಳು ವಿಶೇಷ ರೀತಿಯಲ್ಲಿ ಸ್ಪಂದಿಸಬೇಕು. ಶರೀರದ ಅನೇಕ ರೀತಿಯ ತಂತುಗಳನ್ನು 
ಮತ್ತು ಅಂಗಾಂಶಗಳನ್ನು ಮಂತ್ರಜ್ಞರು ಕಂಪನಗೊಳಿಸುತ್ತಾರೆ. ಬಯೋಪ್ಣಾಸ್ಮದ 
' ಮೂಲಕ ಪ್ರಸಾರವಾಗುವ ವಿದ್ಯುತ್ಕಾಂತೀಯ ವಿಕಿರಣವನ್ನು ಈ ಆಂಗಾಂಶಗಳು 
ಮತ್ತು ತಂತುಗಳು ಹೊರ ಚೆಲ್ಲುತ್ತವೆ. ಅನಂತರ ಇವು ಬಯೋ-ಪ್ಲಾಸ್ಮದ ವಿಕಿರಣ 
ವಾಗಿ ಪರಿವರ್ತನಗೊಳ್ಳುತ್ತದೆ. ಈ ವಿಕಿರಣ ಮೊದಲು ದೇಹದಲ್ಲಿನ ಪ್ರಥಮ ಚಕ್ರ 
ವಾದ ಮೂಲಾಧಾರದ ಕಡೆಗೆ ನಿರ್ದೇಶಿಸಲ್ಪಡುತ್ತದೆ. 
ಷಟ್ಟಕ್ರಗಳು : ಈ ಸಂದರ್ಭದಲ್ಲಿ ನಮ್ಮ ಶರೀರದಲ್ಲಿರುವ ಷಟ್ಟಕ್ರಗಳ ಬಗ್ಗೆ 
ತಿಳಿಯುವುದು ಅಸ್ರಸು ತವಾಗಲಾರದು. ನಮ್ಮ ಯೋಗ ಶರೀರದಲ್ಲಿ ಭೌತಿಕನೇತ್ರ 
ಗಳಿಗೆ ಅಗೋಚರವಾದ ಆರು ಚಕ್ರಗಳಿವೆ. ಅವುಗಳೇ ಮೂಲಾಧಾರ, ಸ್ವಾಧಿಷ್ಠಾನ, 
ಮಣಿಪೂರ, ಅನಾಹತ, ನಿಶುದ್ಧ ಮತ್ತು ಆಜ್ಞಾ, ಇದರ ಮೇಲಿರುವುದೇ ಸಹಸ್ರಾರ. 
ಮೂಲಾಧಾರದಲ್ಲಿ ಸಪ್ತಾ*ಕಾರವಾಗಿ ಸುತ್ತಿಕೊಂಡಿರುವ ಒಂದು ವಿಶೇಷ ಶಕ್ಕಿಯಾದ 
4 ಕುಂಡಲಿನಿ 'ಯನ್ನು ಈ ವಿಕಿರಣವು ಉತ್ತೇಜನಗೊಳಿಸುತ್ತದೆ. ಮೂಲಾಧಾರ 
ಚಕ್ರವು ನಾಲ್ಕು ದಳದ ಶಾವಕೆಯಿಂದ ಕೂಡಿದೆ. ಆದುದರಿಂದ ಇದು " ವೃಶ್ಯಷ್ಠಸ' 
ಎಂಬ ನಾಲ್ಕು ಬೀಜ ಮಂತ್ರಗಳಿಂದ ಉತ್ತೇಜಿತವಾಗುತ್ತಡೆ. ದ್ವಿತೀಯ ಚಕ್ರವಾದ 
ಸ್ವಾಧಿಷ್ಕಾನವು " ಬಭ್ಯಮ್ಮಯ್ಯರ್ಯಲ' ಎಂಬ ಆರು ಬೀಜ ಮಂತ್ರಗಳಿಂದಲೂ, 
ಮಣಿಪೂರಪು "ಡ್ರಢ್ಕಣ, ತೃಥ್ಞದೃಧ್ಯನ, ಪ್ರಫ್ಕ' ಎಂಬ ಹತ್ತು ಬೀಜ ಮಂತ್ರ 


೧೫೮ ಮಾನವಿಕ ಕರ್ಣಾಟಕ 


ಗಳಿಂದಲೂ, ಇದರ ಮೇಲಿರುವ ಅನಾಹತ ಚಕ್ರವು ಕೃಖ,ಗ್ರಘ,ಜ, ಚ,ಛ್ಯಜ್ಯರು: 
ಇ, ಟೃಠ,' ಎಂಬ ಹನ್ನೆರಡು ಬೀಜ ಮಂತ್ರಗಳಿಂದಲೂ, ಭ್ರೂವ:ಧ್ಯದಲ್ಲಿರು 
ವಿಶುದ್ಧ ಚಕ್ರವು " ಹ ಮತ್ತು ಕ್ಷ' ಎಂಬ ಎರಡು ಬೀಜ ಮಂತ್ರಗಳಿಂದಲೂ 
ಉತ (ಜಿತವಾಗುತ್ತದೆ. 
ಸ ಬೀಜಮಂತ್ರ "ಕ್ಷ'ವು'ಆಕಾಶ ತತ್ವದಲ್ಲಿಯೂ ಮತ್ತು ಬೀಜಮಂತ್ರ "ಳ'ವು 
ಭೂತತ್ತ್ವದಲ್ಲಿಯೂ ಸ್ಥಾಪಿತವಾಗಿದೆ. ಒಟ್ಟಿನಲ್ಲಿ 6250 ಬಯೋಪ್ಲಾಸ್ಮದ' 
ವಿಕಿರಣಗಳು ಶರೀರದ ಕಶೇರುಕಸ್ಮಂಭದ ಕುಂಡಲಿನೀ ಶಕ್ತಿಯ ಮಾರ್ಗದ ಮೂಲಕ 
ಪ್ರಸಾರಗೊಳ್ಳ ತ್ತದೆ. ಆಯಾಯ ಹಾರ್ಮೋನುಗಳನ್ನು ಸ್ರವಿಸುವ ಅನುಕ್ರಮ 
ಮೆದುಳಿನ ಕೋಶಕೇಂದ್ರಗಳನ್ನು ಈ ತರಂಗಗಳು ನೇರವಾಗಿ ಆವರಿಸುತ್ತವೆ. ಇದು 
ಜೀವಶಕ್ಕಿಕಣ ಅಥವಾ ಲೈಫ್‌ಟ್ರಾನ್‌ಗಳನ್ನು ಸೃಷ್ಟಿಸುತ್ತವೆ, ಜೀವಶಕ್ತಿ ಕಣ 
ವಿಶ್ವಶಕ್ತಿ ಆಂದರೆ ಪ್ರಾಣದ ಮೂಲಮಾನ. ಮೆದುಳಿನ ತಂತ.ಗಳನ್ನು ಜೀವಶಕ್ತಿಕಣ 
ಉತ್ತೇಜಿಸುತ್ತದೆ. ಯೋಗ್ಯವಾದ ಮೆದುಳಿನ ಹಾರ್ಮೋನುಗಳ ಸ್ರವಣವೆಂದರ್ಥ. 
ಒಳ್ಳೆಯ ಆಲೋಚನಾ ತರಂಗವೆಂದರೆ ರೋಗಗಳನ್ನು ಗುಣಪಡಿಸುವ ಮತ್ತು 
ದೂರವಿಡುವ ಒಳ್ಳೆಯ ಆರೋಗ್ಯವೆಂದರ್ಥ. ಇದು "ಧಿಃ'ಯ ಹೊರಸೂಸುವಿಕೆ 
ಸರಿಯಾದ ರೀತಿಯಲ್ಲಿ ಜರುಗುವಂತೆ ಮಾಡುತ್ತದೆ. ಸುತ್ತಲಿನ ವಿಶ್ವ ಮತ್ತು 
ಅತೀಂದ್ರಿಯ ಶಕ್ತಿಗಳನ್ನು ಬೆಳೆಸಿಕೊಂಡಿರುವ ವ್ಯಕ್ತಿಯ ನಡುವೆ ಒಳ್ಳೆಯ ಸಾಮರಸ್ಯ 
ವುಂಟಾಗುವುದಕ್ಕೆ ಇದು ಹಾದಿಯಾಗುತ್ತದೆ. 
ಮಂತ್ರ ಸಂಶೋಧನೆ: ಇತ್ತೀಚೆಗೆ ಮಂತ್ರಸಂಶೋಧನೆ ನಡೆಯುತ್ತಿದೆ. 
ಮಂತ್ರಯೋಗ ಸಂಶೋಧನ ಸಂಸ್ಥೆ (Research Foundation for Mantra 1 
Yoga) ಯೊಂದು ಲಾಭದ ದೃಷ್ಟಿಯಿಲ್ಲದೆ ಈ ದಿಶೆಯಲ್ಲಿ ಕಾರ್ಯಪ್ರವೃತ್ತವಾಗಿದಿ. ತಿ 
ಈ ಸಂಸ್ಥೆ ಬೊಂಬಾಯಿಯಲ್ಲಿದೆ. ಅಂಗೀಕೃತವಾಗದೆ ವಿವಾದಾತ್ಮಕವಾಗಿರುವ | 
ಭಾರತೀಯ ವಿದ್ಯೆಯನ್ನು ಸಾಮಾನ್ಯ ಬಳಕೆಯಲ್ಲಿರುವ ವ್ಯವಸ್ಥಿತ ಜ್ಞಾನದ ಪರಿಧಿ ' 
ಯಲ್ಲಿ ತರುವುದು ಈ ಸಂಸ್ಥೆಯ ಗುರಿ. ಪ್ರಸ್ತುತ ವೈಜ್ಞಾನಿಕ ಸಂಶೋಧನೆಗೆ ' 
ಹೊರತಾಗಿರುವ ಹೊಸ ವಿಷಯಗಳನ್ನು ಮಂತ್ರಗಳ ಕಾರ್ಯವ್ಯಾಪ್ತಿ ಯಲ್ಲಿ ವಿವರಿಸಲು 
ಬೆಳೆಸಿ ಈಗಿರುವ ಜ್ಞಾ ನಭಂಡಾರದ ಜತೆಗೆ ಸೇರಿಸಬಹುದು. | 
ಮಂತ್ರ ತರಬೇತಿ: ಮಂತ್ರ ಸಂಶೋಧನೆ ಸಂಸ್ಥೆಯಂತೆಯೇ ಮಂತ್ರ ತರ: 
ಬೇತಿ ಕೇಂದ್ರವೊಂದು ನಾಗಪುರ ಜಿಲ್ಲೆಯ ಖಾಪ್ರಿಯಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಈ 
ಕೇಂದ್ರಕ್ಕೆ ಮಂತ್ರವಿದ್ಯಾನು ಸಂಧಾನ ಕೇಂದ್ರ ವೆಂದು ಹೆಸರು. ಮೂರು ವರ್ಷದ 
ಅಭ್ಯಾಸಕ್ಕಾಗಿ ವಿದ್ಯಾರ್ಥಿಗಳು ಇಲ್ಲಿಗೆ ಬರುತ್ತಾರೆ. ಇಲ್ಲಿ ಸಂಸ್ಕೃತ್ಕ ಹಿಂದಿ, ಮರಾಠಿ, ? 
ಕನ್ನಡ ಮತ್ತು ಇಂಗ್ಲೀಷ” ಮಾಧ್ಯಮಗಳಲ್ಲಿ ವಿದ್ಯಾರ್ಥಿಗಳಿಗೆ ಬೋಧಿಸಲಾಗುವುದು. 
ಮಂತ್ರಯೋಗದ ಜತೆಗೆ ಅಸ್ಟ್ರಾಂಗಯೋಗ್ಯ ಹಠಯೋಗ, ಕುಂಡಲಿನೀಯೋಗ, ಕ 
ಕ್ರಿಯಾಯೋಗ, ಧ್ಯಾನಯೋಗ, ತಂತ್ರಶಾಸ್ತ್ರ, ಯಂತ್ರಲೇಖನ, ಪೂಜಾವಿಧಿ, ಭೂತ 


ಬ $7 


ಮಂತ್ರಯೋಗ ೧೫೯ 


ದೈ ಮತ್ತು ದಿವ್ಯಪುರ:ಷಶಾಸ್ತ್ರ ಮೊದಲಾದವುಗಳನ್ನು ಬೋಧಿಸಲಾಗುವುದು. 
ಲ್ಲದೆ ಜೈನಾಗಮ್ಮ ಬುದ್ಧತ್ರಿನಿಟಕ್ಕ ಬೈಬಲ್‌, ಖುರಾನ್‌ ಮತ್ತಿತರ ಧರ್ಮ ಮತ್ತು 
| ಸ್ತಗಳನ್ನು ಕಲಿಸಲಾಗ:ವುದು. ಇಲ್ಲಿ ಕೆಲವೊಂದು ವ್ಯಾಧಿಗಳನ್ನು ಮಂತ್ರ ತರಂಗ 
ಗಳನ್ನು ಬಳಸಿ ಗುಣಪಡಿಸುವ ವಿಷಯದಲ್ಲಿ ಸಂಶೋಧನೆ ನಡೆಯುತ್ತಿದೆ. ಮಂತ್ರ 
ಲವನ್ನು ಭೂಮಿಗೆ ಹಾಯಿಸುವುದರ ಮೂಲಕ ಬೆಳೆಯನ್ನು ಹೆಚ್ಚಿಸುವ ಸಾಧ್ಯತೆ 
ಯನ್ನು ಸಂಶೋಧಿಸಲು ಪ್ರಯೋಗಗಳು ನಡೆಯುತ್ತಿವೆ. ಪ್ರಯೋಗದ ಫಲಿತಾಂಶ 
ಗಳು ಫೆಲಪ್ರದವಾಗಿಡೆಯೆಂದು ತಿಳಿದುಬಂದಿದೆ. 

ಮಂತ್ರೋ ಚ್ಚ್ರಾರಣೆಗೆ ಪ್ರಾತಃಕಾಲವು ಅತಿಶ್ರೇಷ್ಠ. ಪ್ರತಿಯೊಂದು ಪ್ರಾತಃ 
ಕಾಲವು ಬರುವಾಗ ತನ್ನೊಂದಿಗೆ ನವನನೀನ ಆಸೆಗಳನ್ನೂ, ಸ್ಫೂರ್ತಿಯನ್ನೂ 
ರ್ತವ್ಯಗಳನ್ನೂ ಚಿಂತನೆಗಳನ್ನೂ ಹಾಗೂ ಆನಂದವನ್ನೂ ಹೊತ್ತು ತರುತ್ತದೆ, ಈ 
ಪುಣ್ಯಕಾಲದಲ್ಲಿಯೇ ಸರ್ವಜ್ಞ ನೂ, ಸಚ್ಚಿದಾನಂದ ಸ್ವರೂಪನೂ ಆದ ಭಗವಂತನಲ್ಲಿ 
ಹಾರ್ದಿಕವಾಗಿ ಪ್ರಾರ್ಥನೆ ಸಲ್ಲಿಸಬೇಕು. ಆಗ ಮಾತ್ರ ನಮ್ಮ ಕಲ್ಯಾಣವಾಗುವುದು 
ನಿಶ್ಚಿತ. ಎಲ್ಲ ದುರ್ವ್ಯಸನಗಳಿಂದಲೂ ವಿಮುಕ್ತಿಸಡೆಯಲು ಬೇಕಾದ ಶಕ್ತಿಯನ್ನು ಆ 
ಅನಂತ ಶಕ್ತಿಸಾವ:ಥಣ್ಯಗಳೆ ಭಂಡಾರನಾದ ಪರಮಾತ್ಮನಲ್ಲಿ ಬೇಡುವ ಮೂಲಕ 
ಮತ್ತು ಆ ಶಕ್ತಿಯನ್ನು ತನ್ನಲ್ಲಿ ಧಾರಣೆಮಾಡಿಕೊಳ್ಳು ವುದರ ಮೂಲಕ ಪರಮಾತ್ಮನ 
ಸ್ವರೂಪದ ಅರಿವಾಗಿ ಆತ್ಮಾನಂದದ ಅನುಭವವಾಗುತ್ತದೆ. ಇದೇ ಮಂತ್ರಯೋಗದ 


ಪರಮಗಂತವ್ಯ. 


"ನಾನು ಯಾರು?” ಎಂಬ ಉಕ್ತಿ ಕೊನೆಯಿಲ್ಲದ, ಹುರುಳಿಲ್ಲದ, ಅಥ್ಯ 
ತಿಳಿಯದೆ ಅನುಸರಿಸುವ ಸೂತ್ರವಲ್ಲ; ಅದು ಜಪಿಸುವ ಮಂತ್ರದ ಪುರಶ್ಚರಣೆಂ ಮ 
ಅದು ಕೇವಲ ಮಾನಸಿಕವಾಗಿ ಪ್ರಶ್ನಿಸುವುದಷ್ಟೇ ಅಲ್ಲ. ಇಡೀ ಮನಸ್ಸನ್ನು ಅಜ 
ಮೂಲದಲ್ಲಿ ನೆಲೆಗೊಳಿಸುವುದೇ ಆತ್ಮವಿಚಾರದ ಮುಖ್ಯ ಉದ್ದೇಶ. 


" ನಾನು ಯಾರು?' ಎಂಬ ಪ್ರಶ್ನೆಯನ್ನು ಸ್ವಲ್ಪ ಚಿಂತನೆ ಮಾಡಿದರೆ " ನಾನ 
ಯಾರು?” ಎಂದು ಹೇಳುವ ಆ ನಾನು ಯಾರು? ಎಂಬ ಅರಿವಾಗದೆ ಇರದೆ 
* ನಾನು ಯಾರು?' ಎಂಬ ಪ್ರ A ಬುದ್ಧಿ ಗೆ ನಿಲುಕದ ಕೇವಲ ಕಗ್ಗಂಟು ಎಂಕ 
ಹೇಳಲಾಗದು. ಏಕೆಂದರೆ " ಜ್ಯ? ನವು ಬುದ್ಧಿಗೆ ನಿಲುಕುವುದಿಲ್ಲ ಎಂದು ಹೇಳುವು 
ಯಾರು? ಯಾರೂ ತನ ನ್ನು ಕುರಿತು ಸಂದೇಹ ಪಡುವುದು, ಅಂದರೆ ತಾನಿಲ್ಲವೆಂ। 
ತಿಳಿಯುವುದು ಸಾಧ ವಿಲ್ಲ. ಯಾರೂ " ತಾನಿಲ್ಲ' ಎಂದು ಹೇಳಲಾಗದು ; ವಏಕೆಂಥ 
ಅದು ಸ ವಿರೋಧನಾಮದು. ನಾನು ಇರುವೆನೆಂಬುದು ಸರ್ವರಿಗೂ ಸಾಮಾ 
ಅನುಭವವಾಗಿದೆ. ಹೀಗೆ “ನಾನು ಯಾರು?' ಎಂಬ ಪ್ರಶ್ನೆ ಆತ್ಮದ ಅಸ್ತಿತ್ವವ 
ಧೃಡೀಕರಿಸುತ್ತದೆ. ಅದು ಆತ್ಮವಂಚನೆಯಲ್ಲ. 


ಸಮಕಾಲೀನ ಭಾರತೀಯ ತತ್ವಶಾಸ 
"ರಮಣ ದರ್ಶನ' ಪು. 2೬ 7 
ಡಾ ॥ ವಿ. ಎನ್‌. ಶೇಷಗಿರಿರಾವ್‌: 


ಜಟ. ಆರ್‌. ತಿಪ್ಪೇಸ್ವಾಮಿ 


ಟ್ಫಂಗೃ ಚಿತ್ರಕಲೆ ವಿಶ್ವದ ಅತ್ಯಂತ ಪ್ರಮಖವೂ, ಪ್ರಭಾವಿತವೂ ಆದ ಕಲೆ, 
ಗಾಜಕೀಯವಾಗಿ, ಸಾಮಾಜಿಕವಾಗಿ ವ್ಯಂಗ್ಯ ಚಿತ್ರಕಲೆ ತನ್ನ ಪ್ರಭಾವವನ್ನು 
"ರುತ್ತಾ ಜನವ:ನವನ್ನು ರಂಜಿಸುತ್ತಾ ಬಂದಿದೆ. ಕೇವಲ ಕೆಲವೇ ರೇಖೆಗಳಲ್ಲಿ 
ಾ3ಡಿಬಂದ ಒಂದ. ವಿಡಂಬನಾತ್ಮಕ ಚಿತ್ರ ಸಮಾಜವನ್ನು ತಿದ್ದಬಲ್ಲದು, ಮಾರ್ಗ 
$ರ್ಶೆನ ಮಾಡಬಲ್ಲದು, ನೂರು ವಾಕ್ಯದಲ್ಲಿ ತಿಳಿಸುವ ವಿಷಯವನ್ನು ಒಂದು 
ಗೃಚಿತ್ರ ಆ ಕೆಲಸವನ್ನು ಸಮರ್ಥವಾಗಿ ಮಾಡಬಲ್ಲದು. 

|. ವಿಶ್ವದ ಪ್ರಸಿದ್ಧ ವ್ಯಂಗ್ಯ ಚಿತ್ರಕಾರರು ಈ ಒಂದು ಮಾಧ್ಯಮದಲ್ಲಿ 
ನುಡಿಯ ಶ್ರ ಬಂದಿದ್ದಾರೆ. ಅಂಥ ಖ್ಯಾತರನ್ನು ಇಲ್ಲಿ ಸ್ಮರಿಸುವುದು ಉಚಿತ 
ತಾಗಿದೆ. 


ಇಂಗ್ಲೆಂಡಿನ ಸರ್‌ ಫ್ರಾನ್‌ಸಿಸ್‌ ಕುರ್ತರ್‌ಗೌಂಲ್ಲ್‌ (1844-1925), 
"ವಿಪ್‌? (ಕಾರ್ಲೊ ಓಲಿಗ್ರಿನ್‌), "ಸ್ಪೈ (ಸರ್‌ ಲಿಸ್ಲಿ ವಾರ್ಡ್‌), ಸರ್‌ ವ್ಯಾಕ್‌ 
ರ ಭೊಮ, ಅಬ್ರಿ ವಿನ್‌ಸೆಟ್‌ ಬರ್‌ಡೆಸ್ಲಿ, ವಿಲ್‌ "ಜೈ ಸನ್‌, ಪೊಯ್ದೆ (ಪೆರ್‌ಸಿ 
ಭಿಯರಾನ್‌) ಸಿಡ್ಡಿ ಸ್ಟೂಬ್‌, ಡಬ್ಲಿ-ಕೆ, ಇ ಾಸಾಲ್ಲಿನ್‌ ನ್‌" ಮೊದಲಾದ ಪ್ರಸಿದ್ಧ 
೦ಗ್ಯ ಚಿತ್ರ ಕಾರ: 19 “(ಹತ್ತೊ ೦ಬತ ಶನೆ) ನೇ ಶತಮಾನದ ಮೊದಲು ಹಾಗಿ 


1) 
1 ನೇ ಶತಮಾನದ ವ್ಯಂಗ್ಯ ಚಿತ್ರ ಕಲೆಯಲ್ಲಿ ಉತ್ತ ಮ ಸೇವೆ ಸಲ್ಲಿಸಿದರು. 
ಅದರಲ್ಲೂ ಫ್ರಾನ್‌ಸಿಸ್‌ನು ಈ ಕಲಾರಂಗದಲ್ಲಿ ಸಾಧಿಸಿದ ಕೆಲಸ ಹೆಚ್ಚಿನದು. 


ಟ್ರೂತ್‌, ಸ್ಟ್ಯಾಂಡ' ಮ್ಯಾಗ್‌ಜೈನ್‌, ರಿಫ್ಯ ಆಫ್‌ ರಿವ್ಯ, ಪಾಲ್‌ ಮಾಲ್‌ ಡೆಟ್‌ 


—— pS) ಲ 
ಪತ್ರಿಕೆಗಳಲ್ಲಿ ಈಶನ ವ್ಯಂಗ್ಯ 1 ಚಿತ್ರಗಳು, ಗ್ರ ಕಟಿವಾಗುತ್ತಿದ್ದವು. ಫ್ರಾನ್‌ಸಿಸ 
ಈ J) 
ಕೊನೆಯಲ್ಲಿ " ವಾಹಿಂಗ ಟನ್‌ ಗೆಜೆಟ್‌ ' ಪ್ರಸಿದ್ಧ ಪತಿ ಕೆಯ ಉಪಸಂಪಾದಕನಾಗಿ 
ಜು. ಹೆ 
ಸೇರಿ ಅಲ್ಲೂ ವ್ಯಂಗ Hs ಕೆಲಸ ನಿರ್ವಹಿಸಿದ. ಸಂಪಾದಕ ಹಾಗೂ 
ವ್ಯಂಗ್ಯ ಚಿತ ಫೌಂತಾ ದ ಪ್ರಥಮ ವ್ಯಕ್ತಿಯೆನ್ನುವ ಕೀರ್ತಿ ಈತನದು. 
“A ನ 


ರಿ ಫೆ 
11 


೧೬೨ ಮಾನವಿಕ ಕರ್ಣಾಟಕ 


1868 ರಲ್ಲಿ ಪ್ರಾರಂಭವಾದ " ವ್ಯಾನಿಟಿ ಫೇರ್‌ ' ಸಾಮಾಜಿಕ ಪತ್ರಿಕೆಯ 
ವ್ಯಂಗ್ಯಚಿತ್ರಕಾರರಾದ ಸ ಮತ್ತು " ಏಪ್‌ ಚಿತ್ರಗಳು ಪ್ರಕಟಗೊಂ 
ಪತ್ರಿಕೆ ಪ್ರಸಿದ್ಧಿ ಗೇರಿತು. | 

ನಂತರ 1894-99ರ ಅವಧಿಯಲ್ಲಿ ಸಚಿತ್ರ ತ್ರೈ ಮಾಸಿಕ " ಎಲ್ಲೊ ಬುಕ 
ಪ್ರಾರಂಭವಾಗಿ ಇಲ್ಲಿ ಎಬ್ರಿ ವಿನ್‌"ಸೆಂಟ್‌ ಬೀರ್‌ಬೋಮ್‌ ಕಲಾವಿಭಾಗದ ಮುಖ್ಯ 
ನಾದ. ಈ ತ್ರೈಮಾಸಿಕ 19ನೇ ಶತಮಾನದ ಕೊನೆಯಲ್ಲಿ ಪ್ರಸಿದ್ಧವಾಗಿತ್ತು 
ಈತ ಈ ಸಂಚಿಕೆಯಲ್ಲಿ ಕೆಲಸ ನಿರ್ವಹಿಸಿದ್ದು ಕೇವಲ ಒಂದೇ ವರ್ಷ. ಆದರೆ 
ಆ ದಿನಗಳಲ್ಲಿ ಈ ಪತ್ರಿಕೆಯ ಹೆಸರು ಎಲ್ಲರ ನಾಲಿಗೆಯ ಮೇಲೂ ನಲಿದಾಡುತ್ತಿತ್ತು 
ಸರ್‌ ಮ್ಯಾಕ್ಸ್‌ ಮತ್ತೊಬ್ಬ ವ್ಯಂಗ್ಯಚಿತ್ರಕಾರ. ಒಳ್ಳೆ ಬರಹಗಾರನೂ, ವಿಮರ್ಶಕನ 
ಆಗಿದ್ದ. "ಎಲ್ಲೋ ಬುಕ್‌? ತ್ರೈಮಾಸಿಕದಲ್ಲಿ ಈತನ ಲೇಖನಗಳು ಎಡೆ 
ಪ್ರಕಟವಾಗುತ್ತಿದ್ದವು. " ಸಾಟಿಕ್ಷಿ ಕೆಪ್ಬು'. ನಲ್ಲ ಆ ವೇಳೆ ಜಾರ್ಜ್‌ ಬರ್‌ನಾಡ್‌ 
ಷೂ ಅವರ ಲೇಖನಗಳು ಪ್ರಕಟವಾಗುತ್ತಿದ್ದವು. ಅವರ ಸ್ಥಾನದಲ್ಲಿ ಸರ್‌ ಮ್ಯಾ 
ರಂಗಭೂಮಿ ಕಲಾವಿಮರ್ಶಕನಾಗಿ ಮುಂದುವರಿದಿದ್ದ. ಈ ವ್ಯಂಗ್ಯಚಿತ್ರ ವ 
ಹ್ಯಾಪಿ ಹಿಪೋಕ್ರೆಟ” ಮತ್ತು ಜ:ಲಿಕಾ ಡಾಟ್‌ಸನ್‌ ಎಂಬ ಎರಡು ಗ್ರಂಥಗಳನೆ 
ಬರೆದ. ಆದರೂ ಈತ ಲೇಖಕ ಹಾಗೂ ವಿಮರ್ಶಕನಾದಾಗ್ಯೂ ವ್ಯಂಗ್ಯಚಿತ್ರ 
ನಾಗಿಯೇ ದೊಡ್ಡ ಹೆಸರು ಮಾಡಿದ. ಈತನ ವೈಯುಕ್ತಿಕ ವ್ಯಂಗ್ಯ ಚಿತ್ರಗಳ 
ಎಲ್ಲ ವರ್ಗದ ಜನರಿಂದ ಮಾನ್ಯತೆ ಪಡೆದವು. ಅಲ್ಲದೆ ಹೆಚ್ಚಿನ ಜನವ ಯತೆಯನ್ನು 
ತಂದುಕೊಟ್ಟವು. ಸ 

ಇಂಗ್ಲೆಂಡಿನ ಪತ್ರಿಕಾರಂಗದ ಮತ್ತೊಬ್ಬ ಪ್ರಸಿದ್ಧ ವ್ಯಂಗ್ಯಚಿತ್ರಕಾರ ಡೇವಿಡ್‌ 
ಅಲ್ಲಿಂಡರ್‌ ಸಿನಿಲ್‌ "ಲೋ ' ಮರೆಯಲಾಗದ ವ್ಯಕ್ತಿ ಯಾನಿದ್ದ. ನ್ಯೂಜಿಲೆಂಡ್‌ 
ದೇಶದಲ್ಲಿ ಹುಟ್ಟದ " ಲೋ ' ವಿಶ್ವದಲ್ಲೇ ಪ್ರಸಿದ್ಧ ವ್ಯಂಗ್ಯ ಚಿತ್ರ ಕಾರನಾಗಿದ್ದ. 
ತನ್ನ ಹನ್ನೊಂದನೇ ವಯಸ್ಸಿನಿಂದಲೂ ಪತ್ರಿಕಾ ಲೋಕಕ್ಕೆ ತನ್ನ ವ್ಯಂಗ್ಯ ಚಿ 
ಗಳನ್ನು ರಚಿಸಿಕೊಡುತ್ತಾ ಬಂದಿದ್ದ. ನ್ಯೂಜಿಲೆಂಡಿನ 4 ಸ್ಪೆಕ್ಟರ್‌ : ಪತ್ರಿಕ 
ಯಿಂದ ಇವರ ಕಲಾವೃತ್ತಿ ಪ್ರಾರಂಭವಾಯಿತು. ಲಾರ್ಡೆ ಬಿನಿರಿಬ್ರೋಕ್ಸ್‌ 
ಟೋರಿ-ಮೈಂಡೆಡ್‌ರ " ಈವಿನಿಂಗ ಸ್ಟ್ಯಾಂಡರ್ಡ್‌ ' ಪತ್ರಿಕೆಯ ಮೂಲಕ ಖಾ 
ಗೊಂಡ. ಸ್ಪಾಂಡರ್ಡ್‌ನ ಪತ್ರಿಕೆಯಲ್ಲಿ ಲೋನ ಉತ್ತಮ ವ್ಯಂಗ್ಯ ಚಿತ್ರಗಳ 
ಪ್ರಕಟಗೊಂಡವು. ಅದರಲ್ಲೂ ಹಿಟ್ಲರ್‌ ಮುಸಲೋನಿ, ಪ್ರಮುಖ ಇತರ ಹಿಟ್ಲರ್‌ 
ಅನುಯಾಯಿಗಳು ಮತ್ತು ತೀವ್ರಗಾಮಿ ಚಳುವಳಿಗಾರರ ಬಗ್ಗೆ ವ್ಯಂಗ್ಯ ಚಿತ 
ಗಳನ್ನು ಸೊಗಸಾಗಿ ಚಿತ್ರಿಸುತ್ತಿದ್ದನು “ಲೋ” ನವ ಗೃ ಚಿತ್ರಗಳು ಹಿಟ್ನಿರ್‌ 
ಮತ್ತು ಮುಸಲೋನಿ ಅವರ ದುರಾಡಳಿತವನ್ನು ನಿಡಂಬನಾತ್ಮಕವಾಗಿ ಪ್ರತಿಭಹಿಸೆ 
ತ್ತಿದ್ದವು. ಈ ಕಾರಣದಿಂದಾಗಿ 1935-36 ರಲ್ಲಿ "ಲೋ `` ನ ಈ ಬಗೆಯ 
ವ್ಯಂಗ್ಯ ಚಿತ್ರಗಳು ಪ್ರಕಟವಾಗದಂತೆ ಮತ್ತು ಜರ್ಮನಿಯಲ್ಲಿ ನಿರ್ಬಂಧಗೊಳಿಸೆ' 


ವ್ಯಂಗ್ಯ ಚಿತ್ರಕಲೆ-ಒಂದು ಸಮೀಕ್ಷೆ ೧೬೩. 


ಅತು. "ಲೋ ' ನು ರಚಿಸಿದ ಹಟ್ಟಿ ರನ್ನು ಜಿನೀವಾದ ಲೀಗ್‌ ಆಫ್‌ ನೇಸನ್‌ಗೆ 
ಇಟ್ಟಂಥ ಚಿತ್ರ ಹಿಟ್ಲರನಿಗೆ ಕೋಪ ತರಿಸಿತು. 

ಲೀಗ"ನಿಂದ ಜರ್ಮನಿಗೆ ಒಟ್ಲಿರನು ಹಿಂದೆಗೆದ ಸನಿ ವೇಶದ ವ್ಯಂಗ್ಯ ಚಿತ್ರ 
ಗಿತ್ತು. "ಲೋ'ನ ಚಿತ್ರಗಳು ವಿಶ್ವದ ಅನೇಕ ಪ್ರಮುಖ ಪತ್ರಿಕೆಗಳಲ್ಲೂ 
ಪ್ರಕಟಣೆ ಕಾಣುತ್ತಿದ್ದವು. 

1930 ರ ನವೆಂಬರ" 4ರಂದು ಫ್ರೆಂಚ್‌ನ ವ್ಯಂಗ್ಯ ಚಿತ್ರಗಳ ಪ್ರಾರಂಭ 
ಂಡದ್ದು ಚಾರ್ಲೆನ್‌ ಭಿಲಿಪನ್‌ನಿಂದ. ಅದೊ «ಲಾ ಕ್ಯಾರಿಕೆೇಚರ್‌ ಮತ್ತು 
್ಯಾರಿಕೆಡಲ್‌ ಪ್ರಕಟಿಣಿಗಳಿಂದೆ. ಫ್ರಾನ್ಸ್‌ ತನ್ನ ದೇಶದ ಖಾರವಾದ ಮತ್ತು 
ಶಾಲಿಯಾದ ಅನೇಕ ವ್ಯಂಗ್ಯ ಚಿತ್ರಕಾರರನ್ನು ಸೃಷ್ಟಿಸಿತು. ಅವರಲ್ಲಿ ಪ್ವಾಲ್‌ 
ಶಾವರ್ಫಿ, ಹಾನರಿ ಡೊ:ವಿಯರ್‌, ಪ್ವಾಲ್‌ ಗುಸ್ಟ್ರೋವ್‌ಡೊರಿ ರ್ಯಾಂಡೆಲ್ಸ್‌ 
ಕಬ್‌ (1946-86) ಜಾಮ್‌, ಹೆನ್ರಿ ಬಮೊನೀರ್‌, ಟ್ರಾವಿಸ್‌, ಕಾರಿನ್‌ 
ಡಿಡ್‌ ಮೊದಲಾದವರು ಅಗ್ರ ಗಣ್ಯರು. ಜಾಲ್ಡ್‌ ನ್‌ ಓಲಿಪನ್‌ (1806-62) ಎಂಬ 
ಪ್ರಕಾಶಕನೂ ಒಬ್ಬ ವ್ಯಂಗ ಚಿತ್ರಕಾರನಾಗಿದ್ದ. ಈತಶನಿಗಿಂತ ಮೊದಲು ನೆನೆಯ 
ಲ್ಲ ಅಬ್ಯೊನಿ ವಾಡ, ಹೈಟ್‌ ಮತ್ತು ಡುಬ್ಯೊಕೊರ್ಟಿ 
ತ ಪ್ರಮು: ಖರಾಗಿದ್ದಾರೆ. 

_ 18ನೇ ಶತಮಾನದ ಕೊನೆಯಲ್ಲಿ ಫ್ರೆಂಚ್‌ ದೇಶದ ಆಧುನಿಕ ವ್ಯಂಗ್ಯ ಚಿತ್ರಕಲೆ 
ಳದ: ಬಂದರೂ 15ನೇ ಶತಮಾನದಲ್ಲಿ ಸಕ್‌ಜವಾಗಿ ಫ್ರೆಂಚ್‌ ವ್ಯಂಗ್ಯಚಿತ್ರಕಲೆ 
ಪ್ರಾರಾಭವಾಯಿ.ತ.. ಈ ಕಾಲದಲ್ಲಿ ಖ್ಯಾತ ಎಂಗ್ರೇವ್‌ ಸ್ವಿಸ್‌ ಡೇಶದ ಮಾದರಿಗಳ 
ಅಚ್ಚಗಳ ಸೋಲ: ಎಂಬ ಚಿತ್ರ ಪ್ರಸಿದ್ಧವಾಗಿತ್ತು. ಇದರಲ್ಲಿ ಫ್ರಾನ್ಸ್‌ನ 12 ನೇ 
ಲೂಯಿಸ್‌, ಇಂಗ್ಲೆಂಡಿನ 7ನೇ ಹೆನ್ರಿ, ಸ್ಪೇನಿನ ಮತ್ತು ಸ್ಪಿಸ್‌ನ ಚಕ್ರವರ್ತಿಯರನ್ನು 
ಕೊರೆದ ರೇ ಖಾಚಿತ್ರ ಅದು. 17ನೇ ಶತಮಾನದಲ್ಲಿ ಫ್ರಾನ್ಸ್‌ನ ವ್ಯಂಗ್ಯ ಚಿತ್ರಕಲೆ ಎಡೆ 
ಬಿಡದೆ ಕಾಣಿಸಿಕೊಂಡಿತು. ಆದಕೆ 17ನೇ ಶತಮಾನದಲ್ಲಿ ಇಪ್ಪಶ್‌ನಾಲ್ಯನೆ 
ಲೂಯಿಸ್‌ನು ಮಾಡಿದೆ ಪತ್ರಿಕಾ ಪ್ರತಿಬಂಧಕಾಜ್ಞೆ ಯಿಂದಾಗಿ ವ್ಯಂಗ್ಯ ಚಿತ್ರಕಲೆಗೆ 
ತಡೆಯೊಡ್ಡಿ ದಂಶಾರೆ:ಶ:, 

೫ ಹೊನ ಡ್ಯೂಮಿರ"ನು "ಲಾ ಕ್ಕಾರಿಕೆಡರ್‌ ' ಮತ್ತು "ಲಿ ಕಾರಿಕೆಚರ್‌? 
ಪ್ರಕಟಣೆಗಳ ಮೂಲಕ ಫ್ರೊಚ್‌ ದೇಶದಲ್ಲೆ ಎತ್ತರಕ್ಕೇರಿದ ಖ್ಯಾತ ವ್ಯಂಗ್ಯ ಚಿತ್ರ 
ಕಾರನಾಗಿದ್ದ. ಶಿ ಕೆಗಳಲ್ಲಿ ಈತನ ಸುಮಾರು 4000 ಚಿತ್ರಗಳು ಬೆಳಕು 
ಕಂಡಿದ್ದವು. ಕಿಂಗ್‌ ಲೂಯಿ ಿಲಿಫ್ಸ್‌ನ ಬಗ್ಗೆ ಬರೆದ ಒಂದು ವ್ಯಂಗ್ಯ 
ಚಿಕಕಾಗ ಈತ ಸೆರಿವ;ನೆವಾಸ ಕಾಣಬೇಕಾಯಿತು. ಈತನ ಚಿತ್ರಗಳಲ್ಲಿ 
ಮೊಖ್ಯವಮಾಗಿ ಸಾಮಾಜಿಕ ಹಾಗೂ ರಾಜಕೀಯ ಅಷ್ಟೇ ಅಲ್ಲ, ಕೆಳವರ್ಗದ ಜನ 
ಸಾಮಾನ್ಯರ ಬಗ್ಗೆಯೂ ವಸ್ಮುವಿಶೇಷ ಜೀವಿತದ ಕೊನೆಯ ದಿನದ (1979)ವರೆಗೂ 
ಎಡೆಬಿಡದೆ ಹೋರಾಟ ನಡೆಸಿದ, ಅದೂ ವ್ಯಂಗ್ಯ ಚಿತ್ರಕಾರನಾಗಿ. ಸಮಾಜವನ್ನು 


೧೬೪ ಮಾನವಿಕ ಕರ್ಣಾಟಕ 


ತಿದ್ದಿದ ಮಾರ್ಗದರ್ಶನ ನೀಡಿದ. ಈತನ ನಂತರ « ಪಾನೆಲ್‌ ಗ್ಯಾವರಿನ್‌ ' 
ಮತ್ತೊ ಬ ದೈತ್ಯ ವ್ಯಂಗ್ಯಚಿತ್ರ ಕಾರ ತನ್ನದೇ ಪ್ರ ಕಟಣೆಗಳ ಮೂಲಕ ಉತ್ತಮ: 
ಕೆಲಸ ಮೂಡಿದ... 4 ಜನರಲ್‌ ಡಿಸೆಜೆನ್ಸ್‌ ಡ್ಯ ಮೌನ್‌ಡಿ ” ಪತ್ರಿಕೆಯನ್ನು 1903 ' 
ರಲ್ಲಿ ಈತ ಪ್ರಕಟಸಿದ. ಪರ್ಸಿಯನ್‌ ಸೇಶದ' ಜನಜೀವನವನ್ನು ದಿಟ ತನದಿಂದ ತ 
ವ್ಯಂಗ್ಯಚಿತ್ರಗಳ ಮೂಲಕ ಬೆಳಕಿಗೆ ತಂದ. “ಲಿ ಚಾರ್ಹಿವರಿ? ಪತ್ರಿಕೆಯಲ್ಲಿ 
ತೊಡಗಿದ ಅನೇಕ ಚಿತ್ರಗಳನ್ನು ರಚಿಸಿದ. ಈತ ಎಲ್ಲೆಲ್ಲೂ ಪ್ರಸಿದ್ಧನಾದ ; ಮಾನವರ 4 
ಗುಣಗಳನ್ನು ಅವರ ಜೀವನವನ್ನು ಅತಿ ಸ ಸೂಕ್ಷ್ಮ: ವಾಗಿ ಅವಲೋಕಿಸುತ್ತಿ ದ್ವ. ಅನೇಕ ' 
ಚಾರಿತ್ರಿಕ ಚಿತ್ರಗಳನ್ನು ರಚಿಸಿದ. ಆದರೂ ಈತನ ನೈಪುಣ್ಯತೆ ವ್ಯ ಗ್ಯ ಚಿತ್ರಕಾರ ' 
ನಾಗಿ ಹೆಚ್ಚು ವ್ಯಕ್ತವಾಗುತ್ತದೆ. (ವ್ರ ರ್ಳ ರಿ” ಎಂಬ ಮ ತ ಹಸ 'ತ್ರಿಕೆ } 
ಫ್ರೆಂಚ್‌ ದೇಶದ ವ್ಯಂಗ್ಯಚಿತ್ರಕಲೆಯ ಇತಿಹಾಸದಲ್ಲಿ ವಿಶಿಷ್ಟ ಸ್ಮಾನಗಳಿಸಿತ್ತು. 
ಇದರ ಮೊದಲ ಪುಟಿಗಳು ಪ್ರಸಿದ್ಧ ಕಲಾವಿದ ಜೆ. ಎಲ್‌, ಪೊರ್‌ಇನ್‌ ನ ವರ್ಣಚಿತ್ರ ' 
ಗಳಿಂದ ಕಂಗೊಳಿಸುತ್ತಿತ್ತು. ಇನ್ನು ಅನೇಕ ಉತ್ತಮ ಚಿತ್ರಕಾರರಿಂದ ಈ ಸಂಚಿಕೆ | 
ಶೋಭಿಸುತ್ತಿತ್ತು. ಕ 

ಅಮೆರಿಕಾದ ವ್ಯಂಗ್ಯಚಿತ್ರಕಲೆಯ ಚರಿತ್ರೆಯ ಪುಟಗಳನ್ನು ಗಮನಿಸಿದಾಗ 
ಮೊದಲ ವ್ಯಂಗ್ಯಚಿತ್ರ ಬೆನ್‌ ಜಮಿನ್‌ ಫ್ರಾನ್‌ಕ್ಲಿನ್‌ನು ರಚಿಸಿದ್ದು ಕಾಣಬರುತ್ತದೆ. ' 
ಈತನ ಚಿತ್ರಗಳು 1751ರಲ್ಲಿ ಪ್ರಾರಂಭವಾದ " ಪನ್ಸಿಲ್ವೇನಿಯ ಗೆಜೆಟ್‌? ಸಂಚಿಕೆ 
ಯಲ್ಲಿ ಪ್ರಕಟವಾಗುತ್ತಿದ್ದವು. ಈತ ರಚಿಸಿದ " ಜಾಯಿನ್‌ ಅಥವಾ ಡ್ವೈ' ಎಂಬ ಚಿತ್ರ 
ಅಮೆರಿಕದ ಚಿತ್ರ, 

ವಸತ ವಿಂಗಡನೆಗಾಗಿ ಜನರ ಹೋರಾಟವನ್ನು ಆ ಚಿತ್ರ ಪ್ರತಿಬಿಂಬಿಸು ' 
ತ್ತಿತ್ತು. ಆ ಕ್ರಾಂತಿಕಾರಿ ಸನ್ನಿವೇಶಗಳಿಗೆ ತಕ್ಕ ಚಿತ್ರ ಲೆದಾಗಿತ್ತು ; 18ಕೇ ಶತ | 
ಮಾನದ ಅಮೆರಿಕದ ವ್ಯಂಗ್ಯಚಿತ್ರ ಗಾರರಲ್ಲಿ Ss ರಿವಿರಿ ಒಬ್ಬ ಪ್ರಮುಖ ' 
ವಾಗಿದ್ದ. ಈತನಿಗೆ ಮೊದಲು ಅಮೆರಿಕದಲ್ಲಿ ಅನೇಕ ರಾಜಕೀಯ ವ್ಯಂ ಚಿತ್ರಗಳನ್ನು | 
ರಚಿಸುತ್ತಿದ್ದವನು ಫ್ರೆಂಚ್‌ ದೇಶದ ಹ್ಯುಗೆಟ್‌ ಎಂಬುವನು, 

ಪ ಸಿದ್ಧ ವ್ಯಂಗ್ಯ ಚಿತ್ರಕಾರ ಸಾ ಿಟ್‌ಲ್ಯಾಂಡಿನ ವಿಲಿಯಂ ಚಾರ್‌ ಸ್‌ನು 
ಪ್ರಥಮ ಅಮೆರಿಕಾದ ರಾ mitt ವ್ಯಂಗ್ಯಚಿತ್ರಕಾರನಾಗಿದ್ದ. ಈತ ಇಂಗ್ಲೆಂಡಿನ 
(1812ರ) ಪ ಶ್ರಥಮ ಮಹಾಯುದ್ಧದ ಸಂದರ್ಭದಲ್ಲಿದ್ದ ವನು 

Wd ವ್ಯಂಗ್ಯ ಚಿತ್ರಗಳ ಸ್ವರ್ಣಯುಗ ಪ್ರಾರಂಭವಾದುದು ರ್ಯಾರ್‌ಪರ್ಸ್ಸ್‌ ' 
ವೀಕಿ } (1957 ಯಿಂದ, Me ಫೆಸ್‌ ಇಲ್‌ ಲ ವ್ಯಂಗ್ಯ ಚಿತ ತ್ರಕಾರನಾಗಿ € ಆಂತರಿಕ 
ಯುದ್ಧವನ್ನು ಬೆಂಬಲಿಸಿ ಚಿತ್ರ ಬರೆದಿದ್ದ. ಪೆ ್ರಿ ಸಿಡೆಂಟ್‌ ಲೆಂಕನ್‌ನು ಈತನ ಚಿತ್ರ ' 
ಗಮನಿಸಿ ಆಹಾ ಿನಿಸಿದ. ಈತನ ಶಕ್ತಿ ಶಾಲಿ ವ ಂಗ್ಯ ಚಿತ್ರ ಗಳು ಇಂದಿನ ಅಮೆ ಕಾ 
ಚಿತ್ರಕಾರರಿಗೆ "ಸ್ಫೂರ್ತಿ ಹಾಗೂ ಮಾರ ದರ್ಶನ ನೀಡುತ್ತಿವೆ. 4 ಡೆಮಾಕ್ರೆ ಬಕ್‌ 
ಡಾಂಕಿ' ಮತ್ತು ತೆಮ್ಮಾನ್ಸ್‌ ಟೈಗರ್‌ (ಲಂಚಕೋರತನ ಇತ್ಯಾದಿ) ಈತ ಸ್ಟಾ ಸಿದ | 


ತೆ 


ಗ್ಯ 


ವ್ಯಂಗ್ಯ ಚಿತ್ರಕಲೆ-ಒಂದು ಸಮೀಕ್ಷೆ ೧೬೫ 


ವ್ಯಂಗ ಚಿತ್ರಕಾರರ ಸಂಸ್ಥೆ ಗಳು. ಈತನ ಮತ್ತು " ಹ್ಯಾರ್ವಸ ವೀಕ್ಲಿ” ಬಾಂಧವ್ಯ 
ಕೊನೆಗೊಂಡಿದ್ದು 1884ರಲ್ಲಿ. 

ಅಮೆ ರಕದಲ್ಲಿ ಇತ ಜಃ ವ್ಯಂಗ್ಯಚಿತ್ರ ಗಳ ಪತ್ರಿಕೆ ಅಲ್ಲದೆ ಬಿಸ್ಲಿನ್‌ ವೀಕ್ಲಿ, 
ಪುಕ, ಜಡ್ಜ್‌, ವಾ ನಿಟ್‌ ಫೆ ರ್‌" ಮತ್ತು ಲೈಫ್‌ ಸ್‌ ಪತ್ರಿಕೆಗಳು ಉತ್ತಮ 
ಪ ಪ್ರಸಾರದಲ್ಲಿದೆ ವು. ಜೋಸೆಫ್‌ ಕೀಪ್ತರ್‌ನು " ಫ್ರಕ್‌' ಪತ್ರಿಕೆಯ ಸಾ ಸಕ, 
ವಿಯನ್ನಾದ ಕೀಪ್ಲ ರ್‌ನು 1968ರಲ್ಲಿ ಅಮೆರಿಕಾಕ್ಕೆ ಬಂದು ಸ ಜರೆ ನ್‌ 
ಭಾಷೆಯ ಪತ್ರಿಕೆಯ ಪ್ರ ಕಟಣೆ ಕೈ ಹಾಕಿ ನಷ್ಟ ಚಬಸತ: ಮುಂದೆ ನ್ಯೂ ಫಾ 
ನಲ್ಲಿ ವ ೈಂಗ್ಯ ಚಿತ್ರ ಕಾರನಾಗಿ ed ಈ ಇನೊ ಬ್ಬ ವೈಂಗ್ಗ ಚಿತ್ರಕಾರ 
ಬರ್ಯಾಹರ್ಡ್‌ ಗಿಲ್ಲವ್‌ ಎಂಬುವನೂ " ಪುಕ್‌' ಮತ್ತು " ಜಡ್ಜ್‌ ' ಪತ್ರಿಕೆಗಳಲ್ಲಿ 
| ವ್ಯಂಗ್ಯಚಿತ್ರಕಾರನಾಗಿ ಪ್ರಸಿದ್ಧಿ ಗೇರಿದ. 

ಏನೇ ಆಗಲಿ ಅಮೆರಿಕಾದ ರಾಜಕೀಯ ವ್ಯಂಗ್ಯ ಚಿತ್ರಗಳು ಪ್ರವೇಶ ಕಂಡದ್ದು 
1880ರ ಸುಮಾರಿನಲ್ಲಿ, ಅಂದಿನಿಂದ ಪ್ರಮುಖ ವ್ಯಂಗ್ಯ. ಚಿತ್ರ ಇ ಜಾರ್ಲ ನ್‌ 
ಜಿ. ಬುಷ್‌, ಹೋಮರ್‌ ಡನಿನ್‌ಪೋಟ್‌, ವಾಲ್ಕರ್‌, ಡಿಂಗ್‌, ರೋಲಿನ್‌ಕಿರ್‌ಬೈ, 
ಕೋಜರ್ಸ್‌, ರಾಬಿನಸನ್‌, ಫಿಡ್ಡ್‌ ಸಟ್‌-ರಿಕ್‌, ಮುಂತಾದವರು ವ್ಯಂಗ್ಯಚಿತ್ರಕಾರ 
ರಾಗಿ ಹೆಸರುಗಳಿಸಿದ್ದರು. 18 ವರ್ಷಗಳ ಕಾಲ " ಲಿಸ್ಲಿನ್‌ ಮ್ಯಾಗೆಜೈನ್‌ ' ಮತ್ತು 
" ಪುಕ್‌' ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ "ಓಸರನು ಮುಂದೆ ನ್ಯೂಯಾರ್ಕ್‌ನ 
« ಜನರಲ್‌ ನಲ್ಲಿ ರಾಜಕೀಯ ವ್ಯಂಗ್ಯ ಚಿತ್ರಕಾರನಾಗಿ ಸೇರಿಕೊಂಡ. " ಹ್ಯಾಪಿ 
ಹೋಲಿಗನ್‌? ಈತನ ವ್ಯ ಗ್ಯ ಚಿತ್ರಮಾಲಿಕೆಯಿಂದ ವಿಖ್ಯಾತಿಗೇರಿದ. ಡಾವನ್‌ 
ಪೋರ್ಟ್‌ ಎಂಬಾತ ಸಾ ನ್ನ ಸ್‌ನಲ್ಲಿ ಎಗ್ದಾಮಿನರ್‌ ಮತ್ತು ನ್ಯೂಯಾರ್ಕ್‌ 
ಇವಿನಿಂಗ್‌ ಜರ್ನಲ್‌ನಲ್ಲಿ ಈತ ಅತ್ಯಂತ ಹೆಚ್ಚಿನ ಸಂಭಾವನೆಗಳಿಸುತ್ತಿ, ದ್ದೆ 4 
ಕೋಲಿನ್‌ ಕಿರ್‌ಬೈ “ದಿ ವರ್‌ಲ್ಡ್‌ "ನಲ್ಲಿ ವ್ಯಂಗ್ಯ ಚಿತ್ರ ಕಾರನಾಗಿ ಬಹುಮಾನ 
ಗಳಿಸಿದ. ಡಿಂಗ್‌ ಎಂಬಾತ "ನ್ಯೂಯಾರ್ಕ್‌ ಹೆರಾಲ್ಡ್‌ “pe ನಲ್ಲೂ 
ನೆಲ್ಫ್‌ನ್‌ನು " ಜ್ರೊಕ್ಲೊ ನ್‌ ಈಗಲ್‌ ' ಪತ್ರಿಕೆಯಲ್ಲಿ ನಿಡ್ಡ್‌ತೆ ಟ್ರಕ್‌ನು ಸೇಂಟ್‌ 
ಲೂಯಿಸ್‌ ಪೋಸ್ಟ್‌ ಇಡಿಸ್ಪಾ ಚ್‌ ನಲ್ಲೂ ಅದ್ಭು ತ ವ್ಯಂಗ್ಯಚಿತ್ರ ಗಳನ್ನು ನೀಡುತ್ತಾ 
ಬಂದರು. 

" ನ್ಯೂಯಾರ್ಕರ್‌ ' ಅಮೆರಿಕಾದ ಅತ್ಯಂತ ಹೆಚ್ಚಿನ ಪ್ರಸಾರ ಹೊಂದಿರುವ 

"ವೆ ೈಂಗ್ಯಚಿತ್ರ ಗಳ ಪತ್ರಿಕೆ. ವಿಖ್ಯಾತ ವ್ಯಂಗ್ಯಚಿತ್ರಕಾರ--ಸೀಟರ್‌ ಆರೊ 
ಜೊತೆಗೆ ಅನೇಕ ಚಂ ವ್ಯಂಗ್ಯಚಿತ್ರಕಾರರು ಈ ಪ್ರಸಿದ್ಧ ಪತ್ರಿಕೆಯಲ್ಲಿ ಕೆಲಸ 
ಮಾಡುತ್ತಿದ್ದಾ ಕಿ. ಇಲ್ಲಿ ಕಥಾಮಾಲಿಕೆಯ ವ್ಯಂಗ್ಯ ಚಿತ್ರ ಗಳು ಪ ಪ್ರಕಟಣೆ ಮಾಡಲಾಗು 
ತ್ರಿ -. ವಾಲ್ಟ್‌ ಡಿಸ್ನಿ' ಜಗತ್‌ಪ್ರ ಸಿದ್ಧ ನಾದ ಚಿತ್ರ ಕಾರ, “190162 ಜನಿಸಿದೆ 
ಈತ ಮಿಕ್ಸಿ ವಸ್‌ ಚಿತ್ರಿಸಿದ. ಸ್ರ ಮೇಣ ಡೊನಾಲ್ಡ್‌ ಡಕ", ಗೂಫಿ ಮತ್ತು 
ಅಂಕಲ್‌ ಸ್ಯ್ಯ್ರಾಜ್‌ ಬರೆದ. RE ಅವನ ಚಲನಚಿತ್ರ ಗಳು ಬಂದವು. ಅವುಗಳಲ್ಲಿ 


೧೬೬ ಮಾನವಿಕ ಕರ್ಣಾಟಕ 


ಬೀವರ್‌ ರ್ಯಾಲಿ, ಲಿವಿಂಗ್‌ ಡೆಸರ್ಟ್‌, ಚಾರ್ಲಿನ ಲೋನ್‌ ಸವರ" ಕೌಗರ್‌ ಹಾಗೂ 4 
ಬ್ಲಾಕ್‌ ಬಿಯರ್‌ಡ್ಗ್‌ ಮೊದಲಾದ "ಚಿತ ಗಳು ಹೊರಬಂದವು. ನಾವು " ಡೊನಾಲ್ಡ್‌ 4 
ಡಕ್‌, ಸೆಮಿ) ಕ್ಕೈ ಸಫಾರ್‌ಗಳನ್ನು ವ ಫ್ಯಾಳಿಲಾಂಡ್‌ಗ ಹೋಗಬೇಕು. pl 


ಅಲ್ಲಿ ನಾವು ಅವುಗಳ ಜೊತೆ ಮಾತನಾಡಬಹುದು. "ವಾಲ್ಟ್‌ ಡಿಸ್ಲಿ' ಯನ್ನು ್ಸಿ ವೈಂ ಗ್ಯ 


ಚಿತ್ರ ಕಾರರ ಸಾಲಿನಲ್ಲಿ ಸೇರಿಸಬಹ:ದಾಗಿದೆ. ಈತನ ಚಿತ್ರ ಗಳಲ್ಲಿ ಗ 4 ನಗೆ ಕ 


ತರಿಸುವ ವಕ್ರತೆ ಇಡೆ. 


ಭಾರತದಲ್ಲಿ ಸಾಮಾನ್ಯವಾಗಿ ಎಲ್ಲ ಪತ್ರಿಕೆಗಳಲ್ಲೂ ವ್ಯಂಗ್ಯಚಿತ್ರಗಳನ್ನು | 


ಶಿ 


ಗಮನಿಸಬಹುದಾಗಿದೆ. ಮುದ್ರಣ ಕಾಣುವ ಮೊದಲು ಭಾರತದಲ್ಲಿ ಬಂಗಾಳದ | 
ಆದಿವಾಸಿ ಜಾನಪದ ಕಲಾವಿದರು ವಿಡಂಬನಾ ಚಿತ ಶ್ರಗಳನ್ನು ರಚಿಸುತ್ತಿದ್ದರು. ಕಾಳಿ ' 


ಘಟದ "ಪಟ್ಟುವ ' ಎಂದು ಹೆಸರಾಯಿತು. ಆ ಚಿತ್ರಗಳು ಈಗಿನಂತಿರಲಿಲ್ಲ. 
ನೀತಿಯುತವಾದ ಚಿತ್ರಗಳವು. ಆದರೆ ಅವುಗಳಲ್ಲಿ ವಿಡಂಬನೆ ಎದ್ದು ತೋರುತ್ತಿತ್ತು. 


ಇವು ಆಧ:ನಿಕ ಕಲಾವಿದರನ್ನು ನಿಮರ್ಶನಕಾರರ ಮೆಚ್ಚಿಗೆ ಗಳಿಸಿದು ವು. ಕಾಲಿಫ ಫಟ್ಟ! ದ 
ಚಿತ್ರಮಾಲಿಕೆಗಳು ಇಂದಿನ ವ್ಯಂಗ್ಯಚಿತ್ರ ಗಳಂತಿರಲಿಲ್ಲ. ಆದರೆ ಸಮಾಜದ ಸುಂ | 
ಕೊರತೆಯನ್ನು ಎತ್ತಿ SRS: ಸಾಮಾಜಿಕ ಕಟ್ಟು ಪಾಡುಗಳನ್ನು, ಧರ್ಮ | 
ಕುಡಿತ ಮುಂತಾದ ಸಮಾಜಫಾತಕತನವನ್ನು ಈ ವಿಡಂಬ 


ನಿಂದನೆ, ಬಹುಪತ್ನಿತ್ವ, 
ನಾತ್ಮಕ ಚಿತ್ರಗಳಿಂದ ಜನರ ಮನೆಸ್ಸನ್ನು ಕೆಣಕಿ ತಿದ್ದುವ ಪ್ರಯತ್ನ ಯಶಸ್ವಿ 
ಯಾಗಿತ್ತು. 


19ನೆಯ ಶತಮಾನದ ನಡುವಣ ಕಾಲದಲ್ಲಿ ವ್ಯಂಗ್ಯಚಿತ್ರಗಳು ಇಂಡಿಯಾದ 1 


ಪತ್ರಿಕೆಗಳಲ್ಲಿ ಪ್ರಕಟಣೆ ಕಂಡುವು. ಇಂಡಿಯಾದಲ್ಲಿ ಇಂಗ್ಲಿಷರು ಪ್ರಥಮವಾಗಿ ವ್ಯಂಗ್ಯ 
ಚಿತ್ರಗಳನ್ನು ವಾರ್ತಾಪತ್ರಿಕೆಗಳಲ್ಲಿ ಪ್ರಕಟವಾಗುವಂತೆ ಮಾಡಿದರು. "ಪಂಚ್‌? 


ಮತ್ತು. "ಲಂಡನ್‌ ಕಾರಿವಾರಿ' ಪತ್ರಿಕೆಗಳಿಂದ ಪ್ರಭಾವಿತರಾದ ವಿದೇಶಿಯರು ' 


ಇಂಡಿಯಾದಲ್ಲೂ ಅವುಗಳ ಪ್ರಸಾರ ಇಲ್ಲೂ ಮುಂದುವರಿಸಿದರು. " ಪಂಚ್‌. 
ಅಂದಿನ ದಿನಗಳಲ್ಲಿ ಇಂಡಿಯಾದಲ್ಲಿ ದೊರಕುವುದು ಸುಲಭ ಇರಲಿಲ್ಲ. 

ದೆಹಲಿಯಿಂದ " ಇಂಡಿಯನ್‌ ಪಂಚ್‌ ' ಇಂಡಿಯಾದ ಪ್ರಥಮ ವ್ಯ ೦ಗ ಚಿತ್ರ 
ಮಾಸಿಕವಾಗಿ ಸು. ಇದರ ಪ್ರಕಾಶಕ ಸಿಪಾಯ್‌ ಮಾ ಸಾ 
ಇಂಗ್ಲೀಷ್‌ ವ್ಯಕ್ತಿ. " ಇಂಡಿಯನ್‌ ಈ ’ 1859ರ ಜನವರಿ 1 ರಂದು ಪ್ರಕಟ 
ಗೊಂಡಿತು. ಇದರ ಸಂಪಾದಕರ ಹೆಸರು ಆ ಸಂಚಿಕೆಯಲ್ಲಿ ಕಾಣಬರಲಿಲ್ಲ. ಆದರೆ 
ಇದರ ಪ್ರಕಾಶಕ ಈಲಿಯನ್‌. ಪಂಚ್‌ನ ಪ್ರತಿಯೊಂದು ಸಂಚಿಕೆಯೂ ವ್ಯಂಗ್ಯಚಿತ್ರ 
ಗಳಿಂದ ಕಂಗೊಳಿಸುತ್ತಿತ್ತು. ನಾನಾ ಸಾಹೇಬ್‌, ರಭಾನ್ಸಿರಾಣಿ ಮತ್ತು ಉನ್ನತ 
ಮಿಲಿಟರಿ ಹಾಗೂ ಆಡಳಿತ ಅಧಿಕಾರಿಗಳ ವ ಗ್ಯ ಚಿತ ಶ್ರಗಳನ್ನು ಆ ಸಂಚಿಕೆಗಳಲ್ಲಿ 
ಕಾಣಬಹುದಿತ್ತು. ಇಲ್ಲಿ ಸಾಮಾಜಿಕನಾದ ಹಾಗೂ ಕುಚ ವ್ಯಂಗ್ಯ ಚಿತ್ರ ಗಳನ್ನು 
ಕಾಣಬಹುದಿತ್ತು. 


ವ್ಯಂಗ್ಯ ಚಿತ್ರಕಲೆ ಒಂದು ಸಮೀಕ್ಷೆ ೧೬೭ 


ಮತ್ತೊಂದು ಅನೋಘವಾದ ವ್ಯಂಗ್ಯಚಿತ್ರ ಸಂಚಿಕೆ ಕಲ್ಕತ್ತಾದಿಂದ ಪ್ರಕಟ 
ವಾಗುತ್ತಿತ್ತು. ಈ ಸಂಚಿಕೆಯನ್ನು ಡೆಕ್ರಿನ್‌ ಲೀನ್‌" ಎಂಬುವನು ಪ್ರಾರಂಭಿಸಿದ 
(1871ರಲ್ಲಿ) ಇಂಡಿಯಾ ಮತ್ತು ಬ್ರಿಟಷ್‌ ದೇಶಗಳಲ್ಲಿ ಹೆಸರುವಾಸಿ ಕಂಡಿತು. ಈ 
ಪತ್ರಿಕೆಯ ಸಂಪಾದಕರ ಹೆಸರೂ ಕಾಣುವಂತಿಲ್ಲ. ಕಾರಣ: ನಿಚಿತ್ರವಾದುದು. 
ದೆಹಲಿಯ " ಇಂಡಿಯನ್‌ ಪಂಚ್‌ ' ಮತ್ತು ಕಲ್ಕತ್ತಾದಲ್ಲಿ "ಇಂಡಿಯನ್‌ ಚ್ಯಾರಿವರಿ' 
ನಂತೆ ಮತ್ತೊಂದು ವ್ಯಂಗ್ಯಚಿತ್ರ ಮಾಸಿಕ ಸಂಚಿಕೆ ಕಲ್ಕತ್ತಾದಲ್ಲಿ ಪ್ರಾರಂಭ 
ಗೊಂಡಿತು. ಇದು ಮೊದಲು ಬಂಗಾಳಿ ಭಾಷೆಯ ಮಾಸಿಕವಾಗಿತ್ತು. ಇದರ ಹೆಸರು 
" ಹರ್‌ಬೊಲ ಬಾನ್‌ರ' ಎಂದಿತ್ತು. 1874ರಲ್ಲಿ ಪ್ರಾರಂಭವಾದ ಒಂದು ತಿಂಗಳಲ್ಲೇ 
ಇದರ ಹೆಸರು “ ನ್ಯೂ ಇಂಡಿಯನ ಪಂಚ್‌' ಎಂದು ಬದಲಾಯಿತು. 
| ಈ ಮೂರು ಸಂಚಿಕೆಗಳ ಜೊತೆಗೆ ಇನ್ನು ಇತರ ಒಳ್ಳೆಯ ವಿಡಂಬನಾ ಸಂಚಿಕೆ 
ಗಳು ಬಂಗಾಳದಲ್ಲಿ ಹುಟ್ಟಿಕೊಂಡವು. ಅವುಗಳಲ್ಲಿ " ಬಸಂತ"? ಮತ್ತು 
* ಪಂಚಾನಂ' ಮಾಸಿಕ ಸಂಚಿಕೆಗಳು ಪ್ರಸಿದ್ಧವಾಗಿದ್ದವು. " ಬಸಂತಕ್‌' ಪ್ರಥಮ 
ಸಂಚಿಕೆ 31-1-1874ರಲ್ಲಿ ಹೊರಬಂದಿತು. ಈ ಸಂಚಿಕೆಗಳ ಸಂಪಾದಕರು ಪ್ರಾಣ 
ನಾಥದತ್ತ ಮತ್ತು ಗಿರೀಂದ್ರನಾಥದತ್ತ ಸಂಪಾದಕರೂ ವ್ಯಂಗ್ಯ ಚಿತ್ರಕಾರರೂ ಆಗಿ 
ದ್ದರು. 

ಇಂಡಿಯಾದ ಇತರ ವ್ಯಂಗ್ಯಚಿತ್ರ ಪತ್ರಿಕೆಗಳಲ್ಲಿ " ಉರ್ದು ಪಂಚ್‌ ಲಕ್ಕೊ 
ನಿಂದ ಮತ್ತು "ಹಿಂದಿ ಪಂಚ್‌ ' ಬೊಂಬಾಯಿ ಠಿಂದ ಪ್ರಕಟವಾಗುತ್ತಿದ್ದವು. "ಉರ್ದು 
ಪಂಚ್‌” ಉರ್ದು ಭಾಷೆಯಲ್ಲಿ ಪ್ರಥಮ 16-1-1877ರಲ್ಲಿ ಪ್ರಕಟವಾಯಿತು. 
ಮುನ್ಸಿಮಹೆಮದ್‌ ಸಜ್ಜದ್‌ ಹುಸೇನ” ಎಂಬಾತ ಈ ಪತ್ರಿಕೆಯ ಸ್ಮಾಪಕನಾಗಿದ್ದ. 

20ನೇ ಶತಮಾನದಲ್ಲಿ ಬಂಗಾಳ ಇಂಡಿಯಾದ ವ್ಯಂಗ್ಯಚಿತ್ರಕ್ಕೆ ಹೆಚ್ಚಿನ 
ಮಾನ್ಯತೆ ನೀಡಿತ್ತು. ಅಬನೀಂದ್ರನಾಥ ಠಾಕೂರರ ದೊಡ್ಡಣ್ಣನಾದ ಖ್ಯಾತ ಚಿತ್ರ 
ಕಾರರಾದ ಗಗನೀಂದ್ರನಾಥ ಠಾಕೂರ್‌ರವರು (1867-1938) ವಿಡಂಬನಾತ್ಮಕ 
ಸಾಮಾಜಿಕ ವ್ಯಂಗ್ಯಚಿತ್ರ ಕಾರರಾಗಿ ಹೆಸರಾಗಿದ್ದರು. ಇವರು ಯಾವ ವ್ಯಂಗ್ಯಚಿತ್ರ 
ಕಾರರಿಗೂ ಕಡಿಮೆ ಇರಲಿಲ್ಲ. ಇವರ " ಅದ್ವಟ್‌ ಲೋಕ್‌? « ಬಿರುಪಟ್‌ರಾ' ಮತ್ತು 
* ನಾಬಾ ಹೆಲ್ಲೂರ್‌' ವ್ಯಂಗ್ಯ ಚಿತ್ರ ಪುಸ್ತಕ ರೂಪದಲ್ಲಿ ಪ್ರಕಟವಾಗಿವೆ. 

ಇಂದಿನ ದಿನಗಳಲ್ಲಿ ಇಂಡಿಯಾದ ಪತ್ರಿಕೋದ್ಯಮದಲ್ಲಿ ವ್ಯಂಗ್ಯಚಿತ್ರ ಕಲೆ 
ಅದು ತವಾದ ಕೆಲಸಮಾಢದೆ. ದಿನಪತ್ರಿಕೆ ಹಾಗೂ ಮಾಸಪತ್ರಿಕೆಗಳಲ್ಲಿ ವ್ಯಂಗ್ಯ 
ಚಿತ್ರಗಳು ಪ್ರಕಟವಾಗಿ ಜನಮನವನ್ನು ತಣಿಸುತ್ತನೆ. 

ಭಾರತದ ಇತರ ರಾಜ್ಯಗಳಲ್ಲಿ ನೂರಾರು ಜನ ವ್ಯಂಗ್ಯ ಚಿತ್ರಕಾರರು ನಾನಾ 
ಪತ್ರಿಕೆಗಳಲ್ಲಿ ದುಡಿಯುತ್ತಿದ್ದಾರೆ, ಆದರೆ ಜೆರಳಿಣಿಸುವಷ್ಟು ಮಂದಿ ಪ್ರಸಿದ್ಧರಾಗಿ 
ದ್ದಾರೆ. ಶಂಕರ್‌ ಅವರು "ಶಂಕರ್ಸ್‌ವೀಕ್ಲಿ'ಯ ಮೂಲಕ ಅನುಪಮ ಸೇನೆ ಸಲ್ಲಿಸಿ 
ದ್ದಾರೆ. ಆರ್‌. ಕೆ. ಲಕ್ಷ್ಮಣ್‌, ಮಾರಿಯೋ, ಅಬು ಅಬ್ರಾಹ್ಯಾಂ ಹೆಸರಾದಂತೆ 


೧೬೮ ಮಾನವಿಕ ಕರ್ಣಾಟಕ 


ಕರ್ನಾಟಕದಲ್ಲಿ ರಾಮಮೂರ್ತಿ, ಹುಬ್ಲೀಕರ್‌, ಹರಿಣಿ, ಕೆ. ಆರ್‌. ಸಾ ಮಿ ಎಸ 
ಕೆ. ನಾಡಿಗ್‌, ಹೆಚ್‌. ಬಿ: ಮಂಜುನಾಥ್‌, ವಿ. ಗೋಪಾಲ್‌, ಇನ್ನೂ ಅನೇಕಾನೇ 
ತರುಣ ವ್ಯಂಗ್ಯ ಚಿತ್ರಕಾರರು ಬೆಳಕಿಗೆ ಬಂದಿದ್ದಾರೆ, ಹಿಂದೆ ಕೊರವಂಜಿ, ವಿಕ 
ವಿನೋದಿನಿ, ವಿನೋದ ಮಾಸಿಕ ಪತ್ರಿಕೆಗಳ ಮೂಲಕ ಆರ್‌. ಕೆ. ಲಕ್ಷ್ಮಣ್‌, & 
ಆರ್‌. ತಿಪ್ಪೇಸ್ವಾಮಿ, ಎಸ್‌. ಎಸ”. ಕುಕ್ಕೆ, ಅರಗಂ ಕೃಷ್ಣಮೂರ್ತಿ, ಅನಂತಯ್ಯ 
ಶ್ರೀನಿವಾಸಲು, ಮುಂತಾದವರ ವ್ಯಂಗ್ಯಚಿತ್ರಗಳು ಬೆಳಕು ಕಂಡಿವೆ. ಈಗ ಸುಧ 
ಮಯೂರ, ತರಂಗ, ಪ್ರಜಾಮತ, ಸಂಗಾತಿ, ತುಷಾರ ಮುಂತಾದ ಪತ್ರಿಕೆಗಳ 
ಅನೇಕ ತರುಣರ ವ್ಯಂಗ್ಯ ಚಿತ್ರಗಳನ್ನು ಗಮನಿಸಬಹುದಾಗಿದೆ. ಆದರೆ ಕೆಲವು ಚಿ 
ಗಳಲ್ಲಿ ಚಿತ್ರಗಳಿಗಿಂತ ಕೆಳಗೆ ಕೊಡುವ ವಿವರಗಳೇ ಅತಿ ಎನಿಸುತ್ತವೆ. 

ಏನೇ ಇರಲಿ, ವ್ಯಂಗ್ಯಚಿತ್ರಕಲೆ ಪತ್ರಿಕೋದ್ಯಮದ ಒಂದು ಆಕರ್ಷಕ ಅಂ; 
ವಾಗಿ ಮುಂದುವರಿಯುತ್ತಾ ರಚನಾತ್ಮಕ ಮಾರ್ಗದೆಡೆ ಸಮಾಜವನ್ನು ತಿದ್ದಲ 
ಸಹೆಕಾರಿಯಾಗುತ್ತಿರುವುದು ಸಂತೋಷದ ಸಂಗತಿ. 


ಕರ್ನಾಟಕದಲ್ಲಿ ಶೈವಸಂಥಗಳು 


ಕರ್ನಾಟಕದ ಇತಿಹಾಸದಲ್ಲಿ ಶೈವ ಧರ್ಮವನ್ನು ಸೈಂಧವ ಸಂಸ್ಕೃತಿಯಲ್ಲಿ ಗುರುತಿಸ 
ಲಾಗಿದೆ. ಅದರೂ, ಅನಂತರ ಬಂದ ಹಾದಿಯಲ್ಲಿ ಖುಗ್ವೇದದಲ್ಲಿ, ಶ್ವೇತಾಶ್ವತರ 
ಉಪನಿಸತ್ಮುವಿನಲ್ಲಿ, ಬ್ರಾಹ್ಮಣಕಗಳಲ್ಲಿ, ಮಹಾಭಾರತದಲ್ಲಿ, ಪುರಾಣಗಳಲ್ಲಿ, ಆಗುವ 
ಗಳಲ್ಲಿ ಇದು ಬೆಳೆದು ಬಂದೆ ದಾರಿಯನ್ನು ಇತಿಹಾಸಕಾರರು ಗುರುತಿಸುತ್ತಾರೆ. ಶೈವ 
ಧರ್ಮವೆನ್ನು ವುದು ಹೆಸರು. ಈ ಮಾತಿನ ಮೂಲಾರ್ಥ "" ಶಿವನನ್ನು ಕುರಿತದ್ದು >> 
“ ಶಿವನಿಗೆ ಸಂಬಂಧಿಸಿದುದು (ಶಿವ 4 ,ಅಣಿ-ಶಿವಸ್ಯೇದಂ) ಶಿವ ಪಾರಮ್ಯವನ್ನು 
ಒಪ್ಪಿಕೊಂಡು " ಶಿವನನ್ನು ಒಲಿಸಿಕೊಳ್ಳುವ ಹಂಬಲನಿದ್ದು, ಶಿವಗತಿಯೇ ಬದುಕಿನ. 
ಲಕ್ಷ್ಯವೆಂದು ನಂಬಿಕೊಂಡವರು ಶೈವರು. ಆದರೆ ಎಲ್ಲ ಕಾಲಕ್ಕೂ ಇವರಿಗೆ ಶೈ ವರೆಂಬ 
ಹೆಸರೇ ಇದ್ದಿತೆನ್ನಲಾಗದು. ಖುಗ್ವೇದದಲ್ಲಿ ಸುದಾಸರೊಂದಿಗೆ, ಭರತರೊಂದಿಗೆ 
ಹಗರಣ ಮಾಡಿದ ಶಿವಾಸರಿದ್ದರು " ವಿಷಾಣಿ 'ಗಳಾದ ಇವರು ಶೈವರೇ. ಪತಂಜಲಿಯ. 
ಕಾಲಕೈ ಇವರು ಶಿವ ಭಾಗವತರೆನ್ನಿಸಿಕೊಂಡರು. ಸಿದ್ಧಾಂತ ಶಿಖಾಮಣಿಯು 
" ಶಿವಾಶ್ರಿತ 'ಕೆಂದೂ ಇವರನ್ನು ಕರೆದಿದೆ. ಕ್ರಿಸ್ತ ಪೂರ್ವ ಒಂದೆರಡು ಶತಮಾನಗಳಲ್ಲಿ 
ಶಿವರಕ್ಷಿತರಿದ್ದ ಉಲ್ಲೇಖ ತಕ್ಷಶಿಲೆ, ಖರೋಷ್ಠಿ ಬ್ರಾಹ್ಮಿ ಶಾಸನಗಳಿಂದ ತಿಳಿದುಬರು. 
ತಜಿ. ಕ್ರಿಸ್ತಾಬ್ಬ ಮೊದಲಾಗ-ವಾಗ, " ಅತ್ಯಂತ ವ:ಹೇಶ್ವರ'ರಿದ್ದರು (ಅತ್ಯಂತ 

ಸಾವಿ ಮೆಹಾಭ್ಸೈರವ ಭಕ್ತರು). ವಾಕಾಟಕರ ಶಾಸನಗಳು ಇವರನ್ನು ಪ್ರಸ್ತಾನಿಸು 
ತ್ರನೆ. ಮುಂಡೆ ವರೌತುರಿ ಅರಸರ ಕಾಲದಲ್ಲಿ " ಪರಮ ಮಹೇಶ್ವರ 'ರಿದ್ದರು. 
“ಫಶೆ:ಪತಿ ಭಕ್ತ 'ರಿದ್ದರು. ಗುಪ್ತರ ಕಾಲದಲ್ಲಿ ಧರ್ಮ ಹಲವಾರು ಕವಲುಗಳೊಡೆ 
ದವು. ನಾರದೀಯ ಪುರಾಣವು ಪಾಶುಪತ ಮಹಾವ್ರತಧರ, ಸಿದ್ಧಾಂತ ಮಾರ್ಗ, 
ಕಾಪಾಲಿಕರೆಂಬ ಶಾಖೆಗಳನ್ನು ಉಲ್ಲೇಖಿಸುತ್ತವೆ. ವಾಮನ ಪುರಾಣವು ಆದಿಶೈವ, 
ಪಾಶುಪತ, ಕಾಲವದನ, ಕಪಾಲಿ ಎಂಬ ನಾಲ್ಕು ಶೈವ ವಿಭಾಗಗಳನ್ನು ಪಟ್ಟಿ 
ಮಾಡಿದೆ. ಬಾದರಾಯಣ ಸೂತ್ರಗಳಿಗೆ ಶಂಕರಾಚಾರ್ಯರು ಸಿದ್ದಪಡಿಸಿದ ಭಾಷ್ಕಕ್ಕೆ 
ವ್ಯಾಖ್ಯಾನವನ್ನು ಬರೆದ, ವಾಚಸ್ಪತಿ ಮಿಶ್ರನು ಮಾಹೇಶ್ವರರಲ್ಲಿ ಶೈವ, ಪಾಶುಪತ, 


೧೭೦ | ಮಾನವಿಕ ಕರ್ಣಾಟಕ 


ಕಾರುಣಿಕ ಸಿದ್ಧಾಂತಿ, ಕಪಾಲಿಕ ಎನ್ನುವ ನಾಲ್ಕು ಪಂಗಡಗಳಿದ್ದುವೆಂದು ತಿಳಿಸಿ | 
ದ್ದಾನೆ. ರಾಮಾನುಜಾಚಾರ್ಯರು ಶ್ರೀ ಭಾಷ್ಯದಲ್ಲಿ ಕಪಾಲಿ, "ಕಾಲಾಮುಖ್ಯ p 
ಪಾಶುಪತ, ಶೈ ವಗಳೆಂಬ ಪ್ರಭೇದವನ್ನು ಸೂಚಿಸಿದ್ದ ರೆ. ಶೈವ ಧರ್ಮದ ಇತಿಹಾಸೆ 
ದಲ್ಲಿ ಈ ಶಾಜಿಗಳನ್ನೆ ಲ್ಲ ಪರಿಶೀಲಿಸಬೇಕಾಗುತ್ತದೆ. “ ಫಾಶುಸತ ಧರ್ಮದ ದರ್ಶನ ' 1 
ಭಾಗವನ್ನು ಪರೀಕ್ಷೆ ಮಾಡಬೇಕಾಗುತ್ತದೆ. ಸಿದ್ಧಾಂತ ಮಾರ್ಗವು ಕಾಶ್ಮೀರದಲ್ಲಿ, ಕ 
ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಿ, ಆಂಧ್ರ ಪ್ರದೇಶದಲ್ಲಿ ಬೆಳೆದು. ಬಂದ: ಬಗೆಯನ್ನು 
ವಿಶ್ಲೇಷಣೆ ಮಾಡಬೇಕಾಗುತ್ತದೆ. ನಡುಯುಗದಲ್ಲಿ ನಡೆದ ಅಂದೋಳನದಿಂದ ಹಳೆಯ ' | 
ತೈನ ಧರ್ಮ ಹೊಸದಾಗಿ ಮುಪ್ಪು ರಿಗೊಂಡುದನ್ನೂ ವಿವರಿಸಬೇಕಾಗು ತ್ತದೆ, ಐದಾರು * 
ಸಾವಿರ ವರ್ಷಗಳು ಹೀಗೆ ಉಳಿದ್ದು ಬೆಳೆದು, ಹರಡಿಕೊಂಡು ಬಂದ "ಧರ್ಮವನ್ನೂ! 
ಸ್ಥೂಲವಾಗಿ ಶೈವನೆಂದು ಗುರುತಿಸಿ, ಅದರ ಧೋರಣೆಯನ್ನು ಅರಿತುಕೊಳ್ಳು ವ ಇ 
ಪ್ರಯತ್ನಗಳು ನಡೆದಿವೆ. ಆದರೆ ಶೈವವೆಂದು ಸ್ಥೂಲವಾಗಿ ನಿರ್ದೇಶನಗೊಂಡಿರುವ 
ಧರ್ಮದ ಬುನಾದಿಯಾವುದು, ಅದರ ಮೊದಲ ಚೌಕಟ್ಟು ಏನಿದ್ದಿತು ಎನ್ನುವುದರ ಕ 
ಕಡೆ' ಅಷ್ಟಾಗಿ ಗಮನ ಹರಿದಿಲ್ಲ. 4 

ಪ್ರಾರಂಭದ ದೆಸೆಯಲ್ಲಿ ಶೈವಧರ್ಮವೂ ಇವುಗಳ ಪ್ರಭಾವಕ್ಕೆ ಒಳಗಾಗಿದಿ ತೆನ್ನ | 
ಬಹುದು. ಶಿವನೂ ಸಹ ಮೂ ಆರ್ಯದೇವತೆಯಲ್ಲ ಲ್ಲ; ದ್ರಾ ನಡ ದೇವತೆ ಎಂಬ 
ಅಭಿಪ್ರಾಯವೂ ಒಂದಿದೆ. ಸಿಂಧೂ ಸಂಸ್ಕೃತಿಯ lo ಸಸಳ್ಕೆ ಉಪಾಸ ಸಫೆಗೊಳ್ಳು 
ತ್ತಿದ್ದ ಶಿವ, ಆರ್ಯರ ರುದ್ರನಾಗಿ ವೇದಗಳಲ್ಲಿ ಸ್ಥಾನವನ್ನು ಪಡೆದು ಕ್ರಮೇಣ ಡು 
ಧರ್ಮದ ಪ್ರಧಾನದೈವಗಳಲ್ಲಿ ಒಬ್ಬನಾಗಿ ಪರಿಣಮಿಸಿದ ; ಲಿಂಗರೂಪದಿಂದಲೂ 
ಉಪಾಸನೆಗೊಳ್ಳ ತೊಡಗಿದ. ಕರ್ನಾಟಕದಲ್ಲಿ ಬಹು ಪ್ರಾಚೀನ ಕಾಲದಿಂದಲೂ ಶಿವ. 
ಮತ್ತು ಲಿಂಗಗಳ ಉಪಾಸನೆ ಇದ್ದಿತೆಂಬುದಕ್ಕೆ ಆಧಾರಗಳಿವೆ. .. ಕದಂಬರ ಕಾಲದಲ್ಲಿ * 
ಪ್ರಾಮುಖ್ಯವಾಗಿದ್ದುದು ಶೈವ ಧರ್ಮ. ಶೈವ ದೇವಾಲಯಗಳಿಗೆ ದಾನ ದತ್ತಿಗಳನ್ನು ಸ 
ಕೊಟ್ಟಿ ಶಾಸನಗಳೇ ಇದನ್ನು ಸ್ಪಷ್ಟಪಡಿಸುತ್ತವೆ. ಸ್ಮಾನಕ:ಂದೂರಿನ ಪ್ರಣವೇಶ್ವರ | 
ದೇವಾಲಯಕ್ಕೆ ಕದಂಬ ವಂಶದ ರಾಜರು ಕೊಟ್ಟ ದಾನವನ್ನೂ (ಆದರೆ ಬಳಿ ಕಟ್ಟಿ ಸಿದ ' 
ಕೆಕೆಯನ್ನು ಉಲ್ಲೆ (ಖಿಸುವ ತಾಳಗುಂದದ ಶಾಸನವನ್ನು ) ಇಲ್ಲಿ ಸ ರಿಸಿಕೊಳ್ಳಬಹ. ದು... 
ರುದ್ರ ತನ್ನ ಉಗ್ರ ರೂಪವನ್ನು ಕಳೆದುಕೊಂಡು ಶಿವ ಕಂಭು-ಶೆಂಕರನಾಗಿ ಬೆಳೆಯ 
ತೊಡಗಿದ್ದ. ರಿ ಮೊದಲಾದ ಉಗ್ರ ಪಂಥಗಳ ಪ್ರಭಾವ ಕಡಿಮೆಯಾಗು 
ತ್ತಿತ್ತು. “ಿವಕಂತೆಯೇ ಕಾಳಿ, ದುರ್ಗಿ ತಲ ದ ದೇವತೆಗಳೂ, ಪರಿಷ್ಕೃ ಎತ ರೂಪ ೆ 
ವನ್ನು ಪಡೆದು ವೈದಿಕ ಧರ್ಮ ದೊಳಗೆ ಸೇರಿ ಆದಿಶಕ್ತಿ, ಗೌರಿ ಎಂಬ: 2. ಹೆಸರು ' 
ಪಡೆದವು. 

ನೇದ ಪೂರ್ವದ ಸಿಂಧೂ ಸಂಸ್ಕೃತಿಯ ಕಾಲದಿಂದಲೂ ಶಿವನ ಉಪಾಸನೆ 
ಪ್ರ ಚಲಿತವಾಗಿದ್ದಿ Fe ದಕ್ಕೆ ಆಧಾರಗಳು ಸಿಕ್ಕುತ್ತವೆ ವೆ. ಆದಕಿ ಅದನ್ನು ವ್ಯವಸ್ಥಿ ತ 
ವಾದ ರೀತಿಯಲ್ಲಿ ಪ್ರತಿಪದೆಸಿದವರು ಯಾರು ಮತ್ತು ಸಂಧು ಎನ್ನು ವುದನ್ನು 


ಗೆ 


ಒರ 


ಕರ್ನಾಟಕದಲ್ಲಿ ಶೈವಪಂಥಗಳು ೧೭೧ 


ಹ 


(ನಿರ್ದಿಷ್ಟವಾಗಿ ಹೇಳುವಂತಿಲ್ಲ. ಮಹಾಭಾರತದ ಕಾಲದಲ್ಲಾ ಗಲೇ ಶಿವನ ಉಪಾಸನೆ 
| ಪ್ರಧಾನವಾಗಿದ್ದು ದಕ್ಕೆ ಆಧಾರಗಳಿವೆ. ಅಲ್ಲದೆ " ಪಾಶುಪತ ' ಎಂಬ ಹೆಸರಿನ ಶೈವ 
ಶಾಖೆಯೂ ಪ ಪ್ರಸಿದ್ಧ ವಾಗಿದ್ದು ದು ಕಂಡು ಬರುತ್ತದೆ. ಮಾಧವಾಚಾರ್ಯ ತಮ್ಮ "" ಸರ್ಭ 
ದರ್ಶನ ಸಂಗ್ರ “ಹಲ್ಲ ಪಾಶುಪತ ಶೈವ ಶಾಖೆಯೊಂದನ್ನು ವಿವರಿಸುತ್ತಾ " ಇಕೆ ಲೀಸ 
| ಅಧವಾ “ NN ’  ಎಂಬುವನಿಂದ ಈ ಸಿದ್ಧಾಂತ. ಪ್ರತಿಪಾದಿತವಾಗಿರ 
ಬೇಕೆಂಬುದಕ್ಕೆ ಇನ್ನು ಅನೇಕ ಆಧಾರಗಳಿವೆ. ಸಾಕಾ ತ್‌ ಶಿವಸ್ತರೂಸನೆಂಬುದನ್ನು 
ಗೌರವವನ್ನು ಪಡೆದಿದ್ದ ಈತನಿಗೆ--ಕುಹಿಕ್ಕ ಗಾರ್ಗ್ಯ, ಕೌರ.ಷ ಮತ್ತು ಮೈತ್ರೈಯ 
ಎಂಬ ನಾಲ್ವರು ಶಿಷ್ಯರಿದ್ದರು. ಇವರೂ ಶೈವಧರ್ಮವನ್ನು ಪ್ರತಿಪಾದಿಸಿದರೆಂದೂ 
ಹೇಳಬಹುದು. ಕ್ರಿ. ಪೂ. ಸು. 2ನೇ ಶತಮಾನದ ವೇಳೆಗಾಗಲೇ ಶೈವರಲ್ಲಿ 
| ಪಾಶುಪತ, ಕಾಪಾಲಿಕ, ಕಾಳಾಮುಖ, ಶೈವ ಎಂಬ ನಾಲ್ಕು ನಿಭಾಗಗಳಾಗಿದ್ದುವೆಂದು 
ತಿಳಿದು ಬರುತ್ತದೆ. ಇವುಗಳಲ್ಲಿ ಪಾಶುಪತ್ಕ ಎಂಬುದು ಎಲ್ಲ ಶೈವ ಶಾಖೆಗಳನ್ನು 
ಒಳಗೊಳ್ಳ ಬಲ್ಲ ವ್ಯಾಸಕವಾದ ಅರ್ಥದಲ್ಲಿ ಬೆಳೆದು ಬಂದಂತೆ' ತೋರುತ್ತದೆ. ಜೀವ 
೫ ಗಳೆಲ್ಲಾ ಪಶುಗಳು, ಶಿವನೇ ಪಶುಪತಿ; ಎಂಬ ಸಮಾನತತ್ತ್ವ “ ಪಾಶುಪತ” ಎಂಬ 
ಹೆಸ ರಿನಿಂದ ಎಲಾ ್ಲ ಶೈವ ಶಾಖೆಗಳಿಗೂ ಒಂದು ರೀತಿಯಲ್ಲಿ ಅ ಯಿಸಿದುದಲ್ಲದೆ ಅದೇ 


ಒಂದು ವಿಶಿಷ್ಟ ಮಾರ್ಗವಾಗಿ ಬೆಳೆದು ಬಂದಿದೆ, 


ಕಾರ್ಯ, ಕಾರಣ, ಯೋಗ, ವಿಧಿ ಮತ್ತು ದುಃಖಾಂತ ಎಂಬ ಐದು ಅಂಶಗಳನ್ನು 
| ಪಾಶುಪತ ಶೈವಮಾರ್ಗ ಒಳಗೊಂಡಿದೆ. ಕಾರ್ಯ ಎಂದರೆ ಸೃಷ್ಟಿ. ಇದರ ವಿಚಾರ 
| ವಾಗಿ ಅತಿ ಹೆಚಿ ಕಿನ ಜಿಜ್ಞಾಸೆಗೆ ಪಾಶುಪತ ಹೆ ತೊಡಗುವುದಿಲ್ಲ. : ಶಿವ ಜಗತ್ತಿಗೆ 
ನಿಮಿತ್ತ ಕಾ a ಸರ್ವಶಕ್ತನಾದ ಆತನ ಕಾರ್ಯ ಈ ಸೃಷ್ಠಿ ಎಂದು ಸೃಷ್ಠಿಯ 
ಸತ್ಯ ವನ್ನು ಒಪ್ಪಿ ಕೊಂಡು ಇದರ ಬಂಧನದಿಂದ ಜೀವ (ಅ) ಪಶು ಬಿಡುಗಡೆಯನ್ನು 
| ಪಡೆಯುವುದೇ `ನುಕ್ತ ಎನ್ನುತ್ತವೆ. 


ಯೋಗ ಮತ್ತು ವಿಧಿ ಅಂಶಗಳು ಮುಕ್ತಿಗೆ ಅದು ಹಾಕಿಕೊಟ್ಟ ಸಾಧನೆಯ 
ಮಾರ್ಗ ವನ್ನು ಒಳಗೊಂಡಿವೆ. ಪತಿಯೊಡನೆ ಪಶುವಿನ ಸತತ ES "ಯೋಗ? 
ನಿಂದು se ಹೇಳುತ್ತದೆ. ದೇಹದಂಡನೆಯಿಂದ ಎಲ್ಲ ಕರ್ಮಗಳನ್ನು ಕಳಚಿ 
ಹಾಕೆ ಧ್ಯಾ 2ನ ಮಗ ರಾಗುವ ವಿಧಿಯನ್ನು ಅದು ನಿರೂಪಿಸುತ್ತದೆ. ಈ ವಿಧಿಯಿಂದ 
ಯೋಗ "ಮಾರ್ಗ ಲ್ಲಿ ವಂದುವರಿದಂತೆಲ್ಲಾ ಶಿವನ ಅನುಗ್ರಹೆದಿಂದ ಅದ್ಭುತ 
[| ಅಲೌಕಿಕ ಶಕ್ತಿ ಗಳು ಅತನಿಗೆ ಲಭಿಸುತ್ತದೆ. ಶಿವನನ್ನು ನಿಸ್ಕಲ ರೂಪದಿಂದ ಮಾತ್ರ 
| ಧ್ಯಾನಿಸ ಸಬೇಕೆಂಬುದನ್ನು ಪಾಶುಪತ ಶೈವ ಒತ್ತಿ ಹೇಳುತ್ತದೆ. ಶಿವ " ವಾಗ್ವಿ ಶುದ್ಧ 
ಔರು ದರಿಂದ "ಅವನನ್ನು ನಿರಾಕಾರ ಸ್ವ ರೂಪದಿಂದಲೇ ಧ್ಯಾನಿಸಬೆ!ಕೆಂಬುದು 
ಇವರ ಅಭಿಪ್ರಾಯ, ಪ್ರ ಸಂಚದ ಸ ಕ್ರಲೋಭೆಗೆ ಒಳಗಾಗದೆ ತೀವ್ರ ವೈರಾಗ್ಯ ವನ್ನು 
ಪಡೆಯುವುದಕ್ಕೊ (ಸೃ ರ 'ಈಕ್ಯ ರೆ Pry ಅನುಕರಿಸಿ ಕಠಿಣವಾದ ಸಾಧನೆಯನ್ನು 


೧೭೨ ಮಾನವಿಕ ಕರ್ಣಾಟಕ 


4 
ಕೆ ಗೊಳ್ಳೆಬೇಕೆನ್ನುತ್ತದೆ. ಪಾಶುಸತ ಯೋಗ. ಈ ಮಾರ್ಗದಲ್ಲಿ ನಡೆದರೆ ಗ 
೨೬೫ ಸೊನೆಗೊಳ್ಳು ತ್ತದೆ. ಇದೇ ದುಃಖಾಂತ. | 
ಈಶ್ವರ ರೂಪವನ್ನು ಅನುಕರಿಸುವುದು ಎಂಬ ಮಾತು ಶೈವ ಧರ್ಮದಲ್ಲಿ ಕೆಲವು 
ಉಗ್ರ ಸಂಥಗಳಿಗೂ, ವಾಮಮಾರ್ಗ ಗಳಿಗೂ ಕಗ. ಪರಿಣಮಿಸಿತು. 
ಅವಿತತ್ಕರಣ (ಮಾಡಬಾರದೆ ಇರುವುದನ್ನು ಮಾಡುವುದು) ಅವಿತದ್ವಾಷಣ (ಆಡ ' 
ಬಾರದೆ ಇರುವುದನ್ನು ಆಡುವುಡು) ಎನ್ನುವ ಅರ್ಥದಲ್ಲಿ ಅದು ಕೊನೆಗೊಂಡಿತು. ಜೀವ 
ತನ್ನ ಗುರಿಯನ್ನು “ಸಾಧಿಸಬೇಕಾದರೆ ಈ ಕೆಳಗೆ ಕಾಣಿಸಿರುವ ನಿಯವ:ಗಳನ್ನು 
ಅನುಸರಿಸಬೇಕಾಗುತ್ತ ಡಿ. ಕಾಪಾಲಿಕರ ಮಾರ್ಗದಲ್ಲಿ 
1. ಯಾವಾಗಲೂ ನರಕಪಾಲವನ್ನು ಧರಿಸಿ ಅದರಲ್ಲಿಯೇ ಆಹಾರವನ್ನು : 
ತಿನ್ನುವುದು, 
3 ಸ್ಮಶಾನದಲ್ಲಿ ವಾಸಿಸುವುದು, ಸದಾಕಾಲ ಮೈಗೆಲ್ಲಾ ಬೂದಿಯನ್ನು 
ಬಡ ಕೊಳ್ಳು ವುದು. 
3. ಬೂದಿಯನ್ನು ನು ವುದು. 
4. ಕೈಯಲ್ಲಿ ಆಕಾ (ಆ) ದಂಡವನ್ನು ಹಿಡಿದಿರುವುದು. 
5. ಮದ್ಯ ತುಂಬಿದ ಮಡಿಕೆಯನ್ನು ಬಳಿಯಲ್ಲಿಟ್ಟುಕೊಂಡಿರುವುದು ಅದರೆ 
ಸೇವನೆಯಿಂದ ಜಗತ್ತನ್ನು ಮರೆಯುವುದು. 
6. ಆ ಮಧ್ಯದ ಮಡಿಕೆಯಲ್ಲಿ ಶಿವಪ್ರತಿಷ್ಠಾನಿತವಾಗಿರುವಂತೆ ಭಾವಿಸಿ 
ಪೂಜಿಸುವುದು ; 


ಈ ಮೊದಲಾದ ವಿಧಿಗಳನ್ನು ನೋಡುತ್ತಿರುವಂತೆಯೇ ಭಕ್ತಿಯ ಹೆಸರಿನಲ್ಲಿ 
ಹಿಡಿಯಬಹುದಾದ ವಿಕಾರ ಮಾರ್ಗವನ್ನು ಕಂಡುಕೊಳ್ಳು ತ್ತೇವೆ. ಶಿವನ ಉಗ್ರ 
ರೂಪದ ವರ್ಣನೆಯ ಹಿಂದಿರುವ ರಹಸ್ಯ ವನ್ನು ಟು ಆ ಉಗ ಸ್ರರೂಪವನ್ನೆ ೇ 
ಅನುಕರಿಸಬೇಕೆಂದು ಪ್ರಯತ್ನ ಪಟ್ಟು ದೇ ಹ ಅಭಾಸ ಸಕೈ ಕಾರಣ. 


ಆದರೆ ಶೈವ ಕವ ಇಂತಹ ವಾಮಪಂಥವನ್ನು ಅವಲಂಬಿಸಿಲ್ಲ. : 
ಕಾಳಾಮುಖ ಪಾಶುಪಶಗಳು ಮಾನವೀಯತೆಯ ವಿಕಾಸದ ದೃಷ್ಟಿಯಿಂದ ಬಹಳ ' 
ಮಹತ್ತ್ವ ಪೂರ್ಣವಾದ ರೀತಿಯಲ್ಲಿ ರೂಪುಗೊಂಡವು. ಶಿವಾಗಮಗಳು ಮತ್ತು 
ಶಿವಪುರಾಣಗಳು ಈ ವ್ಯಾಪಕವಾದ ತತ್ವವನ್ನು ಅಳವಡಿಸಿಕೊಂಡು ಶೈವಧರ್ಮವನ್ನು 
ಮಂಗಳಕರವಾದ ಮಾರ್ಗ ದಲ್ಲಿ ನಡೆಸಿದುವು. ಆ ತತ್ತ ಎದ ವಿವರಗಳಿಗೆ ಹೋಗದೆ 
ಒಂದು ಮಾತಿನಲ್ಲಿ ಸಂಗ್ರಹಿಸ ಬಹುದಾದಕೆ __ ಹೀಗೆ ತು) ಅದರ 
ತಿರುಳನ್ನು ಶಿವ ಅನಾದಿ, ಸತ; ಸರ್ವಸ್ವ, ಸರ್ವಶಕ್ತಿ, ಆತನೇ ಜಗತ್ತಿನ ನಿಮಿತ್ತ 
ಕಾರಣ ತನ್ನಲ್ಲಿಯೇ ಆಂತರ್ಗತವಾಗಿರುವ ಶಕ್ತಿಯ ಸಹಾಯದಿಂದ ಜಗತ್ತನ್ನು 


ಸೃಷ್ಠಿ ಸುತ್ತಾ ನೆ. ಶಿವನಲ್ಲಿರುವ ಈ ಶಕ್ತಿಯು ಚಿದ್ರೂಪನಾದ ಶಿವನಿಗೆ ಆಚಿದ್ರೂಪ 


| 


ಕರ್ನಾಟಕದಲ್ಲಿ ಶೈವಪಂಥಗಳು ೧೭೩ 


ವಾದ ಸೃಷ್ಟಿಗೂ ಮಧ್ಯವರ್ತಿಯಾದ ತತ್ತ್ವ ಎಲ್ಲ ಜೀವರುಗಳ ಬಂಧನಕ್ಕೂ ಮತ್ತು 
ಬಿಡುಗಡೆಗೂ ಈ ಶಕ್ತಿಯೇ ಕಾರಣ. ಇದನ್ನೆ " ಮಾಹೇಶ್ವರಿ ಶಕ್ತಿ” ಎಂದು 
ಕರೆಯಲಾಗಿದೆ. ಬಂಧನಕ್ಕೆ ಒಳಗಾದ ಜೀವಿಯ ಬಿಡುಗಡೆಗೆ ನೆರವಾಗುತ್ತದೆ. 
ಈ ಶಕ್ತಿ ಮನುಷ್ಯ ಅನೇಕ ವೇಳೆ ದುಃಖದಿಂದ ನರಳುವಂತೆ ತೋರುವುದು__ಅವನ 
ಉದ್ಭಾರಕಾಗಿ ಮಹೇಶ ರಿ ಶಕ್ತಿ ಕೈಗೊಂಡ ಉಪಾಯ. ಎಲ್ಲ ಜೀವಿಗಳ ಉದ್ಭ್ಧಾ 
ರಕ್ಕೂ ಕಾರಣ ಈ ಶಕ್ತಿಯೇ. ಶಿವ ಇದರ ಸಹಾಯದಿಂದ ಜೀವಿಗಳ ಉದಾ ರಕ್ಕೆ 
ಕಾರಣವಾದಂತಹೆ ಕರ್ಮಗಳನ್ನು ಮಾಡಿಸುತ್ತಾನೆ. ಕೊನೆಯಲ್ಲಿ ಜೀವಿಗಳನ್ನು 
ಮಲತ್ರಯ.ಗಳಿಂದ ಬಿತುಗಡೆಗೊಳಿಸುತ್ತಾಕೆ 

ಅಣವಮಲ್ಕ ಮಾಯಾಮಲ, ಮತ್ತು ಕಾರ್ಮಿಕಮಲ--ಇವೇ ಮಲತ್ರಯ 
ಗಳು. ಇವು ಈ ಆತ ವನ್ನು ಬಂಧಿಸಿವೆ. ಈ ಮುಪ್ಪರಿ ಪಾಶ ಜೀವವನ್ನು ಬಂಧಿಸಿ 
ಆತ್ಮ! ದ ಆನಂದವನ್ನು ಹಾಕಿಸಿದೆ. ಆತನನ್ನು ಬಂಧನಕ್ಕೆ ಗುರಿಪಡಿಸಿ ಬಂಧಿತನ 
ನಾಗಿ ಮಾಡಿದೆ “ಈ ಪಾಶ, ಶಿವ ತನ್ನ ಅನುಗ್ರಹೆ ಶಕ್ತಿಯಿಂದ ಈ ಪಾಶವನ್ನು 
ಕತ್ತರಿಸಿ ಉದ್ದಾರ ಮಾಡುವ ಪಶುಪತಿ. ಜೀನಿ ಈ ಪಾಶದಿಂದ ಬಿಡುಗಡೆಯನ್ನು 
ಪಡೆಯುವಾಗ ಶಿವ-ಜೀವದ ಸಾಮರಸ್ಯ ಸಿದ್ಧಿ ಸುತ್ತದೆ. ಇದೇ ಮೋಕ್ಷ, ಇದು ಶಿವಾ 
ಗಮಗಳಲ್ಲಿ ಪ್ರತಿಪಾದಿತವಾದ ಶಿವತತ್ತ್ವದ ಸ್ಥೂಲರೂಪ. 

ಇದರ ಆಧಾರದ ಮೇಲೆ ಅನೇಕ ಶೈವ ಶಾಖೆಗಳು ರೂಪುಗೊಂಡವು. ಅವುಗಳಲ್ಲಿ 
ಕಾಶ್ಮೀರಶೈವ, ತಮಿಳುಶೈವ ಸಿದ್ಧಾಂತ ಮತ್ತು ವೀರಶೈ ವ ಇವು ಬಹಳ ಮುಖ್ಯ 
ವಾದವುಗಳು. ಕಾಶ್ಮೀರಶೈವ ಸಿದ್ಧಾಂತದಲ್ಲಿ ಎರಡು ಶಾಖೆಗಳಿವೆ ು--ಸ್ಪಂದ ಶಾಸ್ತ್ರ 
ಮತ್ತು ಪ್ರತ್ಯಭಿಜ್ಞಾ ಶಾಸ್ತ್ರ ಎಂಬ:ದಾಗಿ ಅವುಗಳನ್ನು ಕರೆದಿದ್ದಾರೆ, ವಸುಗುಪ್ತ 
ಮತ್ತು ಅವನ ಶಿಷ್ಯ ಕಲ್ಲಟ ಇವರು ಸ ಸ್ಪಂದಶಾಸ್ತ್ರ ಪ್ರವರ್ತಕರು. ಸೋಮಾನಂದ 
ಔಟಂವನು ಪ್ರತ ೈಭಿಜ್ಞಾ ಸಿದ್ಧಾಂತವನ್ನು ನನು. ವಾಸುಗುಪ್ಪನು 
ಶಿವಸೋತ್ರ ಮತ್ತು, ಸ್ಪಂದಕಾರಿಕೆಗಳನ್ನು ಬರೆದಿದಾ ನೆ. ಇವುಗಳಲ್ಲಿ ಪ್ರತಿಪಾದಿತವಾದ 
ತತ್ತ್ವವೇ ಸ್ಪಂದಶಾಸ್ತ್ರತ್ಯೆ ಆಧಾರ. ಶಿವ ತನ್ನ ಅದ್ಭುತ ಶಕ್ತಿ pp ತಾನೇ 
ಸಸಿ ಗೂ ಕಾರಣನಾಗುತ್ತಾನೆ. ಆಮು ಆತ್ಮ ಶಿವಸ್ವ ಸರರಾಡುಕೇ. 
ಆತ್ಮ ಪಡೆಯುವ ಈ ದೃ ಸಿ ಯನ್ನು " ಭ್ಸೈ ರವ? ಎಂದು Rt ಭೈರವ 
ದೃಷ್ಟಿಯೇ ಆತ ನು ಪಡೆಯುವ ಮುಕ,ಸಿ ಕೃಸ್ಥಿತಿ. 1 ಶಿವನೆಂಬ ಸತತ ಗ್ರಹಿಕೆ 
ಬಂದ ದತ್ತ ಬದ್ದಿಸುತ್ತ ನಿಂದು ಇದು ಮುಕ್ತಿಯ ಸ್ವರೂಪವನ್ನು ವಿವರಿಸುವುದರಿಂದ 
ಇದನ್ನು " ಪ್ರತ್ಯಭಿಜ್ಞಾ ' ಎಂದು ಕರೆಯಲಾಗಿದೆ. ಇದು ಶಿವಶಕ್ತಿ ಅಣು (ಅ) 
ಪತಿಪಾಶ ಮತ್ತು WLR ಮೂರು ಮೂಲ ತತ್ತ ಗಳು ಒಳಗೊಂಡಿರುವುದ 
ರಿಂದ " ಶ್ರಿಕ್‌ 7ಎಂದೂ ಇದನ್ನು ಕರೆಯುವುದುಂಟು. 

ದಕ್ಷಿಣ ಭಾರತದಲ್ಲಿಯೂ. ಶೈವಧರ್ಮ . ಬಹಳ ಪ್ರಾ ಚೀನ ಕಾಲದಿಂದಲೂ 
ಪ್ರಚಲಿತವಾಗಿತ್ತು ಮತ್ತು Ws ಬರ ಶೈ ವವೂ ದಕ್ಷಿಣದ ಕಡೆಗೆ ಬಂದು ತನ್ನ 


೧೭೪ ಮಾನವಿಕ ಕರ್ಣಾಟಕ 


ಪ್ರಭಾವವನ್ನು ಬೀರಿತು. ಸುಮಾರು 5 ರಿಂದ 9ನೆಯ ಶತಮಾನದವರೆಗಿನ " ಕಾಲ 
ನನ್ನು ದಕ್ಷಿಣ ಭಾರತದಲ್ಲಿ ಶೈವಧರ್ಮದ ಬೆಳವಣಿಗೆಯ ಕಾಲ ಎನ್ನ ಬಹುದು. ್ರ 
ಅವಧಿಯಲ್ಲಿ ಅನೇಕ ಶೈವಗ್ರ ಂಥಗಳು ರಚಿತವಾದವು. ತಮಿ ನಲ್ಲಿ ನಾಯನಾರರು ' 
ಶಿನನ ಉಗ್ರರೂಪವನ್ನು ತೊಡೆದು ಹಾಕಿ ಪ್ರೇಮಮಯನಾದ, ಶಾಂತರೂಪನಾದ, ' 
ತರಜಾಶಾಲಿಯಾದ ಶಿವನ ನಿಜಸ್ವ ರೂಪವನ್ನು ಬೆಳಗಬಲ್ಲ ಭಕ್ತಿ Nae ಹಾಡಿ 
ದರು. ಶಿವಭಕ್ತರ ಈ ಕೀರ್ತನೆಗಳ ಸಂಗ್ರಹವು “ ತ್ರೇವಾರಂ” ಎಂಬ ಚ 
ಪ್ರ ಸಿದ್ಧ ವಾಯಿತು. ಈ ಗೀತೆಗಳಲ್ಲಿ ಹೊರಹೊಮ್ಮಿ; ದ pd ತಕ ಗ 
ಬದ್ಧವಾದ ಸಿದ್ಧಾಂತದ ರೂಪದಲ್ಲಿ ಪ್ರ esos ಸೂತ್ರಗಳು ರಚಿತವಾದವು." 
ಮೆದುರ್ಯಕಂಡದೇವನ ಶಿವಜ್ಞಾನ ಜೋಡ ಆರನಯ ಸತಿವಜ್ಞಾ ನಿದ್ದಿ | 
"ಉಮಾಪತಿಯ' “ಶಿವಪ್ರಕಾಶ” ಮೊದಲಾದ 14 ತಮಿಳು ಗ್ರಂಥಗಳು ಶೈವ 
ಸಿದ್ಧಾಂತದ ರೂಪವನ್ನು ಪೂರ್ಣಗೊಳಿಸಿದವು. 63 ಮಂದಿ ಪುಾಾತಕರು ಪ್ರಸಿದ್ಧ ತ 
ರಾಗಿ ಶೈವ ಧರ್ಮದಲ್ಲಿ ಮತ್ತು ಮುಂದೆ ವೀರಶ್ಛೈೆ ವದಲ್ಲಿಯ: ಖಾ ಅತಿ ಪ್ರ ಮುಖವಾದ. 
ಸಾ ನವನ್ನು ಪಡೆದರು. £ 
ಶೈವಸಿದ್ಧಾ ಂತದ ಪ್ರಕಾರ ಸೃಹ್ಮಿಕರ್ತ, ಸೃಷ್ಟಿ ಮತ್ತು ಜೀವರು--ಈ ಮೂರು | 
ಅನಾದಿಯಾದವು. ಶಿವ ಇಗತ್ತಿನೆ ಮೂಲ ಕಾರಣ. ಅವನ ಶಕ್ತಿ ನಿವಿ:ತ್ತ ಕಾರಣ, ' 
ಮಾಯೆ ಉಪಾದಾನ ಕಾರಣ- ಎಂಬುದು ಶೈವ ಸಿದ್ಧಾಂತದ ಅಭಿಪ್ರಾಯ. ' 
" ವೀರಶೈವ ಎನ್ನುವ ಪಂಥ ಪ್ರಾಚೀನವಾ ದುದೆಂಬುದನ್ನು ಒಪ್ಪಿಕೊಳ್ಳಲೇ ಬೇಕು. | 
ಅಲ್ಲದೆ 14ನೆಯ 'ಳಮಾಸದ ಮಾಧವರು ತಮ್ಮ ಇರ್ನದೆರ್ಶೆನ ಸ ಹೆದಲ್ಲಿ' 
ವೀರಶೈವ ಎಂಬ ಹೆಸರನ್ನು ಹೇಳಿಲ್ಲ. ವೀರಶೈವರಿಗೂ ಕಾಳಾಮುಖರಿಗೂ ಭೇದವಿಲ್ಲ. 
ವೆಂದು ಅವರು ಕಲ್ಪಿ ಸಿದಂತೆ ತೋರುತ್ತದೆ. ಹಿಂದಿನಿಂದಲೂ ಪ್ರಸಿದ್ಧವಾಗಿ ಬಂಡೆ 
ಕಾಳಮುಖದಲ್ಲಿಯೇ ವೀರಶೈ ವವನ್ನು ಸಮಾವೇಶಗೊಳಿಸುವ ಪದ್ಧತಿ ಮೊದಲಿ 
ನಿಂದಲೂ ಇತ್ತೆಂಬುದಕ್ಕೆ ಆದನ್ನು ಸಮರ್ಥನೆಯಾಗಿ ತೆಗೆದುಕೊಳ್ಳ ಬಹುದು. 
ಇಂಥ ಕಾಳಾಮುಖ ಮಠಗಳು ಕರ್ನಾಟಕದ ಅನೇಕ ಕಡೆಗಳಲ್ಲಿದ್ದವು. ಇದು 
ಬಹಳ ಪ್ರಭಾವಶಾಲಿಯಾದ ಶೈವ ಶಾಖೆಯಾಗಿ ಪರಿಣಮಿಸಿತ್ತು. ಕಾಳಾಮುಖರಿಗೂ 
ಕಾಪಾಲಿಕರಿಗೂ ಏನು ವ್ಯತ್ಯಾಸವಿಲ್ಲವೆಂದೂ ಒಂದೇ ಶೈವ ಪಂಥವನ್ನು ಬೇಕೆ ಬೇರಿ 
ಹೆಸರುಗಳಿಂದ ಕಕೆಯಲಾಗಿದೆಯೆಂದೂ ಡಾ| ಆರ್‌. ಜಿ. ಭಂಡಾರಕರ್‌ ಅವರು 
ಅಭಿಪ್ರಾಯ ಪಡುತ್ತಾರೆ. ಆದರೆ ಡಾ| ಎಸ್‌. ಸಿ. ನಂದಿಮಠ ಅವರು ಇವೆರಡೂ 
ಸಂಪೂರ್ಣವಾಗಿ ಭಿನ್ನವಾದ ಪಂಥಗಳೆಂಬುದನ್ನು ಸ್ಪಷ್ಟ ಪಡಿಸಿದ್ದಾರೆ. ಕಾಪಾಲಿಕರು. 
ಬಿಗ್ರಸಂಧಿಗಳು, ಹಿಂದೆ ನೋಡಿದಂತೆ ವಾಮಮಾರ್ಗಾನುಯಾಯಿಗಳು. ಅದಕೆ 
ಕಾಳಾಮುಖ ಸಾತ್ತಿಕ ಶೈವ ಮಾರ್ಗ. ಕಾಪಾಲಿಕರ ವರ್ಣನೆ, ಪ್ರಬೋಧ 
ಚಂದ್ರೋದಯ, ಮಾಲತಿ ಮಾಧವ ಇತ್ಯಾದಿ ಗ್ರಂಥಗಳಲ್ಲಿ ದೊರೆಯುತ್ತದೆ. 
ಅದಕ್ಕೂ ಮತ್ತು ಕರ್ನಾಟಕ ಶಾಸನಗಳಲ್ಲಿ ದೊರೆಯುವ ಕಾಳಾಮುಖ ಗುರುಗಳ 


ಇ 


ಕರ್ನಾಟಕದಲ್ಲಿ ಶೈವಪಂಥಗಳು ೧೭೫ 


ವರ್ಣನೆಗೂ ಸಂಬಂಧವೇ ಇಲ್ಲ. ಕಾಳಾಮುಖ ಗುರುಗಳು ರಾಜಧಿರಾಜರುಗಳಿಂದ 
ಕೂಡ ಭಕ್ತಿ ಗೌರವಗಳನ್ನು ಪಡೆಯುತ್ತಿ ದ್ದವರು. ಇವರಿಗೆ ದಾನವನ್ನು ಕೊಡು 
ವಾಗ“ ಕಾಲಂ ಕುರ್ಚಿ ” ಧಾರಾಪೂರ್ವಕವಾಗಿ ಕೊಡುತ್ತಿದ್ದರೆಂಬ ಮಾತು ಅನೇಕ 
ಶಾಸನಗಳಲ್ಲಿ ಬರುತ್ತದೆ. ಉದಾ: 9, 10, 11ನೇ ಶತಮಾನದಲ್ಲಿನ ರಾಜರುಗಳು 
ಶಾಸನಗಳಲ್ಲಿ ಕಂಡು ಬರುತ್ತದೆ. ವೀರಶೈವಕ್ಳೂ ಕಾಳಾಮುಖಕ್ಕೂ ಭೇದಗಳಿದ್ದರೂ 
ಕನ್ನ ಡನಾಡಿನ ಮಟ್ಟಿಗೆ ಹೇಳಬಹೆ-ದಾದರೆ ಶ್ರೀ ಬಸವಣ್ಣನವರ ಕಾಲದ ವೀರಶೈ ವವು, 
ಕಾಳಮುಖ ಪಂಥವನ್ನು ತನ್ನಲ್ಲಿ ಅಳವಡಿಸಿಕೊಂಡಂತೆ ತೋರುತ್ತದೆ. ಅನೇಕ 
ಕಾಳಾಮುಖ ಮಠಗಳು ವೀರಶೈವ ಮಠಗಳಾಗಿ ಪರಿವರ್ತನೆಗೊಂಡವು. ಉದಾ: 
ಕೋಡಿಯ ವ.ಠ, ಹೂಲಿಯ ಪಂಚವಣ್ಣಿಗೆಯ ಮಠವೂ ಮೊದಲು ಕಾಳಾಮುಖ 
ವಾಗಿದ್ದು ತರುವಾಯ ವೀರಶೈವ ವ: ಕವಾಗಿ ಪರಿವರ್ತಿತವಾಯಿತು ಎಂಬ ವಿಚಾರ 
ವನ್ನು ಅನೇಕ ಮಂದಿ ವಿದ್ವಾಂಸರು ಒಪ್ಪಿದ್ದಾ ರಿ. ಬಸವಣ್ಣನವರ ಕ್ರಾಂತಿಯಿಂದ 
ವೀರಶೈವ ಪಂಥ ಎಲ್ಲ ಶ್ಶೈ ವ ಪಂಥಗಳನ್ನು ಒಳಗೊಂಡು ಪೂರ್ಣಗೊಂಡಿತು. 
ಹಲವು ಸಿದ್ಧ ಸ್‌ ದಾಯಗಳಲ್ಲಿ ಪ್ರಮುಖವಾಗಿ ಶೈವ ಸಿದ್ಧರುಗಳಲ್ಲಿ ನಾಥ 
ಸಿದ್ಧ ರ್ಳು ರಳಸಿದ್ಧರು, ಮಾಹೇಶ್ವ ರ ಸಿದ್ದರು ಕಾಪಾಲಿಸಿದ್ದರು ಕಾಣಬರುತ್ತಾ ರೆ. 
ಇವು ಅಲ್ಲದೆ ಕನ್ನಡ ನಾಡಿನಲ್ಲೂ pp ಸಿದ್ದಸರಂಸರೆಗಳಿದ್ದಂತೆ ತೋರುತ್ತದೆ. ಇಲ್ಲಿ 
ಶೈವಸಿದ್ಧ ಪ ಪರಂಷಕೆಗಳು ಮುಖ್ಯವಾದವು. ತ ಸಾಹಿತ್ಯದಲ್ಲಿ ಹೆಲವಾರು ಸಿದ್ದರ 
411333 ೪9ಲ್ಲ ಬಗಳು ದೊರೆಯುತ್ತವೆ, ಬಸವಣ್ಣನವರ ವಚನದಲ್ಲಿ 
“ ಒಲೆಯಡಿಯನುರು `ಹದಡೆ ಹೊಗೆ ಗೋಳಕನಾಥ ಕೊರಳಸುತ್ತಿತ್ತು, ಮಹೇಶಳ 
ಜಡೆಸೀಯಿತ್ತು, ಮಾರೀಚನ ಸಿರ ಬೆಂದಿತ್ತು” (ಬಸವ 930) ಎಂದು ಹೇಳಿ ಗೋರುಕ 
ನಾಥನ ಉಲ್ಲೇಖನಿಸೆ, ಪ್ರಭುಜೀವನ ವಚನ ಒಂದರಲ್ಲಿ ನವನಾಥರ ಉಲ್ಲೇಖ 
ಈ ರೀತಿ ಇದೆ. “ ಕೊಂಕಣ ದ್ವೀಪದಲ್ಲಿ ಒಂದು ಕಪಿ ಹುಟ್ಟಿತ್ತು, ತಪವ ಮಾಡಿ 
ಸಸ್ಮಖಸಿಯ ನುಂಗಿತ್ತು. ನವನಾಥ ಸಿದ್ಧರ ತೊತ್ತಳದುಳಿಯಿತ್ತು ” 
(ಅ. ವ. ಚಂ. 371). ಹರಿಹರ ರಾಘವಾಂಕ ಮೊದಲಾದವರ ಕಾವ್ಯಗಳಲ್ಲಿ ಹಲವು 
ಸಿದ್ದರ ಪ್ರಸಂಗಗಳು ಬಂದಿದೆ. ರೇವಣ ಸಿದ್ಧ, ಮ ರುಳಸಿದ್ದ, ಸಿದ್ಧರಾಮ ಮೊದಲಾದ 
ಕ ವರ; ಶೆ ಸಿದ್ದ ಪರಂಪರೆಗೆ ಸೇರಿದವರು. ಹರಿಹರ ತನ್ನ ರೇವಣಸಿದ್ದೆ ಶ್ರ ರರಗಳೆ'ಯಲ್ಲಿ 
ರೇವಣ್ಣಸಿದ್ಧ ನನ್ನು ಮಹಾಸಿದ್ಧ, ಸಿದ್ಧರ ದೇವ, ಸಿದ್ಧಕುಲ ಚಕ್ರ ವರ್ತಿ ಮೊದಲಾದ 
ವಿಶೇಷಣಗಳಿಂದ ಸ್ತು ತಿಸಿದ್ದ್‌ನೆ. “ ಕಂಥೆಯ ಕಮನೀಯ ರೆ ವಜ್ರ ಕುಂಡಲದ 
ವಜ್ರಧರಂ, ಲಾಕುಳದ ಲೋಕೇಶ ಬಂಧು, ಮೆಟ್ಟಿರ್ದ ಘ್ಟಗ ಕಟ್ಟಧಿಕಂ, 
ಕೋವಣದಬಾವುಕಂ ” “ ಮೊದಲಾದ Seis ಸಿದ್ದರ ನೇಸಜೋಷಗೆಳ 
ಪರಿಚಯವೂ ಆಗುತ್ತದೆ. “ ದು ಚರಿತೆ'ಯನ್ನು ರಾಘವಾಂಕನು ಪರವಾದಿ 
ಗಳನ್ನು ಕುರಿತು ಹೀಗೆಂದಿದ್ದಾ ನೆ ನೆ. Fb ಸರಿಯೆನ್ನು ವ ಪರವಾದಿಗಳಿಗೆ 
ಸಿರದೊಳೆ ವಾಮ ಪಾಡುಕೆಯನ್ನು ಇಳುಹುವೆನೆಂದು ನುಡಿದಿದ್ದಾ ನೆ. ಈ ಪರವಾದಿ 


ಗೂ 


೦೭೬ ಮಾನವಿಕ ಕರ್ಣಾಟಕ 


ಗಳೆಂದಕೆ ನಾರು, ಬೇರು, ಅಂಜನ, ಘಟಿಕೆ, ಮೂಲಿಕೆ, ರಸಸಿದಿ ವಶ್ಯ, ಕಾಲವಂಚ 
ನಾಭ್ಯಾಸ , ಯಂತ್ರ, ತಂತ್ರ, ಪರಕಾಯ ಪ್ರವೇಶಮಂ ಬಯಸುವ ವಿಕಾರಿ ಸಿದ್ದರ 
ವ್ಯಾಳಿ, ತೋ, ನಾಗಾರ್ಜುನ, ರತ್ನಘೋಷ ಇವರಿಗೆ ಆದ ಗತಿಯನ್ನು ಬಣ್ಣಿಸ 
ತ್ಮದೆ, ರಾಘವಾಂಕನ ಕಾವ್ಯದಲ್ಲಿ ಸಿದ್ದರಾಮನನ್ನು ಸಿದ್ಧಕುಲತಿಲಕ ಸಿದ್ದೇಶ್ವರ, 
ಸಿದ್ಧಕುಲಕಮಲರವಿ, A ವ ಸಿದ್ಧರದೇವ, ಸಿದ್ಧಾ ರಾದಿತ್ಯ, ಸಿದ್ಧ ನಿಧಾನ 
ಮೊದಲಾದ ಶಬ್ದ ಗಳಿಂದ ಸಂಬೋಧಿಸಿದ್ದಾ ನೆ. ಮೇಲೆ ತಿಳಿಸಿದ ವಿಕಾರೀ ಸಿದ್ಧರಲ್ಲಿ 
ಕೆಲವರು ರಸಸಿದ್ದ ರು, ಚೌರಸಿ (ಸಿದ್ಧ ರ ಪಟ್ಟಯಲ್ಲಿ ಲ್ಲಿ ಬರುತ್ತಾರೆ. ಉದಾ ; ರಸಸಿದ್ದೆ' 
ನಾಗಾರ್ಜುನ ಅಸ್ಟೆ ಅಲ್ಲ, ಗೋರಖನಾಥ, ಕನ್ನ ಡ ನಾಡಿನವನು, ಚೌರಾಸಿ ಸಿದ್ಧರಲ್ಲಿ 
ಒಬ್ಬನಾದ ಕಣ್ಣಪ್ಪ ಕರ್ನಾಟಕದವರು ತಿಂಡು ನಿದ್ವಾಂಸರು ಅಭಿಪ್ರಾಯ ಪಟ್ಟ. 
ದ್ಹಾರೆ. ನಾಥಸಿದ್ಧರಿಗೂ ರೇವಣ್ಣ, ಅಲ್ಲಮರೇ ಮೊದಲಾದ ಶೈವಸಿದ್ಧರಿ 1. 
ಸಂಬಂಧವಿದ್ದಿ ರಬೇಕು, ಇನೆರಲ್ಲರ ಹಿಂದೆ ನಾಥಸಿದ್ಧರೇ ಆಗಿದ್ದಾರೆಂದು ಶ್ರೀ ಕುಂದಣ 
ಗಾರ್‌ ಕಪಟರಾಳ ಕೃಷ್ಣರಾವ್‌ ಮೊದಲಾದ ವಿದ್ವಾಂಸರು ಅಭಿಪ್ರಾ ಯ 'ಪಟ್ಟದ್ದಾಕೆ. + 
ಕರ್ನಾಟಕದ ಒಂದು ಭಾಗವಾಗಿದ್ದ ಕೊಲ್ಲಾಪುರ” ಸಿದ್ದ ಪೀಠಗಳಲ್ಲಿ ಒಂದಾಗಿತ್ತು." 
ಮಂಗಳೂರಿನ ಕದರಿಯ ಗೋರಕಮಶ, ವಿಟ್ಲದ ಮಠ, ಬೇಡಕೀಹಾಳ, ಉತ್ತರ" 
ಕರ್ನಾಟಕದ ಸುಡುಗಾಡು ಸಿದ್ಧರು ಇನೆಲ್ಲರ ವೃ ತ್ತ ಕರ್ನಾಟಕದಲ್ಲಿ ಸಿದ್ಧ ಮತೆದ 
'ಅಸ್ತಿತ್ವದ ಹಿನ್ನೆಲೆಯನ್ನು ತೆರೆದು ತೋರಿ ಸುವುದರಲ್ಲ ಎಂ. ಎಸ್‌. ಕೃ ಷ ಮೂರ ರ್ರಿ 
ಯವರ ಸಂಶೋಧನೆ ಪ್ರಗತಿಸರವಾಗಿದೆ. ಸ 

ಶೈವ ತಂತ್ರ ಗಳಿಗ ಆಗಮಗಳು ; ಶೈವಾಗಮಗಳ ಪರಂಪರೆ ಕೂಡ ತುಂಬ ' 
ಪ್ರಾಚೀನ. ಈ "ಕ್ಲವಾಗಮಗಳು ಶಿವನ ಸದ್ಯೊ "ಜಾತವೇ ಮೊದಲಾದ ಪಂಚೆ ' | 
ಮುಖಗಳಿಂದ ಹೊಮ್ಮಿದವಂತೆ. ಈ Bo ಹೊರಹೊಮ್ಮಿ ದ ಆಗಮ ಶಿ 
ಗಳ ಸಂಖೈ 28 ಎಂದು ಹೇಳಲಾಗಿದೆ. ಉಪಆಗಮಗಳೂ ಸೇರಿದರೆ ಇವುಗಳ ಸಂ 
ಇನ್ನೂರ ಮೂವತ್ತಕ್ಕೂ ಮೀರುತ್ತದೆ. ಇವುಗಳನ್ನು ಶೈವಸಿದ್ಧಾಂತವೆಂದೂ ಕರೆಯ. 
ಲಾಗುತ್ತದೆ. 

ಈ ಆಗಮಗಳ ಆಧಾರದ ಮೇಲೆ ಶಿವನನ್ನು ಪಾಶುಪತ ಶು ದ್ಧ ಶೈ ವ ಮತ್ತು" 
ಕಪಾಲ--ಈ ಮೂರು ಪ್ರಮುಖ ಸಂಪ್ರದಾಯಗಳ ಪ್ರವರ್ತಕ ಜಾಡಿ ಹೇಳಿದೆ. : 
ತಾಂತ್ರಿಕ ತೈವಮತಗಳಲ್ಲಿ. ಪಾಶುಪತಮತ ತುಂಬ ಫಾಹ(ಕಂಕಟೇಕು! ಉಪ ' 
ನಿಷತ್ಭಾಲದಲ್ಲೇ ಇದರ ನಿಕಾಸವಾಗತೊಡಗಿತ್ತು. ಇದರ ಐತಿಹಾಸಿಕ ಸಂಸ್ಕಾ ಪಕ 
ಲಕ.ಲೀಶ ಇಲ್ಲವೆ ನಕುಲೀಶ. ಈತನ ವಿಗ್ರ ಹಗಳು ಇಂದಿಗೂ ಗುಜುರಾತ್‌ , ರಾಜ 
ಸ್ಟೌ ನ್‌, ಮಾಳವ ಹಾಗೂ ಬಂಗಾಳದಲ್ಲಿ ತೊಕೆಯುತ್ತ ವೆ. ಅವುಗಳಲ್ಲಿ ಆತ ಒಂದು 
ಕೈಯಲ್ಲಿ ಲಕುಟ (ದೊಣ್ಣೆ) ಹಡಿದಿರುವಂತೆ ಕೆತ್ತಿದೆ. ಆದ್ದರಿಂದ ಆತನ ಹೆಸರು" 
ಲಕುಲೀಶ ಎಂದಾಗಿರಬೇಕು. ಈತನ ಕಾಲವನ್ನು 'ಮದುಕೆಯ ಶೈವ ಸ್ತಂಭ ಲೇಖನದ ' 


ಲ 
ಆಧಾರದ ಮೇಲೆ ಕ್ರಿ. ಶ. 2ನೇಯ ಶತಮಾನದ ಉತ್ಕ್ತರಾರ್ಧವೆಂದು ಡಾ| 


ಕರ್ನಾಟಕದಲ್ಲಿ ಶೈವಪಂಥಗಳು ೧೭೭ 


ಭಂಡಾರ್ಕರ್‌ ಅವರು ನಿರ್ಧರಿಸಿದ್ದಾ ರೆ. ಇದೇ ಕಾಲದ ಕುಶಾಣ ವಂಶದ ಅರಸ 
[ಹುವಿಷ್ಯ ನ ನಾಣ್ಯ ಗಳ ಮೇಲೆ ಲಕುಟಧಾ ರಿ ಶಿವನ ಮೂರ್ತಿಗಳು ದೊರೆಯುತ್ತವೆ. 
ಸ —ಶೈವಾಗವ-ಗಳಲ್ಲಿ ಪತಿ, ಪಶು ಮತ್ತು ಪಾಶ ಈ ರೀತಿ 
|] ಮೂರು ಪದಾರ್ಥಗಳನ್ನು ಹೇಳಿದ್ದಾರೆ. ಪಾಶುಪತ ಮತದಲ್ಲಿ ಕಾರಣ, ಕಾರ್ಯ 
| ಯೋಗ, ವಿಧಿ ಮತ್ತು ದುಃಖಾಂತ- ಈ ರೀತಿ ಐದು ಸದಾಥಗಳನ್ನು ಹೇಳಿದೆ. ಕಾರಣ 
ಸಾಕ್ಷಾತ್‌ ಶಿವ ಕಾರಣದಿಂದ ನಿರ್ಮಿತವಾದ ಪದಾರ್ಥವೇ ಕಾರ್ಯ. ಇದು ಪರ .: 
| ತಂತ್ರ. ಇದರಲ್ಲಿ ವಿದ್ಯೆ ಕಲೆ ಮತ್ತು ಪಶು ಎಂದು ಮೂರು ವಿಧ. ವಿದ್ಯೆ ಸಶುವಿನ 
ಗುಣ; ಇದರಲ್ಲಿ ಎರಡು ಬಗೆ; ಬೋಧಾತ್ಮಿಕಾ ಮತ್ತು ಅಬೋಧಾತ್ಮಿಕಾ. 
| ಅಬೋಧಾತ್ಮಿ ಕೆಯಲ್ಲೂ ಕೂಡ ವಿವೇಕ ಜನಕ ಹಾಗೂ ಅವಿವೇಕಾತ್ಮಿ' ಕಾ ಎಂದು 
| ಎರಡು ನಿಧ, ಅಬೋಧ ಅಧರ್ಮದ ಜನನಿ, ಕಲೆಯಲ್ಲಿ ಚೇತನದ ವಕಕ್ಕೈ ಬರುವ 
ದ್ರವ್ಯಗಳು ಬರುತ್ತ ದೆ. ಸ್ವಂತ ಜೀವ, ಇದರಲ್ಲೂ ಎರಡು ಬಗೆ: ಶರೀರೇಂದ್ರಿ) ಯ 
೨0 " ಪಶು ಮತ್ತು ಅಪಾನ ಮುಕ್ತ ಪಶು ನಿರಂಜನ, ಮೂರನೆಯ ಪದಾ ರ್ಧಷೇ 
| ಯೋಗ. ಆದ್ದರಿಂದಲೇ ಜೀವಾತ್ಮ ಮತ್ತು ಶಿವನ "ಯೋಗ' ವಾಗುತ್ತದೆ 
! ( ಚಿತ್ತದ್ವಾರೇಣ ಆತ್ಮೇಶ್ವರ ಸಾಯೋಕೂ! ಜೋಗ” ) ನಾಲ್ಕನೆಯ ಪದಾರ್ಥವಾದ 
| ವಿಧಿ ಬಾಹ್ರಾಚಾರದ್ಯೋತಕ. ಇದರ ಮೇಲೆ ತಂತ್ರಗಳ ಪ್ರಭಾವ ಸ್ವಷ್ಟ. ವಿಧಿ 
| ಯಲ್ಲೂ ಎರಡು ವಿಧ, ವ್ರತ ಮತ್ತು ದ್ವಾರ. ವ್ರತದಲ್ಲಿ ಐದು ವಿಧ; "ಸ ೈಸ್ಟಾನ, 
| ಭಸ್ಮಶಯನ, ಉಪಹಾರ, bd ಮತ್ತು ನೆಡಕ್ಷಿಣೆ ದುಃಖಾಂತಪೇ ಮೋಕ್ಷ. ಇದ 
! ರಲ್ಲೂ ಎರಡು ಬಗೆ ; ಅನಾತ್ಮಕ ಹಾಗೂ ಸಾತ್ಮಕ. ಅನಾತ್ಮಕದಲ್ಲಿ ಬರಿಯ ತ್ರಿವಿಧ 
! ದುಃಖ ನಿವೃತ್ತಿಯಾಗುತ್ತ ದೆ, ಸಾತ್ಮಕದಲ್ಲಿ ಅದಕ್ಕೆ ಸಿದ್ಧಿಗಳು ದೊರೆಯುತ್ತದೆ. 
ಶೈವ ಸಿದ್ಧಾಂತ ಮತ: ಇದು ತಮಿಳುನಾಡಿನ ಶೈವ ಮತ. ಇದರಲ್ಲಿ 
| ಭಕ್ತಿಗೆ ವಿಶೇಷ ಸ್ಥಾನವಿದೆ. ಈ ದರ್ಶನದಲ್ಲಿ ಮೂರು ತತ್ವಗಳಿವೆ. ಶಿವ, ಶಕ್ತಿ 
೫ ಮತ್ತು ಬಿಂದು. ಸಿವ ಜಗತ್ತಿನ ಕರ್ತ: ಶಕ್ತಿ ಆತನ ಸಹಾ ಮತ್ತು ಬಿಂದು 
ಉಪಾದಾನ. 

ಶಿವತತ್ತ್ವ : ಶಿವನನ್ನು ಈ ದರ್ಶನದಲ್ಲಿ " ಪತಿ' ಎಂದು ಕರೆದಿದೆ. ಪರಮ 
ಐಶ್ವರ , ಸ್ಪಾ ತತ್ರ ಮತ್ತು ಸರ್ವಜ್ಞ ತ್ರ ಆತನ ಅಸಾಧಾರಣ ಗುಣಗಳು. ಪಂಚ 
ಹೊತ್ತ ಗಳ ರೂಪದಲ್ಲಿ ಅವುಗಳನ್ನು "ಕಲ್ಪಿ ಸಲಾಗಿದೆ. ಶಿವನಿಗೆ ಇವುಗಳಂತೆ ಐದು 
ಕೃತ್ಯಗಳಿವೆ. ಸೃಷ್ಟಿ, ಸ ತಿ, ಸಂಹಾರ. “ರೋಭಳಿನ ಹಾಗೂ ಅನುಗ್ರಹ ಕರ್ತ. 
ಈ ಶಿವ ಎರಡು ಆ ಪಸ್ಕೆಗಳಲ್ಲಿರುತ್ತಾ ನೆ. ಲಯಾವಸ್ಥೆ ಮತ್ತು ಭೋಗ ವಸ್ಥೆ. 
ಲಯಾವಸ್ಥೆ ಯಲ್ಲಿ ಶಕ್ತಿ ಶಿವನೊಳಗಿರುತ್ತದೆ. ಭೋಗಾವಸ್ಥೆಯಲ್ಲಿ ಶಕ್ತಿ ಉನ್ಮೆ ೧ 
ವನ್ನು ಹೊಂದುತ್ತದೆ. 

ಪಶು : ವೇದಾಂತದಲ್ಲಿ ಯಾವುದನ್ನು ಜೀವ ಎಂದು ಕರೆಯುತ್ತಾರೋ ಅದನ್ನೆ 
ಈ ಮತದಲ್ಲಿ ಪಶು ಎಂದು ಕರೆಯುತ್ತಾರೆ. ಇದು ಜ್ಞಾನಶಕ್ತಿ ಮತ್ತು ಕ್ರಿಯಾ ಶಕ 


12 


೧೭೮ ಮಾನವಿಕ ಕರ್ಣಾಟಕ 


ಸಮನ ತವಾಗಿರುವುದರಿಂದ * ಕರ್ತ' ಎಂದು ಕರೆಯಲ್ಪಡುತ್ತದೆ. ಈ ಪಶುವಿನಲ್ಲಿ ' 
ಮೂರು ಬಗೆ; ವಿಜ್ಞಾ ನಾಕಲ್ಕ ಪ್ರ ಪ್ರಲಯಾಕಲ ಮಕ್ತು ಶಕಲ. ಇವುಗಳನ್ನು ¥ 
ವಿಮೂಢಿತಗೊಳಿಸುವ ಮಲ ಕೂಡ ನಟನ; ರೀತಿಯದು; ಅಣವ ಮಲ, ಕಾಮ ೯ಣ 
ಮಲ ಮಾಯೀಯ ಮಲ. ಪಶ.ಗಳನ್ನು ಬಂಧಿಸುವ ಪಾಶ ಕೂಡ ನಾಲ್ಕು 
ತೆರವಾದುದು,. ಮಲ, ಕರ್ಮ, ಮಾಯೆ ಮತ್ತು ರೋಧಶಕ್ತಿ, ಈ ಮತದಲ್ಲಿ ಮಾಯೆ 
ವೇದಾಂತದಂತೆ ಮಿಥ್ಯೆಯಿಲ್ಲ. ಇದು ಏಕ ಮತ್ತು ನಿತ್ಯ ಎಂದು ಹೇಳಿದೆ. 

ಈ ದರ್ಶನದ ಲಕ್ಷ್ಯ ಸಶುವಿನ ಮಲ ಮತ್ತು ಪಾಶವನ್ನು ನಿರಾಕರಿಸಿ ಅದಕ್ಕೆ 
ಮೋಕ್ಬ ದೊರಿಕಿಸಿಕೊಡವುದು. ಜ್ಞಾ ನ್ಯ ತಪಸ್ಸು caver ಬಾ ಹ್ಯ ಸಾಧನೆಗಳು 
ಈ ಗುರಿಯನ್ನು ಮುಟ್ಟಲು ಸಹಕಾ ರಿಯ: ಲ್ಲ. ಹಹ ಶಕೆ ಪಾತ Ke ಸಾಧನಕ್ಕೆ | 
ಹೆಚ್ಚಿನ ಮಹತ್ವ ನೀಡಿದ್ದಾರೆ, "ಶಕ್ತಿ ಪಾತ' ; ನೆಂದಕೆ ಭಗವಂತನ ಆನುಗ್ರ ಗಹ ಶಕ 
ಯನ್ನು ಪಡೆಯವುದು. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಇವರಿಗೆ ಜಗವ ಕೃಪಾ 
ಸಾಧ್ಯತೆಯ.ಲ್ಲಿ ಹೆಚ್ಚಿನ ನಂಬಿಕೆ. ಕ್ರಿಯಾ ಸಾಧ್ಯತೆಯಲ್ಲಿ ವಿಶೇಷ ಅಸ್ಥೆಯಿ- ಬ. ಶಕ್ತಿ. 
ಪಾತಕ್ಕೆ ದೀಕ್ಷಾ ತತ್ತ್ವ ಅತ್ಯಗತ್ಯ. ಭಗವತ್ಸ್ವರೂಪಿಯಾದ ಗುರು ದೀಕ್ಷಯ:ಂದ 1 
ಶಿಷ್ಯನನ್ನು ಉದ್ಧಾರಮಾಡುತ್ತಾನೆ, ಅವನನ್ನ ಭವಬಂಧನದಿಂದ ಮುಕ್ತಗೊಳಸು 
ತ್ತಾನೆ. | | 
ಬಿಂದುತತ್ತ್ವ: ಶೈವಸಿದ್ಧಾಂತವಾದಿಗಳ " ಬಿಂದು' ಉಪಾಧನೆಯೆ:ನ್ನುವರು. / 
ಇದರ ಮತ್ತೊಂದು ಹೆಸರು" ಮಹಾಮಾಯೆ ' ಎಂದು. ಬಿಂದು ಕ್ರಬ್ರವಾದಾಗ ಶುದ್ಧ 
ದೇಹ, ಇಂದ್ರಿಯಭೋಗ ಈ ಭುವನಗಳ ಉತ್ಪತ್ತಿಯಾಗುತ್ತದೆ. ಬಿಂದು ವಿಕ್ಷೋಭ ' 
ದಿಂದೆ ಅಧ್ವಗಳು ಉದಿಸುತ್ತ ವೆ. ಈ ಸಂಬಂಧದಲ್ಲೂ ಅನೇಕ ಮತಗಳಿನೆ. 
ಮೊದಲನೆಯ ಮತದ ಪ್ರ ಕಾರ ಬಿಂದು ವಿಕ್ಷ ಬ್ಬ ವಾಗಿ ಒಂದೆಡೆ ಶುದ್ಧ ಅಧ್ವಗಳಿಗೆ 
ಜನ್ಮ ನೀಡಿದರೆ ಮತ್ತೊ ಜಡೆ ನಾದವನ್ನು ಸೃಷ್ಟಿ ಸುತ್ತ ದೆ. ಈ ನಾದ ಕೂಡ ಹಲವು |] 
ಬಗೆಯದು, ಎರಡನೆಯ ಮತದ ಪ್ರಕಾರ ಶುದ್ಧ. ಹಾಗೂ ಅಶುದ್ಧ ಈ ಎರಡೂ ಅಧ್ವ . 
ಗಳ ಕಾರಣ ಬಿಂದುವೇ. ಈ ಮತದವರು ಬಿಂದುವಿಗೆ ಈ ಮೂರು ಅವಸ್ಥೆಗಳಿವೆ | 
ಯೆಂದು ಹೇಳುತ್ತಾರೆ. " ಸರಾ' ಇದನ್ನೇ ವ.ಹಾಮಾಯೆ. ಪರಮಾಯೆ, ಕುಂಡಲಿನಿ 
ಮೊದಲಾಗಿ ಕರೆಯುತ್ತಾರೆ. ಇದು ಸರಮಕಾರಣ ಮತ್ತು ನಿತ್ಯರೂಢಿ. ಉಳಿದೆರಡು 
ಅವಸ್ಥೆಗಳೆಂದಕೆ ಸೂಕ್ಷ್ಮ ಮತ್ತು ಸ್ಕೂಲ. ಇವು ಕಾರ್ಯರೂಪಿಯಾದ್ದರಿಂದ 
ಸ ಬಿಂದುವಿನಲ್ಲಿ ಕ್ಷೋಭೆ ಏಕೆ ಉಂಟಾಗುತ್ತವೆ? ಎಂದು ಕೇಳಬಹುದು. 
ತಂತ್ರ ಗ್ರಂಥಗಳ ಪ್ರಕಾರ ಬಿಂದುವಿನ ಕ್ಷೋಭೆ ಶಿವನ ಸತ್ವದಿಂದಾಗುತ್ತಡೆ. 

* ಪರಮೇಶ್ವ ಕ ಸಂಚಕೃತ್ಯಕಾರೀ ಎಂದು ಹೇಳಿದೆ. ತನ್ನ ಐದೂ ಕ್ಸತ್ಯಗಳ 
ಸರ ಅವನು ಬಿಂದು ಕ್ಷೋಭೆ ಮಾಡಬೇಕಾಗುತ್ತದೆ. ಬಿಂದುಕ್ಷೋಭೆ : 
ಯಾಗಬೇಕಾದರೆ ಶಿವ ಸಕ್ರಿಯನಾಗಬೇಕಾದದು ಅವಶ್ಯಕ. ಲಯಾವಸ್ಥೆ ಯಿಂದ ಶಿವ 
ಶಕ್ತಿಯರು ಕ್ರಿಯಾವಸ್ಥೆ ಯತ್ತ ಸರಿದಾಗ ಬಿಂದು ಕೂಡ ವಿನಿಧ ಅವಸೆ ಗಳಲ್ಲ ವಿಕಾಸ 


ಕರ್ನಾಟಕದಲ್ಲಿ ಶೈ ಸ್ಸ ವಪಂಥಗಳು ೧೭೯ 


| ಗೊಳ್ಳು ತ್ತದೆ, ಈ ಅವಸ್ಥೆಗಳೇ ಕಲೆಗಳನ್ನೆ ಸಿಕೊಳ್ಳುತ್ತವೆ. ಇವು ಐದು, ವಿವೃತ್ತಿ; 
| ಪ್ರ ತಿನ್ನ ವಿಷ್ಯ, ಶಾಂತಿ ಮತ್ತು ಶಾಂತ್ಯೃತೀೀತ. ಕೊನೆಯ: ದು ಬಿಂದುವಿನ ಲಯಾವಸ್ಥೆ 
t ಹಿಂದು ಹೇಳಲಾಗುತ್ತ ದೆ. ಉಳಿದ ನಾಲ್ಕು ಅವಸ್ಥೆ ಗಳಲ್ಲೇ ಯೋಗಾಧಿಷ್ಮಾ ನಗಳು 
| ಜನಿಸುತ್ತವೆ. 
| ಬಿಂದುವಿನ ಬಗೆಗೆ ಕೆಲವರ ಅಭಿಪ್ರಾಯ ಇದಕ್ಕೆ ಭಿನ್ನವಾಗಿದೆ. ಇವರು 
| ಪರಮೇಶ್ವರ ಎರಡು ಶಕ್ತಿಗಳನ್ನು ಉಲ್ಲೇಖಿಸುತ್ತಾರೆ. sy ಶಕ್ತಿ ಮತ್ತು 
| ಪರಿಗ್ರಹಸೊಪಾಶಕ್ತಿ : ಚಗ್ರಹಶಕ್ತಿ ಅಚೇತನ, ಸಂವಾಹಿನೀ ಶಕ್ತಿ ಚೇತನ ಮತ್ತು 
| ನಿರ್ವಿಕಾರ... ಪರಮೇಶ್ವರನ ಪರಿಗ್ರಹ ಶಕ್ತಿಯೇ. ಇವರ ಪ್ರಕಾರ ಬಂದು 
| ವೆನಿಸಿಕೊಳ್ಳುತ್ತದೆ. ಬಿಂದುವಿನಲ್ಲೂ ಶುದ್ಧ ಹಾಗೆ ಆಶುದ್ಧ FU ಭೇಧವೆಂದೂ 

ಹೇಳಲಾಗ.ತ್ತದೆ. ಅವುಗಳನ್ನು ಕ್ರಮಶಃ ಮಹಾಮಾಯೆ ಮತ್ತು ಮಾಯೆ ಎಂದು 
` ಕರೆದಿದೆ. 
ಬಿಂದುವಿನ ಬಗೆಗೆ ಮತ್ತೊಂದು ಮತ ಪ್ರಸಿದ್ಧವಿದೆ. ಸಂವಾಹ್ಯವಾದಿಗಳ 
| ಪ್ರಕಾರ ಶಿವನ ಸಂವಾಹೈನೀ ಶಕ್ತಿಯಲ್ಲಿ ಎರಡು ಬಗೆ, ದೃಗ್‌ ಶಕ್ತಿ ಮತ್ತು ಕ್ರಿಯಾ 
| ಶಕ್ತಿ ಅಥವಾ ಕುಂಡಲಿನೀ ಶಕ್ತಿ. ಎರಡನೇ ಶಕ್ತಿಯೇ ಬಿಂದು. ಈ ಬಿಂದುವೇ 
| ಶುದ್ಧ ಹಾಗೂ ಅಶುದ್ಧ ಅಧ್ವಗಳ ಕಾರಣ, ಸಂಕ್ಷೇಪವಾಗಿ ಇದೇ ಶೈವ ಸಿದ್ಧಾಂತ 
ಮತ. 

ಕಾಶ್ಮೀರ ಶೈನ ಮತೆ: ಶುದ್ಧ ಶೈವ ಮತದಲ್ಲಿ ಎರಡು ಭೇದಗಳಾಗಿದ್ದವು. 

ಉತ್ತರದಲ್ಲಿ ಕಾಶ್ಮೀರಶೈವ ಇಲ್ಲವೆ ಸ್ಪಂದಶಾಸ್ತ್ರ ಅಥವಾ ತ್ರಿಕದರ್ಶನ ಇಲ್ಲವೆ 
ಪ್ರತ್ಯಭಿಜ್ಞಾನ. ಇದು ಅದ್ವೆ ಫತೆ ಮೂಲ. ಎರಡನೆಯದು ವಿಶಿಷ್ಠಾದ್ವೈತ ಮೂಲ 
ವಾದ ದಕ್ಷಿಣದ ವೀರಶೈವ. ಪಶು, ಪಾಶು ಮತ್ತು ಪತಿ ಅಥವಾ ಶಿವ, ಶಕ್ತಿ 
ಮತ್ತು ಅಣು-ಇವುಗಳಿಂದಾಗಿ ಕಾಶಿ ರ ಶೈವಕ್ಕೆ ತಿ ಶ್ರಿಕದರ್ಶನವೆಂದು ಹೆಸರು ಬಂದಿತು. 
ಐತಿಹ್ಯ ದ ಪ್ರಕಾರ ಈ ಮತದ ಪ್ರ a ವಸುಗುಪ್ತ (9ನೆಯ ಶತಮಾನ) 
ನಿಗೆ ಹಿ pe ಕನಸಿನಲ್ಲಿ ಶಾಣಿಕಿತೊಂಡು ಮಹಾದೇವ ಗಿರಿಯಲ್ಲಿನ ಯಾವುದೇ 
ಗುಹೆಯಲ್ಲಿ ಬರೆಯಲ್ಪಟ್ಟಿದ್ದ ಶಿವಸೂತ್ರಗಳನ್ನು ಉದ್ಭರಿಸಬೇಕೆಂದು ಹೇಳಿದನಂತೆ. 
ಅವುಗಳ ಆಧಾರದ ಮೇಲೆ ಆತ ಅನಂತರ " ಸ್ಪಂದಕಾರಿಕೆ ' ಯನ್ನು ಬರೆದ. ಕಲ್ಲಟಿ 
ಮತ್ತು ಸೋಮಾನಂದ ಈತನ ಇಬ್ಬರ: ಶಿಷ್ಯರು. ಕಲ್ಲಟಿ " ತ್ರಿಕದರ್ಶನ ಲ್ಯ ವನ್ನೂ 
ಸೋಮಾನಂದ " ಪ್ರತ್ಯ ಭಜ್ಞಾ ನ ದರ್ಶ ನವನ್ನು ಬರೆದರು. ಇವರ ಶಿಷ್ಯ ಉತ್ಸಲ. 
ಈ ಉತ್ಸ ಲನ ಶಿಷ್ಯ ಉತ್‌ "ಗುಪ್ತ. ಸೈದ್ಧಾ ೦ತಿಕ ದೃಸ್ಟಿ ಯಿಂದ ಕಲ್ಲಟ ಮತ್ತು 
ನೋಮಾನಂದರಲ್ಲ ಅಂಥ ಬೇಧವೆ (ನೂ ಇಲ್ಲ. ಪೂರ್ವ ದೇಶಗಳ ಶಾಕ್ತ ಮತ 
ಗಳೊಡನೆ ಇದಕೆ ಕ್ರೈ ಘನಿಷ್ಠ ಸಂಬಂಧವಿತ್ತೈಂದೂ ಶಾಕ್ಕಮಶ ಇದರದೇ ಒಂದು ಶಾಖೆ 
ಯೆಂದೂ ಡಾ॥ ಧರ್ಮ ವೀರ ಭಾರತಿ ಅವರು ಅಭಿಪ್ರಾ ಯಪಟ್ಟಿ ದ್ದಾ ರೆ, ಇವರು 
ಆಗಮದ ಸಿದ್ಧಾಂತಗಳನ್ನೆೇ ಅದೆ ಜೆ $3ೌನುಸಾರವಾಗಿ ವ ಸ್ಕೈ ಗೊಳಿಸಿದರು. ಸ್ಪಂದ 


೧೮೦ ಮಾನವಿಕ ಕರ್ಣಾಟಕ 


ಶಾಸ್ತ್ರದ ಪ್ರಕಾರ ಕೇವಲ ಶಿವ ಮಾತ್ರ ಸತ್ಯ. ಆತ ಪೂರ್ಣ ಸ್ವತಂತ್ರ ಹಾಗೂ ' 
ಸವ್ವಶಕ್ತ. ಜೀವಮೂಲ ರೂಪದಲ್ಲಿ ಶಿವನೇ. ಅಣು ಮಾಯೆ ಹಾಗೂ ಕರ್ಮ | 
ಈ ಮೂರು ಮಲಾವರಣಗಳಿಂದಾಗಿ ಅದು ತಾನು ಬೇಕೆ ಎಂದುಕೊಳ್ಳು ತ್ತದೆ. ಈ 
ಮಲಗಳ ಮೂಲಕಾರಣ ಈ ಶಬ್ದ ಇಲ್ಲವೆ ನಾದ ಶಿವನ ಶಕ್ತಿಯ ಸ್ತ್ರೀರೂಪ, ' 
ಅದನ್ನು ಶಿವನಲ್ಲಿ ಲೀನಗೊಳಿಸುವ ಸಾಧನ ಮಾಯೆ, ಪರಮ ಸಾಕ್ಸಾತ್ಥಾ )ಿರವನ್ನು 
‘ ಭ್ಸೈ ರವ ' ಎಂದು ಕರೆಯುತ್ತಾ ಕೆ. ಪ್ರತ ೈಭಿಜ್ಞಾ ನದಲ್ಲಿ ಈ ಪರಮ ಸಾಶ್ಚಾ' ತ್ಕಾ ರಕ್ಕೆ 
ಶ್ರ? ಹೊಸ ರೂಪಕೊಟ್ಟ ದೆ. ಲೌಕಿಕ ಜೀವನದಲ್ಲಿ " ಇವನೇ ಅವನು ' ನುತ 
ಜ್ಞಾನಕ್ಕೆ ಪ್ರತ ಭಿಜ್ಞಾನ ಎನ್ನು ತ್ತಾರೆ. ಈಶ್ವರ ಸಾಕ್ಲಾ ತ್ಕಾ ರವಾದ ಬಳಿಕ « ನಾನು 
ಅದೇ ಶಕ್ಚರ ಎಂಬ ನಸಕೆಯೆ ತಶ್ವ ರ ಪ್ರತ್ಯ ಭಿಜ್ಞ. ಲಕ್ಕ ರ ಚಿತ್‌, ಆನಂದ್‌, 
ಇಚ್ಛೆ ಜ್ಞಾನ ಮತ್ತು ಕ್ರಿ ಯೆ-ಈ ಸಂಚಶಕ್ತಿ "ಸಮ ತ ಹುತ್ತ ಹೇಳಿದೆ. ಅದೆ ತೆ 

ಪಾದೆ ಎಲ್ಲ ಸಿದ್ಧಾಂತಗಳನ್ನು ತೆಗೆದುಕೊಂಡಿದ್ದ ಕೂ ಇದರಲ್ಲಿ ಈಶ್ವರ " ಇಜ್ಭಾ 
ಸಂಪನ್ನ ' ಎಂದೂ ಹೇಳಿದೆ. 

ವೀರಶೈವ : ಶಕ್ತಿ ವಿಶಿಷ್ಠಾ ಡೆ ೈತನೆಂದು ವಿಖ್ಯತವಾದ ಈ ಮತದ 
ಪೂರ್ವೇತಿಹಾಸದ ಮೇಲೆ ಇನ್ನು ಸಾಕಾಷ್ಟು ಬೆಳಕು ಬಿದ್ದಿಲ್ಲವೆನ್ನ ಬೇಕಾಗುತ್ತದೆ. 
ಕೀಣುಕ, ದಾರುಕ, ಘಂಟಾಕರ್ಣ, ಥೇನುಕರ್ಣ, ಮತ್ತು ವಿಶ್ವಕರ್ಣ ಈ ಪಂಚಾ 
ಚಾರ್ಯರಿಂದ ಈ ಮತ ಪ್ರ ಚಾರವಾಯಿತೆಂದು ಕೆಲವರು ಹೇಳಿದರೆ ಮತ್ತೆ ಕೆಲವರು 
ವೀರಶೈವ ಧರ್ಮ ಅನಾದಿ ಎಂದು ಹೇಳುತ್ತಾರೆ. ಬಸವೇಶ್ವರರಿಂದ ಇದಕ್ಕೆ ವಿಶೇಷ 
ಚಾಲನೆ ದೊರೆಯಿತು, ಜೀವ, ಬ ಬ್ರಹ್ಮೆರಿಬ್ಬ ರೂ ಒಂದು ನಿಹಿತ ಶಕ್ತಿ ಸಮನ್ವಿತರು. 
ಈ ವಿಶಿಷ್ಟತೆಯಿಂದ ಕೂಡಿದ್ದರಿಂದಲೇ ಇದಕ್ಕೆ: ಶಕ್ತಿ ವಿಶಿಷ್ಟಾ ದೈತವೆಂದು ಹೆಸರು. 
ಶಿವನ ಇಚ್ಛೆಯಿಂದ ಸಮನ್ವಿತವಾದ ಈ ಸ ಯ ಸಿರ್ಮಾಣಕಾರೀ ರೂಪಕ್ಕೆ 
" ವಿಮರ್ಶೆ ? ಎಂದು ಹೆಸರು. ಇದೇ ಸಂಸಾರ. "ಇಲ್ಲವೆ ಜಗತ್ತನ್ನು ಸೃಷ್ಟಿಸುತ್ತ K 
ಇಡೀ ಜಗತ್ತಿಗೆ ಮೂಲ ಶಿವ. ಈ ಜಗತ್ತು ಎಲೆ, ಕೊಂಬೆ pA 
ರೂಪದಲ್ಲಿದೆ. ಈ ಮತದಲ್ಲಿ ಸಾಧನೆಯಿಂದ ದೊರೆಯುವ ಆನಂದವನ್ನು ಸಮರಸ 
ಇಲ್ಲವೆ ಲಿಂಗಾಂಗ ಸಾಮರಸ್ಯ ಎಂದು ಕರೆದಿದೆ. ಲಿಂಗ ಮತ್ತು ಆಂಗ ಪರಶಿವನ 
ಎರಡು ರೂಪಗಳು, ಇವುಗಳನ್ನೇ « ಸ್ಥಳ' ಗಳೆಂದು ಕರೆಯುತ್ತಾರೆ. ಅದರಲ್ಲೇ 
ಸಂಸಾರದ ಲಯ ಹಾಗೂ ಗಮನವಿದೆ. 

ಕಾಳಾಮುಖಿ : ಕಾಳಾಮುಖರು ವೀರತೈವ ಹಾಗೂ ಕಾಶಿ ಸೀರ ಶೈ ವರಿಗಿಂತ 
ಹಳಬರೆಂದು ಹೇಳಲಾಗುತ್ತದೆ. ಅವರು ಕರ್ನಾಟಕದ ಧಾರಿ ಕ ಜೀವನದಲಿ ಅತ್ಯಂತ 
ಗಣ್ಯ ಸ್ಥಾನವನ್ನು ಪಡೆದಿದ್ದು ಅನೇಕ ಫಟಕಾ ಸ್ಥಾನಗಳನ್ನು ನ ನಡೆಸುತ್ತಿದ್ದರು. ' 
ನೀರೆ ನರು ಇದರಿಂದಲೇ « "ರಿಂಗಧಾರಣೆ ' ಯನ್ನು ಸ್ವೀಕರಿಸಿದರೆಂದು ಪ್ರೊ ಡಿ. 
ಎಲ್‌, ಕಾತರ ಅಭಿಪೂ ್ರ್ರಯಪಟ್ಟಿದ್ದಾಕೆ. ಆದಕೆ ಶಂಕರ ವಿಜಯ ' 
ಮತ್ತು ರಾಮನುಜಾಚಾರ್ಯರ ವಿವರಣೆಯಲ್ಲಿ ಇವರ ಬೀಭತ್ಸ ವರ್ಣನೆಯಿದೆ. 


ಈ ಕರ್ನಾಟಕದಲ್ಲಿ ಶೈ ಕ[ೈವಪಂಥಗಳು ೧೮೧ 


ಬಹುಶಃ ಪಾಶುಪತರೇ ಕಾಳಾಮುಖರೆಂದು ತಪ್ಪು ಕಲ ಶನೆಯಂಟಾಗಿರಬೇಕು. 
ಕಾಳಾಮುಖರೇ ಲಕುಲೀಶರೆಂದು ಶ್ರೀಕಪಟರಾಳ ಕೃ ತ ರು ಅಭಿಪ್ರಾ ಯ ಪಡುತ್ತಾರೆ. 
ತಾಂತ್ರಿಕ ದೃಷ್ಟಿಯಿಂದ ಪೂರ ಮತ ಆತ್ರ ತ ಮಹತ ಸ ಪೂರ್ಣವಾದು ದು. 
ಅವರಲ್ಲಿ ಈ ಗುಹ್ಯ ಸಾಧನೆಗಳು ವಿಕಾಸದ ಚರಮಾವಸ್ಥೆಯನ್ನು ಮುಟ್ಟಿ ದ್ದವು. 
ಶಬರ ತಂತ್ರದಲ್ಲಿ 24 ಕಾಪಾಲಿಕರ ಪಟ್ಟ ದೊರೆಯುತ್ತದೆ. (ಆದಿನಾಥ, ಅನಾದಿ 
ಕಾಲ, ಅತಿಕಾಲ, ಕರಾಲ, ವಿಕರಾಲ, ಮಹಾಕಾಲ, ಕಾಲಭೈರವನಾಥ್ಮ ವಜುಕ, 
ಭೂತನಾಥ, ಶ್ರೀಕಂಠ, ನಾಗಾರ್ಜುನ, ಜಡಭರತ, ಹರಿಶ್ಚಂದ್ರ, ಸತ್ಯನಾಥ, 
ಮೀನನಾಥ, ಗೋರಕ್ಷ, ಚರ್ಪಟ್ಕ ಅದ್ವಯ, ವೈರಾಟ್ಯ, ಕಂಥಾಧಾರಿನ್‌, ಜಾಲಂಧರ 
| ಹಾಗೂ ಮಲಯಾರ್ಜುನು, ಇವರಲ್ಲಿ ಮೊದಲ ಹನ್ನೆರಡು ಆದಿಗುರು ಶಿವನ ಹೆಸರು 
| ಗಳು. ಉಳಿದವು ಆತನ ಶಿಷ್ಯರ ಹೆಸರುಗಳು. ಇವರಲ್ಲಿ ಅನೇಕ ಹೆಸರುಗಳು 
ವಜ್ರಖಯಾನೀ ಸಿದ್ದರಲ್ಲೂ, ನಾಥ ಸಿದ್ದ ರಲ್ಲೂ ಕಂಡು ಬರುತ್ತವೆ. ಈ ಕಾಪಾಲಿಕರು 
ಮಾಹೇಶ್ವರೋಪಾಸಕರು, ಕಾಲಾಂತರದಲ್ಲಿ ನಾಥ ಸಂಪ್ರದಾಯದಲ್ಲಿ ಇವರು 
ಶ್ರೀನಾಥನಿಂದ ಕಳುಹಿಸಲ್ಪಟ್ಟ ವೀರದೂತರೆಂದು ಹೇಳಿದೆ, ಆ ಹೊತ್ತಿಗಾಗಲೇ 
ವಿಷ್ಣು 24 ಅವತಾರಗಳನ್ನು ಎತ್ತಿದ್ದನಂತೆ. ಹನ್ನೆರಡು ಪ್ರಮುಖ ಹಾಗೂ 
ಹನ್ನೆರಡು ಗೌಣ. ವಿಷ್ಣು ಕೂರ್ಮವೇ ಮೊದಲಾದ ಜಲಚರಗಳ ಹಾಗೂ ಪಶುಗಳ 
ಕ್ರೀಡೆಯಾಡಿದಾಗ, ಕೃಷ್ಣನಂಥ ವೃಭಿಚಾರಿಯ ರೂಪ ತಳೆದಾಗ ಶ್ರೀನಾಥ 24 
ಮಂದಿ ಕಾಪಾಲಿಕರನ್ನು ಕಳ:ಹಿಸಿದನಂತೆ. ಆ ಕಾಪಾಲಿಕರು ಈ 24 ಅವತಾರಿ 
ಗಳೊಂದಿಗೆ ತುಮುಲ ಯುದ್ದ ಮಾಡಿದರಂತೆ. ಅವರ ಕಪಾಲಗಳನ್ನು ಕತ್ತರಿಸಿ ತಮ್ಮ 
ಕೊರಳಿನಲ್ಲಿ ಧರಸಿದರಂತೆ. ಆದ್ದರಿಂದಲೇ ಇವರು ಕಾಪಾಲಿಕಕೆನ್ಸಿಸಿಕೊಂಡರಂತೆ : ಆದರೆ 
ಈ ಕಥೆ ವೈಷ್ಯ ಸವ ದ್ರೆ (ಷವನ್ನು ಸೂಚಿಸುವ ಗೋರಕ್ಷ ಸಿದ್ಧಾಂತ ಸಂಗ್ರಹದಲ್ಲಿರುವ 
ಇತ್ತಿ (ಚಿನೆ ಕಜ್ಜಿ 'ಕಾಪಾಲಿಕರ ಸಾಧನೆ ಈ ಎಲ್ಲ "ಸಂಪ್ರದಾಯಗಳ ಸಾರ 
ಅತ್ಯಂತ ಗುಹ್ಮೆ ಹಾಗೂ ವಿಕರಾಳ. ಇವರು ಕಪಾಲದಲ್ಲಿ ಭೋಜನ ಮಾಡು 
ತ್ತಿದ್ದರು. ಮೈಗೆ ಚಿತಾ ಭಸ್ಮವನ್ನು ಲೇಸಿಸಿಕೊಳ್ಳುತ್ತಿದ್ದ ರು; ಭಸ್ಮ, ಭಕ್ಷಣ 
ಮಾಡುತ್ತಿದ್ದರು. ಗದೆಯನ್ನು ಹಿಡಿದುಕೊಂಡಿರುತ್ತಿದ್ದರು. ಮಧ್ಯಪಾತ್ರೆ, ಯನ್ನ ಟ್ಟು 
ಕೊಂಡಿರುತ್ತಿದ್ದರು. ಮತ್ತು ಅದರಲ್ಲೇ ದೇವರಿರುತ್ತಾ ನೆಂದು ನಂ ಬಿದ್ದ ರು 
ಇವುಗಳಲ್ಲದೆ ಯಜ್ಞೋಪವೀತ, ಕರ್ಣಕುಂಡಲ ಮೊದಲಾದ ಷಟ್‌ ಚಿಣೆ ಗಳನ್ನು 
ಇವರು ಧರಿಸುತ್ತಿ ದ್ದೆ ರು. ಇವರು " ದೀಕ್ಷೆ' ಯನ್ನು ವ್ರತ ಎಂದು ಕರೆಯುತ್ತಿ, ದ್ದ ಸ 
ಇವರು ಸೋಮಮ ದರ್ಯವನ್ನು ಕುಡಿಯುತ್ತ ದ್ದರು. 4 ದದ ಚಿತ್ತ ಸದಾ 'ಜಾಗೃತ 
ವಾಗಿರುತ್ತಿತ್ತಂತೆ. ಇವರು ಮಾಂಸ (ಕೆಲವು ವೇಳೆ ಶವ) ಭಕ್ಷಣೆ ಮಾಡುತ್ತಿ ದ್ದರು, 
ಕಪಾಲೀ ಶಕ್ತಿ ಯನ್ನು ಆಲಿಂಗಿಸಿಕೊಂಡು ಸ ಸ್ಮಶಾನದಲ್ಲಿ ಯೋಗಸಾಧನೆ ಮಾಡುತ್ತಿ 
ದರು. ತಾಂತ್ರಿ ಕ ಅನುಷ್ಠಾನ ಹಾಗೂ ಭೈರವೀ ಸಾಧನೆ ಮಾಡುತ್ತಿದ್ದ ರು. 
ಇವರು ನ ನರಬಲಿಯನ್ನು ಕೊಡುತ್ತಿದ್ದರು. ಶಿವ ಭೈರವ ರೂಪ ಹಾಗೂ ಅಘೋರ 
ಮುಖದ ಉಪಾಸನೆ ಮಾಡುತ್ತಿ ದ್ವರು. 


೧೮೨ ಮಾನವಿಕ ಕರ್ಣಾಟಕ 


ಶ್ರೀಶೈಲ ಕಾಪಾಲಿಕರ ಕೇಂದ್ರವಾಗಿತ್ತೆಂದು ಭವಭೂತಿ ತನ್ನ “ ಮಾಲತೀ ತ 
ಮಾಧವ 'ದಲ್ಲಿ ಹೇಳುತ್ತಾನೆ. ಅಲ್ಲಿ ಒಬ್ಬ ಯೋಗಿನಿ ಅಕಮೆಯಾಣ ಮಾಲತಿ 3 
ಯನ್ನು ಕದ್ದೊ ಯ್ತು ತನ್ನ ಗುರು ಅಘೋಕಘಕಟಕ ಆಜ್ಞೆ ಯಂತೆ ಆಕೆಯನ್ನು ತೆ 


ಕರಾಳ ತನ ಡಿಯ ವಿಗ್ರಹದ ಮುಂದೆ ಬಲಿಕೊಡಲೆತ್ತಿ. ಸುತ್ತಾಳೆ. "ಹೆಷ್‌ ೫ 


ಚರಿತ ' ದಲ್ಲಿ ಒಬ್ಬ ಕಾಪಾಲಿಕ ಯತಿ ಭೈರವಾಚಾರ್ಯನ ವರ್ಣನೆಯಿದೆ ಅವನು | (4 


ಪುಷ್ಯ ಭೂತಿ ಮಹಾರಾಜನ ಜೊತೆ ಸ ಶಾನಕ್ಕ ಹೋಗಿ " ಮಹಾಕಾಲ ಹೈ ದಯೆ 


pe ಮಹಾಮಂತ್ರ ವನ್ನು ಒಂದು ಕಟ್‌ ಸಾರಿ ಜಪ ಮಾಡಿದ್ದ ನಂತೆ. ನೆಗೆ x 
ಕಪ್ಪುವಸ್ತ್ರ ತೊಟ್ಟು, ಕರಿಯ ಮುಸುಕು ಧರಿಸಿ, ಮೈಗೆಲ್ಲ ಕಪ್ಪು "ಚೂರ್ಣ ಬಳಿದು | 
ಕೊಂಡು ಶವದ ಮೇಲೆ ಕುಳಿತು ಕೊಂಡು ಕೃ ಪ್ಲ ಚತುಬೆರ್ಶಿಯ ದಿನ  ಜೀತಾಳ ಸಾಧನೆ 


ಮಾಡಿದ ನಂತೆ, 


ಇವರ ಈ ಭಯಂಕರ ಸಾಧನೆಯಿಂದಾಗಿ ಜನ ಇವರನ್ನು ಕಂಡರೆ ಹೆದರುತ್ತಿ ' 
ದ್ದೆ ರು. ಇವರು ಜಾತಿಪಂಥಗಳ ಬಂಧನವನ್ನು ಒಪ್ಪು ತ್ರಿರಲಿಲ್ಲ. ಈ ಸಂಥ ಕೂಡ ವೇದ 
ಬಾಹ್ಯ ಸಂಥವೆಂದು ಪರಿಗಣಿತವಾಯಿತು. ಇವರ ಸಾಧನೆಯ ಹಿನ್ನೆಲೆಯಲ್ಲಿ ಸೋಮ 1 
ಸಿದ್ಧಾಂತದ ತತ್ತ್ವಗಳಿನೆಯೆಂದು ಹೇಳಲಾಗುತ್ತದೆ. ನರ ಕಪಾಲದಲ್ಲಿ ಕುಡಿಯುವ 1 


ಹೆಂಡವನ್ನು fen "ಸೋಮ ' ಎಂದು “ಕರೆಯುತ್ತಿದ್ದರು. " ಸ ಉಮ ' 
ದಿಂದ " ಸೋಮ ' ಶಬ್ದ ನಿರ್ಮಿತವಾಗಿದೆ ಎಂದು ಇದಕ್ಕೆ ವ್ಯುತ್ಪತ್ತಿ ನೀಡಲಾಗಿದೆ. 


ಈ ಸೋಮದಲ್ಲಿ ಶಕ್ತಿಯುಕ್ತ ಶಿವನ ವಾಸದಂತೆ, "ಪ್ರಬೋಧ ಚಂದ್ರೋದಯದ + 


ಮೂರು ಟೀಕೆಗಳನ್ನು ಉದ್ಭರಿಸ ಸುತ್ತ ಟು ಚಿ ಇದನ್ನು ಸಮರ್ಥಿಸಿದ್ದಾನೆ. ಇವು 
ಗಳನ್ನು ನೇಪಾಳದ “ರಾಜಪುರೋಹಿತ ಕೀಮರಾಡಿತಕ: ೯ ಅವರು ಆತನಿಗೆ ಕಳುಹಿ 

ಸಿದ್ದರು. " ಪ್ರಬೋಧ ಚಂದ್ರೋದಯ ' ದಲ್ಲಿ ಸೋಮ ಸಿದ್ಧಾ ಂಶದ ಪ್ರವೇಶ 
ಕಾಪಾಲಿಕನ ರೂಪದಲ್ಲಿ ಆಗುತ್ತ ಡಿ” ಮ ಪವಿತ್ರ ಅಮ )ತವನ್ನು ಪಠನ ಮಾಡಣ 
ರಿಂದ ಪಶು, ಪಾಶಗಳ ದಿಚೆ ೇಧವಾಗಿ ಭ್ಸೈ ರವ 'ಜಾಗೃತೆನಾಗುತ್ತಾ ನೆಂದು ಹೇಳಿದೆ. 
ಈ ಭೈರವ ಭೇಷಜ ರೂಪಿ, ಈ ಸೋಮ ಶಬ್ದಕ್ಕೆ " ರುಚಿಕರ ಓೀಕೆಯಲ್ಲಿ 
ಸಹ ಮಾಯಾ ' ಎಂದು ವ್ಯುತ್ಪತ್ತಿ the " ಪ್ರಕಾಶ ' ಬೀಕೆಯ 
ಪ್ರಕಾರ ಬ್ರಹ್ಮರಂಧ್ರ ಕಾಣುವ ಕಪಾಲಕ್ಕೆ ಬ್ರಹ್ಮಕಪಾಲ ವೆಂದು ಹೆಸರಂತೆ. 
ಅದರೊಳಕ್ಕೆ ತತ್ತ ಗಳಿಂದ ಕಲ್ಪಿತವಾದ ಚಂದ್ರನಿಂದ ಒಸರುವುದೇ ಸೋಮ ಇಲ್ಲವೆ 
ಅಮೃ್ಭತ. ವ್ರತದ ಪಾರಣೆಯ ದಿನ ಅದನ್ನು ಕುಡಿಯಬೇಕು. " ಚಂದ್ರಿಕಾ” ಎಂಬ 
ಹೆಸರಿನ ಟೀಕೆಯ: ಪ್ರಕಾರ ಕೈಲಾ ಸಸದಲ್ಲಿರುವ ಶಿವ ಉಮೆಯೊಡನೆ ಅನಂದ 
ಪಡೆಯುವಂತೆ ಈಶ್ವರ ವೇಷಧಾರಿಯೂ "ಕುದ ಪ್ರರೂಪಧಾರಿಯೂ ಆಗಿ ಸಾಧಕನನ್ನು 
ಕಾಂತೆಯೊಡನೆ ಕೆ 'ಭಾಸದಲ್ಲಿ ಆನಂದವನ್ನು ಭೋಗಿಸುತ್ತಾನೆ. ಆದ ರಿಂದಲೇ 
ಉಮಾಸಿದ್ಧಾಂತವನ್ನೂ ತ ಸೋಮ ಸಿದಾ ತ? ಎಂದು ಕರೆಯಲಾಗಿದೆ. ಅಕುಲ 
ವೀರತಂತ್ರ, ನ್ಯಾಯದರ್ಶನ ಮೊದಲಾದ ಪರವರ್ತಿೀ ಗ್ರಂಥಗಳಲ್ಲಿ ಈ ಸೋಮ 
ಸಿದ್ಧಾಂತದ ಉಲ್ಲೇಖವಿದೆ. 


ಕರ್ನಾಟಕದಲ್ಲಿ ಶೈವಪಂಥಗಳು ೧೮೩ 


ರಸೇಶ್ವರ ಸಂಸ್ರಾದಾಯ : ಸೋಮ ಸಿದ್ಧಾಂತದಂತೆಯೇ ರಸೇಶ್ವಿರ 
ಸಿದ್ಧಾಂತವೂ ಒಂದು ನೃತ್ಯ ಸಂಪ್ರದಾಯ. ಈ ಸಂಪ್ರದಾಯದಲ್ಲಿ ಶರೀರ ಸಾಧನೆಗೆ 
ಮತ್ತು ಅಮರತ್ತ ಪ್ರಾಪ್ತಿ ಗೆ ವಿಶೇಷ ಮಹತ್ವವಿದೆ. ಇವರ ಪ್ರಕಾರ ಷಟ್‌ ದರ್ಶನ 
ಗಳಲ್ಲಿ ಮೃತ್ಯುವಿನ ಇ ಮುಕ್ತಿ ಜೊರೆಯುವುಡೆಂದು ಹೇಲಿ. ಆದರೆ ಸತ್ತ 
ಮೇಲೆ ಮುಕ್ತಿ ದೊರೆತರೆಷ್ಟು ? ಬಿಟ್ಟರೆಷ್ಟು? ಆದ್ದರಿಂದ ನವರಸದ ಮೂಲಕ 
ಶ್ರ ಶರೀರವನ್ನೇ ಅಮರಗೊಳಿಸಲು ಯತ್ನಿಸಬೇಕು. ಈ ನಶ್ವರ ಕಾಯದಿಂದ 
ಅಮರತ್ವ ಸಾಧನೆಯೆಂತು? ಎಂದು ಕೇಳಬಹುದು. ಅದಕ್ಕೆ ಉತ್ತರ ಹೀಗಿದೆ : 
ಆತ್ಮ ದ ಆರು ಆವರಣಗಳ ಈ ತನು ನಶ್ವ ರವಾದುದು, ಆದರೆ ಪಾದರಸ ಮತ್ತು 
ಅಭ್ರಕದ ಮಿಶ್ರಣದಿಂದ ಹೆರ ಮತ್ತು ಗರಿಯಿಂದ ನಿರ್ಮಿತವಾದ ಕಾಯ ಅಮರ 
ವಾದುದು, ವ ಸ ಸ್ವತಃ ಹೇಳಿದ್ದಾ ನೆ. ಪಾದರಸ ನನ್ನ ವೀರ್ಯ, ಅಭ್ರಕ ನಿನ್ನ 
ರಜಸ್ಸು. ಇವೆರಡರ ಸಂಯೋಗದಿಂದ ; ಹೇ ಭಗವತೀ, ದಾರಿದ್ರ್ಯ ಹಾಗೂ ಮ ೃತ್ಯು 
| ಎಂದೆಂದಿಗೂ ನಾಶವಾಗಿ ಬಿಡುತ್ತವೆ, 
| ರಸೇಶ್ವರ ಸಿದ್ಧಾಂತದ ಪ್ರಕಾರ ಅಜಿಷ್ಟ್ರೋ ಮಂದಿ ದೇವತೆಗಳು (ಮಹೇಶ), 
ಶುಕ್ರಾದಿ ಸತ್ರ ರು, ನಾಲಖಿಲ್ಯಾದಿ ವಂಗ ಸೋಮೇಶ್ವರಾದಿ ಸಮ್ರಾಟರು 
ಮತ್ತು ಗೋವಿಂದ ಭಾಗವತ, ಗೋವಿಂದ ನಾಯಕ, ಕಪಾಲಿ ವ್ಯಾಲಿ, ಮೊದಲಾದ 
ವರು ಈ ಸಾಧನೆಯಿಂದ ದಿವ್ಯ ಶರೀರವನ್ನು ಪಡೆದರಂತೆ. ಈ ಮತದ ಪ್ರಕಾರ 
ಸಂಸಾರ ಸೂಗರದಿಂದ ಪಾರು ಮಾಡುವ ರಸವೇ ಪಾರದ (ಪಾದರಸ) ಅದಕ್ಕೆ ಮೂರು 
ದೆಕೆಗಳಿವೆ ಸಂತೆ .- ಮೂರ್ಛಿತ, ಮೃತ ಹಾಗೂ ಬದ್ಧ, ಇವು ಪ್ರಾಣಜ ದೆಶೆಗಳು 
ಹೌದು. ಇನೆರಡೂ ಮೂರ್ಛಿತವಾಗಿದ್ದು ವ್ಯಾಧಿಯನ್ನು ಪರಿಹರಿಸುತ್ತದೆ. ಮೃತ 
ವಾಗಿ ಬದುಕಿಸುತ್ತನೆ, ಬದ್ದ ವಾದರೆಂತೂ ಅಮರಗೊಳಿಸುತ್ತವೆ. 
ರಸ ಮಡ ಬೇರೊಂದು ಹೆಸರೆ. ವಿಕೆಂದರೆ ಅದು ಸಾಕ್ಷಾತ್‌ ಶಿವನ 
ಶರೀರದ ರಸವಂತೆ (ಮಯಡೇಹರಸೋ ಯಸ್ಮಾತ್‌ ರಸಸ್ತೇನಾಯಮುಚ್ಯತೇ) 
ಆರ್ದ್ರತೆ ಹಾಗೂ ಗಟ್ಟಿ ಯಾಗಿರುವ ಮತ್ತು ಹೊಳೆಯದಿರುವ ಪಾದರಸ ಮೃತಪಾದರಸ 
ದಂತೆ. ಮೂರ್ಭಿತ KS ಶು (ಸ್ತು ಹದಿನೆಂಟು ವಿಧಾನಗಳನ್ನು "ಗೋವಿಂದ 
ಭಾಗವತ ವ:ತ್ಮುಸ ಸರ್ವಜ್ಞ ರಸೇಶ್ವರರ) ಹೇಳಿದ್ದಾರೆ. ಇವುಗಳಲ್ಲಿ ಪಾದರಸ ಮತ್ತು 
ವಾಯುವಿನ ಕ್ರಿಯೆ ನಡೆಯುತ್ತ ಜಿ ಬದ್ಧ ಪಾದರಸ ಪ್ರಾಣದೊಡನೆ. ಕೂಡಿದ್ದಾಗ 
ಉಡ್ಡಯನ ಇಲ್ಲವೆ ಹಾರುವ ಸಿದ್ಧಿ ಲಭಿಸುವುದಂತೆ (ಈ ಸಂಪ್ರಾದಾಯ ಆರಂಭ 
ಯಾನಾಗ ಆಯಿತು ಎಂಬುದರ ಬಗೆಗೆ ಸ್ಪಷ್ಟ ಉಲ್ಲೇಖಗಳಲ್ಲ). ಅಧಿನಾ ಥನಾದ 
ಶಿವನೇ ನೊದಲಿಗೆ ಇದನ್ನು ಉದ್ದೆ (ಶಿಸಿದನಂತೆ. ಅಧಿನಾಥ, ಚಂದ್ರಸೇನ, ನಿತ್ಯಾ 
ನಂದ, ಗೋರಕ್ಷನಾಥ, ಕಪಾಲಿ, ಭಾಲುಕ್ಕಿ ಮಾಂಡವ್ಯ ಮೊದಲಾ ದ ಯೋಗಿಗಳು 
ಯೋಗ ಬಲದಿಂದ ಇದನ್ನು | ಸ್ಥಾಪಿಸಿದರಂತೆ, ಸರ್ವದರ್ಶನ ಸಂಗ್ರಹದಲ್ಲಿ ಇದರ 


ಉಲೆ «ಖನಿದೆ. 
ಗ) 


uh. ತಾ” ಓತಿ ಶಿಟಿ 


ಮಾನವಿಕ ಕರ್ಣಾಟಕ 
ಗ್ರಂಥಯೆಣ 
ಶ್ರೀ ಬಸವೇಶ್ವರರು, ಅಧ್ಯಾಯ 1, ಪುಟ 4 ರಿಂದ 19 
ಸಿದ್ಧ ಗಂಗಾ ಶ್ರೀ, ಆಧ್ಯಾಯ 180, ಪುಟ 528-539. 
ಸಿದ್ಧ ಸಾಹಿತ್ಯ-ಎಂ. ಎಸ್‌. ಕೃಷ್ಣ ಮೂರ್ತಿ 
ಕರ್ನಾಟಕದ ಪರಂಪಕೆ-ಆರ". ಆರ್‌. ದಿವಾಕರ” 


ಆರ್‌, ಎನ್‌". ಬಂಡಾರ್ಕರ್‌-Vaisnavism, Saivism and other ' 
minor religious sects. 


ಕನಟರಾಳ್‌ ಕೃಷ್ಣರಾರ್‌-ಕರ್ನಾಟಕದ ಲಾಕುಳ ಶೈವರ ಇತಿಹಾಸ. ಶ್ಯ 


ಗಾ 


ಬಾ. ರಾ. ಗೋಪಾಲ 


ತಮಿಳು ಸಾಹಿತ್ಯದಲ್ಲಿ ಧರ್ಮಚಿಂತನೆ 


| ದ್ರಾವಿಡಭಾಷಾವರ್ಗಕ್ಕೆ ಸೇರಿದುದು ತಮಿಳು ಭಾಷೆ. ಸಂಸ್ಕೃತವನ್ನು ಬಿಟ್ಟರೆ 
ತವಿ:ಳುಭಾಷೆಯೇ ಭಾರತೀಯಭಾಷೆಗಳಲ್ಲಿ ಅತಿ ಪ್ರಾಚೀನವಾದುದು. ಸಂಸ್ಕೃತ 
ವನ್ನು ಯಾವ ಯಾವ ಕಾರಣಗಳಿಗಾಗಿ ಎಷ್ಟುಪ್ರಾ ಚೀನ ಎಂದು ಭಾವಿಸಲಾಗು: 
ತ್ರದೆಯೋ ಅವೇ ಕಾರಣಗಳಿಗಾಗಿ ತಮಿಳನ್ನು ಸಹ ಅಷ್ಟೇ ಪ್ರಾಚೀನನೆಂದು 
ಪರಿಗಣಿಸಬೇಕು ಎಂದು ವಾದಿಸುವ ಪಂಡಿತರೂ ಇದ್ದಾರೆ. 
ತಮಿಟ್‌” ಎಂಬ ಮಾತು "ದ್ರವಿಡ? ಶಬ್ದದ ತದ್ಭವವೆಂದು ಕೆಲವರು. 
ಹೇಳುತ್ತಾರೆ." ಧೃ - ಎಂದರಿ ಹೊರದೂಡಿದುದು, ಸಂಸ್ಕೃತದಿಂದ ದೂರ 
ಮಾಡಿದುದು ಎಂಬ ಧಾತುವಿನಿಂದ ದ್ರವಿಳ-ದ್ರನಿಡ-ದ್ರನಿಡ ಎಂದು ಪ್ರಯೋಗ 
ವಾಗಿದೆ ಎನ್ನುತ್ತಾರೆ. ಸಂಸ್ಕೃತವು ವಡನೊಟಕ್ಕಿ ಎಂದರೆ ಉತ್ತರದ ಭಾಷೆ, ತಮಿಳು 
ತೆನ್‌ಮೊ ೨, ದಕ್ಷಿಣದ ಭಾಷೆ ಎಂದು ವ್ಯಾಖ್ಯಾನ ಮಾಡಲಾಗಿದೆ. ಇನ್ನೂ ಒಂದು 
ಅರ್ಥವಿನೆ - " ತಮಿ ಎಂದರೆ ಪ್ರತ್ಯೇಕ, ಭಿನ್ನ; ತಮಿಳು ಎಂದರೇ ಭಿನ್ನ ವಾದ 
ಪ್ರತ್ಯೇಕವಾದ ಸೊಗಡನ್ನು ಳ್ಳ ಭಾಷೆ ಎಂಬುದು: ಇವುಗಳಲ್ಲಿ ಸ್ತ್ರೀಕಾರಾರ್ಹವಾದುದು 
ಯಾವುದ: ಎಂಬುದರ ಬಗೆಗೆ ಪಂಡಿತರಲ್ಲಿ ಏಕಾಭಿಪ್ರಾಯವಿಲ್ಲ. 
ತಮಿಳುಭಾಷೆ ಎಷ್ಟು ಪ್ರಾಚೀನ ಎಂಬುದರ ಬಗೆಗೂ ವಿವಾದಗಳಿವೆ. ಇದರ 

ಮೂಲ ಅಜ್ಜಾ ತವಾಗಿದೆ. ಎಂದಿನಂತೆ ದಂತಕಥೆಗಳು ಅರ್ಥವಿವರಣೆಗಳನ್ನು 
ನೀಡುತ್ತವೆ. ಅವುಗಳಂತೆ ತಮಿಳು ಭಾಷೆಯ ರಹಸ್ಯವನ್ನು ಮೊದಲು ಅರಿತವರು 
ಅಗಸ್ತ್ಯ್ಯಮುನಿಗಳು, ಇವರ ಹಾಗೂ ಪಾಣಿನಿಗಳ ಸಮಕ್ಷಮದಲ್ಲಿ ಶಿವನು ತನ್ನ 
ಡಮರುವನ್ನು ಬಾರಿಸಿದಾಗೆ ಎಡಗಡೆಯಿಂದ ಬಂದ ನಾದ ತಮಿಳು ಮೂಲ, ಬಲಗಡೆ 
ಯಿಂದ ಬಂದುದು ಸಂಸ್ಥ ತಮೂಲನಾಗಿ ಪರಿಣಮಿಸಿ ದಕ್ಷಿಣಕ್ಕೆ ಬಂದ ಅಗಸ್ತ್ಯರು 
ತಾಮ್ರಸರ್ಣಿನದಿಯ ಮೂಲವಾದ ಪೊದಿಯಲ್‌ ಪರ್ವತದಲ್ಲಿ ತಮಿಳು ವ್ಯಾಕರಣ 
ವನ್ನು ರಚಿಸಿದರು. ಇದೇ " ಅಗತ್ತಿಯವರಕ” '. ಮೂಲತಃ ಇದರಲ್ಲಿ 12000 
ಸೂತ್ರಗಳಿತ್ತೆಂದು ಹೇಳಲಾಗಿದೆ. ಆದರೆ ವಾಸ್ತವಿಕವಾಗಿ ನಮಗೆ ಈಗ ದೊರೆತಿರುವು 
ಡೆಲ್ಲ ನಂತರದ ಗ್ರಂಥಗಳಲ್ಲಿ ಕಾಣಿಸಿಕೊಂಡಿರುವ ಇದರ ಭಾಗಗಳು. 


೧೬೮ ಮಾನವಿಕ ಕರ್ಣಾಟಕ 


ತಮಿಳು ಸಾಹಿತ್ಯದಲ್ಲಿ ಅತಿಪ್ರಾಚೀನವಾದುದನ್ನು ಸಂಘಿಸಾಹಿತ್ಯವೆಂದ 
ಗುರುತಿಸುತ್ತಾರೆ. ಇವು ಸಾಹಿತ್ಯಸಂಸ್ಥೆಗಳು. ಇಂತಹವು ಮೂರು ಸಂಘಗಳಿದ್ದುವು* 
ಈ ಸಂಘಗಳ ಸದಸ್ಯರು ಅಂದಿನ ಸಾಹಿತ್ಯಕೃತಿಗಳನ್ನು ಪರಿಶೀಲಿಸುತ್ತಿದ್ದರು. 
ಮೊದಲನೆಯ ಸಂಘದಲ್ಲಿ 549 ಸದಸ್ಯರಿದ್ದು 4499 ಗ್ರಂಥಕರ್ತರ ಕೃತಿಗಳು ಇವಕೆ 
ಒಪ್ಪಿಗೆ ಪಡೆದಿದ್ದುವು. 89 ಪಾಂಡ್ಯ ಅರಸರು ಈ ಮೊದಲ ಸಂಘದ ಆಶ್ರಯದಾತರು, 
ಇದು 4400 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. ತಿರುಪುರಮೆರಿತ್ತ (ತ್ರಿಪುಂದಹನೆ 
ಮಾಡಿದ) ವಿರಸಿದೈಕೃಡವುಳ್‌, ಎಂದರೆ ಶಿವ, ಕುನ್ಮಮೆರಿನ್ಹ್ನ (ಕ್ರೌಂಚ್‌'ಗಿರಿಯನ್ನು ಕ 
ಒಡೆದ) ವೇಲ್‌ಮುರುಗ (ಸುಬ್ರಹ್ಮಣ್ಯ) ಮತ್ತು ಮುರುಂಜಿಯೂರ" ಮುಡಿನಾ 1 
ರಾಯರ” (ಆದಿಶೇಷ) - ಈ ಮೊದಲಸಂಘದ ಪ್ರಮುಖರು. ಅಗಸ್ತ ಸ್ತ್ಯ ಇದಗ. 
ಸ್ಥಾಸಕರಲ್ಲೊಬ್ಬರು. ಇದು ಇದ್ದುದು ಈಗ ಸಮುದ್ರ ದಲ್ಲಿ ಮುಳುಗಿಹೋಗಿರುವ ' 
ಮಧುರೆ ಯಲ್ಲಿ. ಈಸಂಘಕ್ಕೆ ಇಲಸ್ಕಿಯ. ನಾರ” ಎಂಬ ಹೆಸರನ ಕವಿಯ ರೂಪದಲ್ಲಿ ಶಿವನೇ ' 
ಬಂದಿದ್ದ ನೆಂದೂ ಹೇಳಲಾಗಿದೆ. ಎನಡನೆಯ ಸಂಘವನೆ ಕೇಂದ್ರ ವಾದ ಅಳ್ಳೈ ವಾಯ್‌ 
(ಕಟು) ಸಹೆ ಮುಳುಗಿಸೋಗಿರುವ ಇನ್ನೊಂದು ಪಟ್ಟ ಣ. ಇದರಲ್ಲಿನ 59ಜನ . 
ಸ್ಯರು 3700 ಗ್ರಂಥಕರ್ತರ ಕೃತಿಗಳನ್ನು ಮಾನ್ಯಮಾಡಿದ್ದರು. 59 ಪಾಂಡ್ಯ" 
ತ್ತ ಆಶ್ರಯದಲ್ಲಿ 3700 ವರ್ಷಗಳು ' ತಲಸಮಾಡಿದ ಈ ಸಂಘದ ಅಧ್ಯ ಕ್ಷರು' 
ಅಗಸ್ತ್ಯರೇ! ಮೊದಲಸಂಘದ ಮಹತ್ತರಕೃತಿಗಳಲ್ಲಿ ಕೆಲವು-ಅಗತ್ತಿಯ ತೆ 
ಪರಿಪಾಟ್ಟು, ಮುದು ನಾರೈ, ಮುದುಕರ: 'ಹು, ಕಲರಿಯಾವಕ್ಕೆ ಇತ್ಯಾದಿ- ಮಾತ್ರ: 
ಇತರ ಕೃ ತಿಗಳಲ್ಲಿ ಹೆಸರಿಸಲ ವೆ. ತೊಲ್‌ಕಾಪ್ಪಿಯವರ್‌, ಇಕೆ ನು ಸೆ ಕೃ: ಮಾ +4 
ಚೊತಪ್ರಕಾಣಮ್‌್‌ ಕಲಿ, ಕುರುಹು ವೆಂಡಾಳಿ ಮುಂತಾದವು ಎರಡನೆಯ ಸಂಘದ 
ಕೃತಿಗಳು. ಇವುಗಳಲ್ಲಿ ತೊಲ್‌ಕಾಪ್ರಿಯಂ ಮಾತ್ರ ಉಳಿದಿಸೆ. 
ಮೂರನೆಯಸಂಘ ಉತ್ತರಮಧುರೆಯಲ್ಲಿ ಸ್ಥಾಪಿತವಾಗಿತ್ತು. ನಕ್ಟೀರರ್‌ ಇದರ ' 
ಅಧ್ಯಕ್ಷರು. ಇದರ 49 ಜನ ಸದಸ ರು 449 ಕನಿಗಳ ಕ ೈತಿಗಳನ್ನು ಪರಿಶೀಲಿಸಿದರು." 
ಇರೈನಾರ್‌, ಕಹಿಲರ್‌, ಶೀತ್ರಲೈ ಕಾತ್ತನಾರ್‌, ಪಾಂಡ್ಯರ ಅರಸ (ಉಗ್ರ ಸೆರುವಟುಡಿ 
ಮುಂತಾದವರು ಈ ಸಂಘದ ಸದಸ್ಯರಾಗಿದ್ದು. ನೆಡುಂತೊಹೆ ರ: ಕುರುಂತೊಪೈ, 
ಐಂಗುರುನೂರು, ಪದಿಟ್ರುಸ್ಪತ್ತು, ಪರಿಪಾಡಲ್‌, ಕೂತ್ತು, ವೇರ್‌ಇಶ್ಛೈ, ಶಿಟ್ರಿಶೈೈ 
ಇತ್ಯಾದಿಗಳು ಈ ಕಾಲಕ್ಕೆ ಸೇರಿದವುಗಳು. 
ಇವು ಪ್ರಾಚೀನ ಸ್ಸ ಸಾಹಿತ್ಯವನ್ನು ಕುರಿತು ತಿಳಿದಿರುವ ವಿವರಗಳು. ಆದಕೆ ' 
ಇವುಗಳ ಐತಿಹಾಸಿಕತೆ ಸಂದೇಹಾಸ್ಪದ. ಕಾಲಮಾನದ ವಿಷಯದಲ್ಲಿಯೂ 
ತೀವ್ರವಾದ ಭಿನ್ನಾಭಿಪ್ರಾಯಗಳಿವೆ, ಆದರೆ ಸ್ಫೂಲವಾಗಿ ಕ್ರಿ.ಪೂ. 5ನೆಯ ಶತಮಾನ ' 
ದಿಂದ ಕ್ರಿ.ಶ. 5ನೆಯ ಶತಮಾನದವರೆಗಿನ ಸಾವಿರವರ್ಷಗಳಲ್ಲಿ ಈ ಸಾಹಿತ್ಯ ರಚನೆ | 
ಯಾಗಿದ್ದಿ ರಬಹುದೆಂಬುದು ಸ್ವಲ್ಪಮಟ್ಟಿಗೆ ಒಪ್ಪಬಹುದಾದ ಅಭಿಪ್ರಾಯ, | 
ಹಲವಾರು ಗ್ರಂಥಗಳ ಹೆಸರುಗಳನ್ನು ನಂತರದ ಕೃತಿಗಳಲ್ಲಿ ಉಲ್ಲೇಖಿಸಿದೆ. ಕ.ಅಳ್‌ 


ತಮಿಳು ಸಾಹಿತ್ಯದಲ್ಲಿ ಧರ್ಮಚಿಂತನೆ ೧೮೭ 


ಗ್ರಂಥದ ಅನುಬಂಧದಲ್ಲಿ ಮೂರನೆಯ ಸಂಘದ 49 ಜನ ಸ ಸದಸ್ಯರ ಹೆಸರುಗಳನ್ನು 
ಅನುಬಂಧವಾಗಿ ಸೇರಿಸಲಾಗಿದೆ. ಜಲಪ್ರಳಯದಿಂದ ಮಧಃಕೆ, ಕಪಾಲಪುರ ಪಟ್ಟಣ 
ಗಳು ನಾಶವಾಗಿ ಮೊದಲೆರಡು ಹಿಫಿದ ಹೆಚ್ಚು ಕಡಿಮೆ ಎಲ್ಲ ಕೃ ತಿಗಳೂ ಕೊಚ್ಚಿ 
(ಕೊಂಡುಹೋದುವೆಂದೂ ಹೇಳಿದೆ. ಇವೆಲ್ಲಾ ಬ ದೃ ಸ ಯಲ್ಲಿ “ಾಂಪ್ರ ದಾರ 
[ವಾಗಿ ರೂಢಿಯಲ್ಲಿ ಬಂದ ವಿವರಗಳು. 
ಅಗತ್ತ್ವಿಯವು್‌ ಎಂಬುದೊಂದು ಲಕ್ಷಣಗ್ರಂಥ. ಯಾಪ್ಪೆರುಂಗಲಕಾರಿಕೈ 
| ಎಂಬುದು ನಂತರ ಈ ಗ್ರಂಥಕ್ಕೆ ಹುಟ್ಟಿಕೊಂಡ ವ್ಯಾಖ್ಯಾನ. ಇದರಲ್ಲೂ ಇತರ 
ಗ್ರಂಥಗಳಲ್ಲೂ ಅಗತ್ತಿಯವರ್‌ದಲ್ಲಿನ ಕೆಲವು ಸೂತ್ರಗಳನ್ನು ಹೆಸರಿಸಲಾಗಿದೆ. 
} ತೊಲ್‌'ಕಾಪ್ಪಿಯವರ್‌ ಎಂಬುದೊಂದು ಮೂಲತಃ ವ್ಯಾಕರಣಗ್ರಂಥ ಇದರ ಕರ್ತೃ 
ಯಾರು ಎಂಬುದು ತಿಳಿಯದೆ, ತೊಲ್‌ ಕಾಪ್ಪಿಯರ್‌ ಎಂದೇ ಅವರನ್ನು ಕರೆದಿದೆ. 
ಇದು ಲಭ್ಯವಿರುವ ಪ್ರಾಚೀನಗ್ರಂಥ. ಇದರಲ್ಲಿ ವ್ಯಾಕರಣ ಒಂದು ಭಾಗವಾಗಿದ್ದು 
ಉಳಿದಂತೆ ಆರ್ಥಿಕ ಸಾಮಾಜಿಕ ವಿಷಯಗಳ 7800೧086100 ನ ನಿವರಗಳನ್ನು 
ಕಾಣಬಹುದು. ಇದಕ್ಕೂ ಹಿಂದಿನ ತನಿಳು ಸಾಹಿತ್ಯ ಅನೇಕ ಲೇಖಕರಿಂದ ರಚಿತ 
| ವಾದ ಕವನಗಳನ್ನೊಳಗೊಂಡಿವೆ. 
| ಅಗಸ್ತ್ಯರ ಕಾಲದಲ್ಲಿ. ತಮಿಳು ಸಾಹಿತ್ಯ ವನ್ನು -ಮುತ್ತ ಮಿಪ್‌-ಇಯಲ್‌, 
| ಇತ್ರ ಮತ್ತು ನಾಟಕ ಎಂಬ ಮೂರು ಭಾಗಗಳಾಗಿ ವಿಂಗಡಿಸಲಾಗಿತ್ತು. ಇಯಲ್‌ 
| ವಿಂಬುದು ಕಾವ್ಯ. ಇತ್ಸೆ-ಸಂಗೀತ. ವಂಜಿ, ಕಲಿ, ವೆಣ್‌, ಆಸಿರಿಯವತ್‌ ಎಂಬುವು 
ಆ ಕಾಲದ ಛಂದಸ್ಸುಗಳು. ಅವುಗಳನ್ನು ವಂಜಿಪ್ಪಾ, ಕಲಿಪ್ಪಾ, ವೆಣ್ಬಾ 
| ಆಸಿರಿಸ.ಪ್ಪೂ ಎಂದು ಕರವಿದ್ದು, ಮೊದಲೆ ನಡು ನಂತರದ ಕಾಲದಲ್ಲಿ ಬಳಕೆಗೆ 
| ಬರಲಿಲ್ಲ. ಇನ್ನಾ. ಆಸಿರಿಯಪ್ಪಾ ಗಳೊ ಈಗಲೂ ಬಳಕೆಯಲ್ಲಿವೆ. ಶತಮಾನ 
೫ ಗಳಲ್ಲಿ ಪೌಢವಾಗಿ ಬೆಳೆದಿ:ತು. "ಕಳ ಎಂಬ ಜನರು ಸುಮಾರು ಕಿ. ಶ. 3ರಿಂದ 
6ನೆಯ ಶತಮಾನಗಳಲ್ಲಿ ತವಿಳುನಾಡನ್ನು ಆಕ್ರನಿಸಿ ತಮಿಳು bo ಧಕ್ಕೆ 
ತಂದರು. ಅವರು ಬಹುಮಟ್ಟಿಗೆ ಅನ್ಯಧನಿರ್ಥಾಯೇರಾಗಿದ್ದು ಸಂಗೀತ ನಾಟಕಗಳನ್ನು 
ಸಂಸ್ಕತಿಯ ಅಂಗಗಳೆಂದು ಭಾವಿಸದಿದ್ದ ಕಾರಣ, ಆಶ್ರಯ ತಪ್ಪಿ ಈ ಎರಡು 
ಸಾಹಿತ್ಯ ವಿಭಾಗಗಳು ಕಣ್ಮರೆಯಾದುವು. ಶತಮಾನಗಳನಂತರ ಶೈ ವಾಚಾರ್ಯ 
ರಾದ ತಿರುಜಾ ನಸಂಬಂಧರು ಸಂಗೀತಕ್ಕೆ ಜೀವವಿತ್ತರು. ತಮ್ಮ ಹಾಡುಗಳನ್ನು 
ಸಂಗೀತಕ್ಕೆ ಅಳವಡಿಸಿ ದೇವಾಲಯಗಳಲ್ಲಿ ಅವುಗಳನ್ನು ಹಾಡುವ ಪದ್ಧತಿ ಏರ್ಸಡಿಸಿದು 
| ದರಿಂದ ಸಂಗೀತ ಪುನರ್ಜನ್ಮಪಸಡೆದು, 14-15 ಕೆಯ ಶತಮಾನಗಳಲ್ಲಿ ಅರ.ಣ 
ಗಿರಿನಾಥರಿಂದಲೂ, 18ನೆಯ ಶತಮಾನದಲ್ಲಿ ಮುತ್ತುತಾಂಡವಂ" ಮುಂತಾದ ಕೃತಿ 
'ಕಾರರಿಂದಲೂ ವಿಜೃಂಭಿಸಿತು. ಅದರೆ ನಾಟಕ ಬಹುಕಾಲ ಬೆಳೆಯಲೇ ಇಲ್ಲ. 
ಸಾಹಿತ್ಯದ ವಸ್ತುದೃಷ್ಟಿಯಿ.೦ದ ಸಂಘ ಕಾವ್ಯವನ್ನು ಅಹವರ್‌ ಮತ್ತು 
| po ಎಂದು ವಿಂಗಡಿಸಲಾಗಿದೆ. ಈ ವಿಂಗಡಣೆ ನಂತಂದ ಕಾಲಕ್ಕೆ ಸ ಲ್ಪ ಮಟ್ಟಿಗೆ 


೧೮೮ ಮಾನವಿಕ ಕರ್ಣಾಟಕ 


ಅನ್ವಯ. ಸುತ್ತದೆ. ಅಹೆವ್‌ ಎಂಬುದು ಪೆ ಶ್ರೀಮಗೀತೆ, ಶೃ ಗಾರರಸ ಪ್ರಧಾನವಾದುದು, 
ವ್ಯಾ ಕ ತಿಗಳಲ್ಲಿನ (ಅಗಪ್ಪೊ ರುಳ್‌ ನೂಲ್‌) ಪ್ರೆ ಪ್ಲೇಮ ಮರು ವಿಂಗಡಣೆಗಳಿಗೊಳ 
ಸಟ ಡೆ... ಪುಣಾರ್ದಲ್‌ (ಸಂಭೋಗ ಶ್ರ ಗಾರ), ಪಿರಿದಲ್‌ (ವಿಪ್ರಲಂಭ-ಅಗಲಿಕೆ), 
ಇದಾತ್ತ ಲ್‌ (ವಿರಹ), ಇರಂಗಲ್‌ (ಅಳಲನ್ನು ತೋಡಿಕೊಳ್ಳುವುದು), ಮತ್ತು" 
ಊಡಲ" (ಪ್ರಣಯ). ಇವು ಶೃಂಗಾಂದ ಐದು ಶಿಣ್ಟೆ, ಎಂದರೆ ಮೆಟ್ಟಿಲುಗಳು, 4 4 
ಶೃಂಗಾರರಸ ಗಳಿಗೆ ಹೊಂದಿಕೊಳ್ಳ ವಂತೆ ಪ್ರಾಕೃ ತಿಕ ವರ್ಣನೆಯನ್ನು ಮಾಡುವಾ 3 
ತವಿ: ಳು ನೆಲವನ್ನು ಕ್ರಮವಾಗಿ ಕಟಗಿ ಸ) ಪಾಲ್ಫೈ, ಮುಲ್ಲ ನೆಯ ಲ್‌ ಮತು . 
ಮರುದವಂ* ಸಗ ನಂಗಡ ಇನು ಬೆಟ್ಟಗ: ಗನಿ ಮ ರು ಭೂಮಿಯ್ಯ 
ಅರಣ್ಯದ, ಸಮುದ್ರದ ಮತ್ತು ಹೊಲಗದ್ದೆಗಳುಳ್ಳ ಬಯಲಿನ ಪ್ರದೇಶಗಳು. ಇಡು 
ತವಿ.ಳು ಸಾಹಿತ್ಯದ ಒಂದು ವೈಶಿಷ್ಟ್ಯ. k 

ಪುರವ3್‌ ಜೀವನದ ಬಾಹ್ಯ ವಾದ ಧರ್ಮಾರ್ಥಗಳಿಗೆ ಸಂಬಂಧಿಸಿದುದು. ಈ 
ಸಾಹಿತ್ಯ ಸಮಕಾಲೀನ ಸಾತ (1, ಧಾರ್ಮಿಕ ಸ್ಥಿತಿಗತಿಗಳ ಮೇಲೆ ಬೆಳಕು ಚೆಲ್ಲು 
ವಂತಹುದು. ಸಂಘ ಸಾಹಿತ್ಯದಲ್ಲಿ ಉಪಲಬ್ಧ ವಿರುವುವೆಲ್ಲ ಬಹುಮಟ್ಟ ಗೆ ಮೂರನೆಯ 
ಸಂಘದ ಕಾಲದಲ್ಲಿ-ಅವು ಸಹ ಸಂಪೂರ್ಣವಾಗಿ ದೊರೆತಿಲ್ಲ. ನಟ್‌ ಣೈ, ಕುರುಂ 
ದೊಹೈ, ಐಂಗುರುನೂರು, ಕಲಿತ್ತೊಹೈ, ಅಗನಾನೂಜು ಮುತಾದವುಗಳಿ. 
ಅಹವು್‌ ಸಾಹಿತ್ಯ. ಪರಿಪಾಡಲ" ಎಂಬುದು 70 ಸದ್ಯಗಳ ಸಂಕಲನ. ಇವುಗಳಲ್ಲಿ 
ನ ವಿಷ್ಣು ವಿನ RR 31 ಮುರುಗನನ್ನು ಕುರಿತು ಇವೆ... ಉಳಿದವು ಮಧುರಾ: 
ಪಟ್ಟಣ ಇ, ವೈಗೈ ನದಿ ಇತ್ಯಾದಿಗಳ ವರ್ಣನೆಗೆ ಮಾಸಲಾಗಿವೆ. "ಪದಿನೆಣ್‌ ಕೀಳ್‌ 
ಕಣಕ್ಕು ಎಂಬುದೊಂದು 18 ಕಿರುಕಾವ್ಯಗಳ ಸಮೂಹ. ಇವುಗಳಲ್ಲಿ ನಾಲಡಿಯಾರ್‌ 
ಎಂಬ.ದು ಚೌಪದಿಯ_ಲ್ಲಿ-ನಾಲ್ಕು ಅಡಿಗಳ -ಇದೆ. ಪಾಂಡ್ಯ ಅರಸನ ಆಸ್ಥಾನದಲ್ಲಿ 
ಆಶ್ರಯ ಪಡೆದಿದ್ದ 8000 ಜಿನಮುನಿಗಳು ತಮ್ಮ ಸ್ಥಳಗಳಿಗೆ ಹಿಂದಿರುಗುವಾಗ 1 
ತಮ್ಮ ವಸತಿ ಸ್ಥಳದಲ್ಲಿ ಒಂದೊಂದು ಬಿಡಿ ಪದ್ಯವನ್ನು ಬರೆದಿಟ್ಟಿದ್ದ ಓಲೆಗರಿಗಳನ್ನು | 
ಬಿಟ್ಟು ಹೋಗಿದ್ದರು. ಅವುಗಳಲ್ಲಿ ಉಳಿದಿರುವುದು 400 ಮಾತ್ರ. ಇವುಗಳನ್ನು ' 
ಪದ್ಮನಾರ್‌” ಎಂಬಾತ ಸಂಕಲಿಸಿದ್ದು ಇವುಗಳಲ್ಲಿ 13 ಅಧಿಕಾರಗಳು ಧರ್ಮಕ್ಕೆ ' 
ಸಂಬಂಧಿಸಿದವುಗಳು, ವಿಳಂಬಿ ನಾಗನಾರ್‌ ಎಂಬ ವೈಷ್ಣವ ಕವಿಯ ಕೃತಿ ಕ 
ನಾನ್ಮಣಿಕೃಡಿಗೈ. ಮಣಿಗಳಂತಹೆ ನಾಲ್ಕು ಸಾಲನ್ನುಳ್ಳ ಪದ್ಯಗಳಲ್ಲಿ ನಾಣ್ಣುಡಿಗಳ ; 
ಮೂಲಕ ಅಮೂಲ್ಯವಾದ ನೀತಿ ಪ್ರತಿಪಾದನೆಯನ್ನು ಮಾಡಿದಿ. ಎಂತಲೇ ನಾಲ್ಕು | 
ರತ್ನಗಳಡಗಿದ ಆಭರಣ. ಮದುಕೆಯ ಪೂದನ (ಬೂತನ್‌) ಶೇನ್ಚನಾರ್‌ ಎಂಬಾತ 
ರಚಿಸಿದ 40 ವೆಣ್ಬಾ ಪದ್ಯಗಳ ಇನಿಯದು ನಾಜೃದು ಸ್ಥಾ ರಸ್ಯ ಪೂರ್ಣವಾದ ಲೋಕ 
ನೀತಿವಾಕ್ಯ ಗಳನ್ನೊ ಗೊಂಡಿ ಇದರಂತೆಯೇ ಹಿ! ರಚಿಸಿದ-ಇನ್ನಾ ನಾಟ್ಟದು 
ಹಾರವ. ಹಿತಾಹಿತ ವಿಚಾರಗಳಿಗೆ ಸಂಬಂಧಿಸಿದುದು. ಧರ್ಮಾರ್ಥಗಳಿಗೆ ಸಂಬಂಧಿ 
ಸಿದ ಸಾಹಿತ್ಯಗಳಿವು. 


| 
| 


ತಮಿಳು ಸಾಹಿತ್ಯದಲ್ಲಿ ಧರ್ಮಚಿಂತನೆ ೧೮೯ 


ತಮಿಳು ಸಾಹಿತ್ಯದ ಮೊದಲ ಹಂತವನ್ನು ಕುರಿತಂತೆ ಈ ಹಿನ್ನೆಲೆಯನ್ನು ರೂಪಿ 
ಲಾಗಿದೆ. ಇಲ್ಲಿ" ಸಾಹಿತ್ಯದಲ್ಲಿ ಧರ್ಮ ಚಿಂತನೆ' ಎಂಬ ಮಾತಿನ ಅರ್ಥವನ್ನೇ ಸ್ವಲ್ಪ 
ವಿವರಿಸಬೇಕು. ಧರ್ಮ ಎಂಬುದು ಕೇವಲ ಮತೀಯ ವಿಷಯಗಳಿಗೆ ಸಂಬಂಧಿಸಿದ 
ಮಾತಾಗಿರದೆ, ಜೀವನದ ಮೌಲ್ಯ, ಹಿತಾಹಿತಗಳ ವಿವೇಚನೆ, ಆಚಾರ ವ್ಯವಹಾರ 
ಳಲ್ಲಿ ಪರಿಶುದ್ಧತೆ ಮುಂತಾದವುಗಳನ್ನೂ ಒಳಗೊಂಡಿರುತ್ತವೆ. ತಮಿಳು ಸಾಹಿತ್ಯದ 
ರಂಭದ ಪುರವತ್‌ ಸಾಹಿತ್ಯದಲ್ಲಿ ನಾವು ವಿಶೇಷವಾಗಿ ಕಾಣುವುದು ಈ ನೀತಿಗೆ 
ಸಂಬಂಧಿಸಿದ ಕೃತಿಗಳು. ಮೇಲೆ ಹೇಳಿದಂತೆ, ವಿಷ್ಣುವಿನ, ಮುರುಗನ, ಶಿನನ ನರ್ಣನೆ 
ಗಳನ್ನು ಇವುಗಳಲ್ಲಿ ಕಾಣಬಹುದಾದರೂ ಹೆಚ್ಚು ಪ್ರಾಶಸ್ತ್ಯ ನೀಡಿರುವುದು ನಡಾವಳಿ 
ಎಂಬ ಅರ್ಥದ ಧರ್ಮಕ್ಕೆ. ಭಕ್ತಿ ಪಂಥ ತಮಿಳುನಾಡಿನಲ್ಲಿ ನಂತರ ಬೆಳೆಯಿತು. ಅದು 
ಸಮಗ್ರ ದಕ್ಷಿಣ ಭಾರತವನ್ನೇ ಆವರಿಸಿತಲ್ಲದೆ ಉತ್ತರ ಭಾರತಕ್ಕೂ ಹಬ್ಬಿತು. ತಮಿಳು 
ಸಾಹಿತ್ಯದಲ್ಲಿ, ಈ ಕಾರಣದಿಂದ ಭಕ್ತಿ ಸಾಹಿತ್ಯಕ್ಕೆ ವಿಶಿಷ್ಟ ಸ್ಥಾನವಿದೆ. ಇದು ವಿಪುಲ 
ವಾಗಿಯೂ ಇದೆ. ಇವುಗಳನ್ನೆಲ್ಲಾ ಇಲ್ಲಿ ವಿವೇಚಿಸುವುದು ಕಾಲಮಿತಿಯಿಂದ ಅಸಾಧ್ಯ 
ವಾದ ವಿಷಯ. ಆದರೆ ದ್ರಾವಿಡ ಭಾಷೆಗಳಲ್ಲಿ ತಮಿಳಿನಲ್ಲಿ ಭಕ್ತಿ ಸಾಹಿತ್ಯಕ್ಕೆ ಲಭಿಸಿದ 
ಸಾನ ಇತರ ಭಾಷೆಗಳಲ್ಲಿ ಕನ್ನಡ, ತೆಲುಗು-ಲಭಿಸಲಿಲ್ಲ. ಬಹುವ್ಯಾಪ್ತಿಯುಳ್ಳೆ ಈ 
ಸಾಹಿತ್ಯ ನೆಕೆಯ ಕನ್ನಡ, ತೆಲುಗು ಭಾಷಾ ಸಾಹಿತ್ಯಗಳ ಮೇಲೂ ತನ್ನ ಗಾಢವಾದ 
ಪರಿಣಾಮವನ್ನು ಬೀರಿತು. 

` ಪುರನಾನೂಜುವಿನಲ್ಲಿ 400 ಕವಿತೆಗಳಿವೆ. ಪುಅಮ್‌, ಪುಅಪ್ಪಾಟ್ಟು- ಇದರ 
ಇನ್ನೆರಡು ಹೆಸರುಗಳು. ಹಿಂದಿನ ಚೇರ, ಚೋಳ, ಪಾಂಡ್ಯ ವಂಶದ ಅರಸರ, 
ಅಧಿಕಾರಿಗಳ, ಕವಿಗಳ ಕಥೆಗಳಿರುವ ಇದರಲ್ಲಿ ಸುಮಾರು ಎರಡುಸಾವಿರ ವರ್ಷಗಳ 
ಹಿಂದಿನ ತಮಿಳುನಾಡಿನ ಸಮಾಜದ ಚಿತ್ರಣವಿದೆ. ಇದರಲ್ಲಿ ಪ್ರಸಿದ್ಧವಾದದ್ದು 
ಕಣಿಯನ್‌ ಪೂಂಗುನ್ಮನ 


ಯಾದುಂ ಊರೇ ಯಾವರುಂ ಕೇಳೀರ* 
ತೀದುಂ ಎನ್ನು ಮ್‌ ಪಿಯರ್‌ಚರವಾರಾ 
ನೋಡಲುಮ್‌ ತಣಿತಲುಮ್‌ ಅವಟ್ರೇರಣ್ಣ 
ಚೌದಲುಮ್‌ ಪುದುವದು ಅನ್ವೇವಾಟ್ತಲ್‌ 

ತ ಎಂದು ಆರಂಭಿಸುವ ಪದ್ಕ 


ಯಾವುದೇ ಊರಾದರೂ ನನ್ನದೇ ಪ್ರಪಂಚವೆಲ್ಲ ನನಗೆ ಸಂಬಂಧಿಸಿದುದು. ಒಳಿತು, 
ಕೆಡುಕುಗಳು ಇನ್ನೊಬ್ಬರಿಂದಾಗುವುದಲ್ಲ. ಸಾವು ಎಂದೆಂದಿಗೂ ಇದ್ದದ್ದೇ. ಅಸ್ತಿತ್ವ 
ಮಧುರವೂ ಅಲ್ಲ. ಕಹಿಯೂ ಅಲ್ಲ. ನಿಧಿರೂಪಿಸಿದಂತೆ ಜೀವನ ಸಾಗುತ್ತದೆ. 
ಮೇಲಿನವರಿಗೆ ಬಾಗುವುದು, ಕೆಳಗಿನವರನ್ನು ಹೀಯಾಳಿಸುವುದೂ ನಾವು ಮಾಡ 
ಲಾಗದು, ಮಾಡಬಾರದಂದು. ಇದು ಪುರನಾನ:ಟನಲ್ಲಿ ಕಾಣಿಸುವ ನೀತಿ ವಾಕ್ಯ. 


೧೯೦ ಮಾನವಿಕ ಕರ್ಣಾಟಕ 


ಸತ್ತುಪ್ಪಾಟ್ಟು, ಹೆಸರೇ ಸೂಚಿಸುವಂತೆ ಹತ್ತು ಹಾಡುಗಳ, ದೀರ್ಥಕವನಗಳ 
ಸಂಕಲನ. ನಕ್ಸಿರಾರ್‌ ಮತ್ತು ರುದ್ರನ ಕಣ್ಣ ನಾರ” ಎಂಬಿಬ್ಬರು ಎರಡೆರಡು ಕವನ" 
ಗಳನ್ನು ರಚಿಸಿದ್ದಾರೆ. ನಕ್ಕಿ ರಾರರ ತಿರುಮುರುಗಾಟ್ತು ಪ್ಪ ಡೈ `ಯಲ್ಲಿ ಕಾರ್ತಿಕೇಯ: | 
ಅವತಾರವರ್ಣನೆಗಳಿನೆ. 000 ಎಸ ಡೈ 32 ೪ ಪ ಕಣ್ಣ ನಾರ್‌ರದು. 
ಕಾಂಚೀ ಪಟ್ಟಿ ಣದ ಅಲ್ಲಿನ ಜನರ ವೈಭವ, "ಆಚಾರ ವ್ಯವಹಾರಗಳನ್ನು ಇವುಗಳಲ್ಲಿ" ಬ 
ಕಾಣಬಹುದು. ಪ್ರಾಚೀನ ತಮಿಳು ಸಾಹಿತ್ಯದಲ್ಲಿ ಅತಿ ಪ್ರಸಿದ್ಧವಾದುದು ಕುಜಳ್‌. 
ಶ್ರೀ--ತಿರು-ಎಂಬುದನ್ನು ಸೇರಿಸಿ ತಿರು ಜು ಎಟಿ ಎನಿಸಿದೆ. ಕುಅಳ್‌ ಎಂಬುದು? 
ಕುಆಳ್‌ನೆಣ್ಬಾ ಎಂಬ ಛಂದಸ್ಸಿನ ಹೆಸರು ಇದಕ್ಕೆ ಬಂದಿದೆ. : ಅರುಳ್‌”, ಪೊರುಳ್‌ 
ಇನ್ಸವರ್‌, ಧರ್ಮ, ಅರ್ಥ, 3. ಮೂರು ವಿಭಾಗಗಳಿವೆ. ವಿಡು- | 
ಮೋಕ್ಷ-ದ ಪ್ರತಿಪಾದನೆ ಇದರಲ್ಲಿಲ್ಲ. ಅದಕ್ಕೆ ಇದನ್ನು ಮುಪ್ಪಾಲ್‌-ತ್ರಿವರ್ಗ- 
ಎಂದ: ವರ್ಣಿಸಲಾಗಿದೆ. ಅಅತ್ತುಪ್ಪಾಲ್‌, ತಃ ಪ್ಪಾರ್ಲ, ಸ ಪ್ಪಾರ್ಲ್‌ 
3 ಅಥವಾ 4 ಪಾದಗಳ ಎರಡು ಸಾಲುಗಳ ಕವನಗಳು ಇದರಲ್ಲಿವೆ. ಒಂದೊಂದು" 
ಅಧ್ಯಾಯದಲ್ಲೂ 10 ಪದ್ಯಗಳು 133 ಅಧ್ಯಾಯಗಳ 3 ಭಾಗಗಳಿವೆ. ಮೊದಲ 
ಭಾಗದಲ್ಲಿ ದೇವಸ ತ್ರ ತಿಯನ್ನು ಪರೋಕ್ಷವಾಗಿ ಸುತ್ತು ಬಳಸು ಡರ 
ಕಾಣಬಹುದು. ಸ 


ಈ ಕುಜಳಿನ ಕರ್ತೃ ಯಾರು? ಆತನ ಕಾಲ ಯಾವುದು? ಯಾವ ಧರ್ಮಕ್ಕೆ 
ಸೇರಿದಾತ? ಪರಮಾತ್ಮ ನನ್ನು ಕುರಿತಂತಹೆ ಪ್ರಶ್ನೆಗಳು ಸಂದೇಹಗಳು ಇವು. ಜೆ ನರ 
ಕುಂದಕುಂದಾಚಾರ್ಯ ಇದರೆ ಕತ ೯ ನ್‌ ಕೆಲವರ ಅಂಬೋಣ. ಕೈವನೊದು. 
ಕೆಲರು, ನೇಕಾರನೆಂದು ಹಲರು, ‘sine ಯೋಗಿ ಎಂದು ಇತರರು. ವಳ್ಳುವರು 
ಎಂಬುದೊಂದು ವರ್ಗ. ಈ ವರ್ಗಕ್ಕೆ ಸೇರಿದಾತ-ತಿರುವಳ್ಳುವರ್‌, ಎಂಬುದು ' 
ಬಹುಮ ಟ್ರ ಗೆ ನಂಬಲಾದ ಅಭಿಪ್ರಾಯ. ಇವರು ಅರಸರ ಮುಂದೆ ನಗಾರಿ ಬಾರಿಸುವ ' 
ಹುದ್ದೆಯ: ನ್ನ್ನ ಹೊಂದಿದ್ದು ಸಾಮಂತಕೆನ್ನಬಹುದು. ಸುಮಾರು ಕ್ರಿ.ಶ. 250 ರಿಂದ 
350ರವರೆಗಿನ ಕಾಲದಲ್ಲಿದ್ದಾ ತನೆಂಬುದೊಂದು ಊಹೆ. ಇವು ಹೇಗಿದ್ದರೂ, ತಮಿಳಿನ ' 
ಪುರವಂ”- ಸಾಹಿತ್ಯದ ಶ್ರೇಷ್ಠ ಕೃತಿ. ವಿಶ್ವದ ಎಲ್ಲ ಭಾಷೆಗಳಿಗೂ ಅನುವಾದಿತ : 
ವಾಗಿದೆ. ಇದರಲ್ಲಿನ ನೀತಿ, ಜ್ಞಾ ನ, ವೈರಾಗ್ಯ ಪಾಠಗಳು ಸಪ್ತಸಾಗರಗಳನ್ನೂ 1 
ಸಾಸುವೆಯಲ್ಲಿಡಗಿಸಿದಂತಿದೆ. 


ಕಡುಗೈತ್ತೊ ಕೈತ್ತೇಟ್‌ ಕಡಲೈಪ್ಸುಗಟ್ಟ | ಸಾಸಿನೆಯಷ್ಟರ ಕೊಡದಲ್ಲಿ ಏಳುಕಡಲು 
ಕುಟುನತ್ತ ಜಂತ್ತ ಕುಜಳ್‌ ಗಳಷ್ಟು ವಿಷಯಗಳನ್ನು ಹೊಗಿಸಿ 
ಅಡಗಿಸಿದ್ದಂತಹುದು 


ಎಂದಿದಾ ನೆ ಒಬ್ಬ ವ್ಯಾಖ್ಯಾ ನಕಾರ. 


ತಮಿಳು ಸಾಹಿತ್ಯದಲ್ಲಿ ಧರ್ಮಚಿಂತನೆ ೧೯೧ 


ಇವರ ಮೊದಲ ಭಾಗ ಅಅತ್ತುಪ್ಪಾಲ”, ಮೊದಲ ಸದ್ಯವೇ ಒಂದು ಆಣಿಮುತ್ತು 


[ಆಗರ ಮೊದಲೆಟುತ್ತೆಲ್ಲಾವ ಮೊದಲಕ್ಷರ ಅಕಾರ. ಇದು ಎಲ್ಲಕ್ಕೂ 
| ಅದಿಬಗವನ್ಮುದತ್ತೇಯುಲಗು ಆದಿ. ಅಂತೆಯೇ ಈ ಲೋಕಕ್ಕೇ 
| ಈ ಭಗವಂತ ಆದಿ. ಭಗವನ್‌- ಕಾರಣ 


| ಪಿಅನಿಪ್ರೈರ:ಜ್ಯಡಲ್ಲೀ ಜು ವರ್‌ | ಸಂಸಾರನೆಂಬ ಸಾಗರವನ್ನು ದಾಟಸು 
| ನೀಂದಾರ್‌ ಇಸ ವನಡಿ ಶೇಲಾದಾರ್‌ ನವನು ಈತ, ಈತನ ಅಡಿಯನ್ನು ಸೇರ 
| ದಿದ್ದವರು ಇದನ್ನು ದಾಟಲಾಗದವರು 
ಜಗತ್ತಿಗೆ ಮಳೆ ಪ್ರಧಾನ, ಇದಿಲ್ಲದೇ ಜೀವಲೋಕವಿಲ್ಲ. ಮಳೆಯನ್ನು ಕುರಿತಂತೆಯೇ 
| ಹಲವಾರು ಕ.ಉಳುಗಳಿವೆ. ಇದು ನೋಡಿ: 

ಕೆಡುಪ್ಪುದೂ ಉಜ್ಜ ಟ್ಯಾಕ್ಸು ಕೆಡಸುವುದು, ಕೆಟ್ಟ ವರಿಗೆ ನೆರವಾಗಿ 

೫ ಚಾರ್ವಾಯ್‌ ಮಪ್ಪಾಜ್‌ ಯೆಡುಪ್ಪುದೂ ಮತ್ತ ಎತ್ತುವುದೂ, ಎಲ್ಲಾ ಮಳೆಯೇ 
ಉವೆ.ಲ್ಲಾ ಮಳೆ 

| ಧರ್ಮಕ್ಕೆ ಹಲವಾರು ವಿವರಣೆಗಳು. ಧರ್ಮ ಎಂಬುದನ್ನು ಹೀಗೆ ಅರ್ಥೈಸಲಾಗಿದೆ. 
| ಮನತ್ತುಕ್ಕಣ್‌ ಮಾಶಿಲನ” ಆದಲ್‌ ಕಲ್ಮಶವಿಲ್ಲದ ಹೃದಯ.ವಿಲ್ಲದ್ದು ನಿಜವಾದ 
ಅನ್ಸೈ ತ, ಆದನ್‌ ಆಕುಲನೇಜನಿಆ ಧರ್ಮ, ಉಳಿದುವೆಲ್ಲ ಕೇವಲ ಆಡಂಬರ 
ಕೆಲವು ಇರಬೇಕಾದ, ಕೆಲವು ಇಲ್ಲದಿರಬೇಕಾದುಗುಣಗಳು. ಕೆಲವನ್ನು ಇಟ್ಟುಕೊಳ್ಳ 
ಗ ಬೇಕು. ಇನ್ನು ಕೆಲವನ್ನು ತ್ಯಜಿಸಬೇಕು. ತೊರೆದು ನಡೆಯಬೇಕಾದವುಗಳು 


ಅಲುಕ್ಕಾ ಜವಾವೆಗುಳಿಯಿನ್ನಾ ಹೊಟ್ಟೆಕಿಚ್ಚು, ಆಸೆ, ಸಿಟ್ಟು, ಕಠಿಣ 
-ಜೊನ್ನಾನ್ಗುಂ ವಾಕ್ಯಗಳು ಈ ನಾಲ್ಕನ್ನು ತೊರೆದು 
ಇಟುಕ್ಳಾ ಇಯನ್ನದ ಅವರ್‌ ನಡೆಯುವುದೇ ಧರ್ಮ. 
ಒಳ್ಳೆಯ ಬಾಳಿಗೆ ಧರ್ಮಯುತ ನಡವಳಿಕೆಯ ಜೊತೆಗೆ ಪ್ರೇಮವೂ ಅವಶ್ಯ. 
ಅನ್ಫುಮಜನುಮುಡೈ ಶಾಯಿ | ಪ್ರೇಮ್ಮ ಧರ್ಮ ಇದ್ದರೆ ಮನೆಯ 
ನಿಲ್ವಾಟಕ್ಕೆ A ಬಾಳು ಗುಣ ಫಲಗಳನ್ನುಳಂತಹುದಾ 
| ಪಣುಂ ಸಯನಮುಮದ | ಗುತ್ತದೆ. 
[4 | Pa 


1 ಹೆಣ ನ್ನು ಕುರಿತು 

ಣ ಈ 
ಶಿಜಕೈಗಾಕ್ಕುಂಗಾಪು ಎವನ್‌ ಶೆಯ್ಯುಮ್‌ಮಗಳಿರ್‌ 
ನಿಜ ಗಾಕ್ಕುಂಗಾಪ್ಟೇತಲೈ ಎಂದು ಹೇಳಿದೆ. 


| ಹೆಣ್ಣಿಗೆ ಮನಃಸೈರ್ಯ್ಯವಿದ್ದರೆ ಅದೊಂದು ನಿಶಿಷ್ಟ ಲಕ್ಷಣ. 


೧೯೨ ಮಾನವಿಕ ಕರ್ಣಾಟಕ 
ಣ. 
ಪ್ರೀತಿ ಎಂಬುದು ಒಂದು ಗುಣ. ತ್ಯಾಗ ಅದರ ಲಕ್ಷ 
ಅನ್ಬಿಲಾರೆಲ್ಲಾನ್‌ ತಮಕ್ಕುರಿಯರ್‌ ಅನ್ಬುಡೈಯಾರ್‌ 
ಎನ್ಬುಮ್‌ ಮುರಿಯರ್‌ಪಿಜರ್ಕ್ಕು 


ಒಲವಿಲ್ಲದವರು ಎಲ್ಲವೂ ತಮಗೇ ಎನ್ನುತ್ತಾ ಕೆ. ಆದರೆ ಒಲವುಳ್ಳವರು ಎಲ್ಲವೂ 
ಪೆಅರಿಗೆ ಎನ್ನುತ್ತಾರೆ. ಈ ಕುರಳುಗಳೊಂದೊಂದಕ್ಕೂ ಪುರಾಣಗಳಿಂದ ಆಯ್ದ 
ಉದಾಹರಣೆಗಳನ್ನು ನಂತರ ಕೊಡಲಾಗಿದೆ. ಆ ಪೌರಾಣಿಕ ಕಥೆಗಳ ಹಿನ್ನೆಲೆಯಲ್ಲಿ 
ಈ ನೀತಿವಾಕ್ಯಗಳು ಹೆಣೆಯಲ್ಪಟ್ಟಿ ವೆ. ಪ್ರಸ್ತುತ ಈ ಕುರಳಿನ ನ್ನ ಲೆಯಲ್ಲಿ' 
ದಧೀಚಿಯ ಕಥೆ ಇನೆ. ಇಂದ್ರನಿಗೆ ಶತ್ರು ಗಳ ದೆಮನಕ್ಕಾಗಿ ಸೂಕ್ತವಾದ "ಆಯುಧ 
ಬೇಕಾಗಿತ್ತು. ತನ್ನ ತನಃಶಕ್ತಿಗಳಿಂದ ಬಲವನ್ನು ಒಟ್ಟು ಗೂಡಿಸಿರುವ ದಧೀಚಿ. 
ಮಹರ್ಷಿಯನ್ನು ಪ್ರಾರ್ಥಿಸೆಂದು ಇಂದ್ರನಿಗೆ ಸೂಚಿಸಲಾಯಿತು. ಹಾ A 
ಪ್ರಾರ್ಥಿಸಲ್ಪ ದಧೀಚಿ, ಅದರಿಂದ ತನ್ನ ಜೀವಕ್ಕೇ ಹಾಫಿ ಎಂಬುದನ್ನರಿತಿದ್ದರ ಇ 
ಪ್ರೀತಿಯಿಂದುಂಟಾದ ತ್ಯಾಗದಿಂದ ತನ್ನ ಬೆನ್ನೆಲುಬನ್ನೆ € ಇಂದ್ರನಿಗಿತ್ತ ಕಥೆ 

ಛಾಯೆ ಇಲ್ಲಿದೆ. 


ವಳ್ಳು ವರ್‌ ಹೇಳುತ್ತಾ ಕೆ. 


ಇನಿಯವುಳವಾಗ ವಿನ್ನಾದಕೂರಲ್‌ 
ಕನಿಯಿರುಪ್ಪ ಕಾಯ್ಗವರ್ನ್ನಜ್ಜು 


ಒಳ್ಳೆಯ ಮಾತನಾಡುವುದು ಧರ್ಮ. ಹಾಗಿಲ್ಲದೆ. ಕಟುನುಡಿ ಆಡುವುದು 
ಹಣ್ಣು ಬಿಟ್ಟು ಕಸುಗಾಯಿ ತಿಂದಂತೆ. ಮನುಷ್ಯನಿಗೆ ಸಂಯಮ ಅವಶ್ಯಕ, 
ಯಾವುದನ್ನು ಅಡಗಿ ಸದಿದ್ದ ರೂ ನಾಲಗೆಯನ್ನು ಮಾತ ಅಡಗಿಸಲೇಬೇಕು. 


ಯಾ ಕಾವರಾಯಿನು ನಾಕಾಕ್ಕು ಕಾವಾಕ್ಕಣ್‌ 
ಶೋ ಶೋಗಾಪ್ಪರ್‌ ಶೊಲ್ಲಿಟುಕ್ಕುಪ್ಪಟ್ಟು 


ಬೆಂಕಿಯಿಂದ ಸುಟ್ಟ ಹುಣ್ಣು ಆರುತ್ತದೆ, ಅದಕೆ ನಾಲಗೆ ಸುಟ್ಟುದರ ಕಲೆಯೂ 
'ಆರುವುದಿಲ್ಲ. 


ತೀಯಿನಾಜ್‌ ಚುಟ್ಟ ಪುಣ್ಣು ಳ್ಳಾಜುಗುಮ್‌ 
ಆಜಾದೇ ನಾವಿನಾಜ್‌ ಚುಟ್ಟವದು. 


'ಮುಖಸ್ಸುತಿಮಾಡಿ ಬೆನ್ನಲ್ಲಿ ಹಳಿಯುವುದು ಕೆಲವರ ಸ್ನಭಾವ, ಆದಕಿ ಹಂಡೆ 
೧ಗಿ ವ & 
ಹಳಿದು ಎದುರಿಗೆ ಹೊಗಳುವುದು ಅಕಿಕೆಟ್ಟ ಸ್ವಭಾವ. 


ತಮಿಳು ಸಾಹಿತ್ಯದಲ್ಲಿ ಧರ್ಮಚಿಂತನೆ ೧೯೩ 


ಅಜಿನಟೀಯಲ್ಲವೈ ಶೈಯ್ದಲಿನ್‌ತೀದೇ 

ಪುಜನಟ್‌ ಪ್ಪೊಯ್ತು ನಹೈ 

ಪುಜಂಗೂರಿ ಪ್ಪೊಯ್ತು ಉಯಿಲ್‌ವಾಲ್ದಿ ಲಿಜ್ಜಾ ದಲ್‌ 
ಅಜಿಂಗೂರು ಮಾಕ್ಕನ್ನರುಮ್‌ 


ಹೀಗೆಮಾಡಿ ಹೊಟ್ಟಿ ಹೊರೆಯುವುದಕ್ಕಿಂತ ಸಾಯುವುದು ಮೇಲು 


* ಇವು ಕೆಲವು ತಿರುಕುಲಳಿನ ಅಣಿಮುತ್ತುಗಳು, ಇಲ್ಲಿ ನಾವು ಕಾಣುವುದು 
ನೀತಿ ಪಾಠಗಳು. ಆಗ ಈ ಬಾತ ಪಾ ್ರಶಸ್ತೃವಿತ್ತು. ಬಹುಶಃ ಜೆ ೈನ- 
ಬೌದ್ಧ ಧರ್ಮಗಳ ಪ್ರಭಾವವೂ ಸ್ವಲ್ಪ ಮಟ್ಟಿಗೆ ಇಲ್ಲಿ ಕಾಣಿಸಿಕೊಳ್ಳಬಹುದು. 
ಅವೆರಡೂ, ಅದರಲ್ಲಿಯೂ ನ್‌ 'ಬೌದ (ಭವ ೯, ಪರತತ್ವ ಕಿಂತ ಧರ್ಮಯುತ 
—ನೀತಿಯುತ- ಬಾಳಿಗೆ ಹೆಚ್ಚಿ ನ ಒತ್ತುಕೊಟ ಸಿದ್ದುವು. 


5—10ನೆಯ ಶತಮಾನಗಳಲ್ಲಿ ಅಸ್ತಿತ್ವಕ್ಕೆ ಬಂದುವು ಐಪ್ಪೆರುರ್ಜ್‌ಕಾಫ್ಟಿಯಂ- 
ಐದು ಮಹಾಕಾವ್ಯಗಳು. ಇವು ಶಿಲಪ್ಪದಿಕಾರವತ್‌, ಮಣಿಮೇಖಲ್ಸೈ, ಜೀವಕ 
ಚಿಂತಾಮಣಿ, ಕುಂಡಲಕೇಶಿ ಮತ್ತು ವಳಯಾಪತಿ. ಕೊನೆಯ ಎರಡು ಸಂಪೂರ್ಣ 
ವಾಗಿ ಹಬ್ಯುವಾಗಿಲ್ಲ. ಕೆಲವು ತುಣುಕುಗಳುಮಾತ್ರ ಉಳಿದು ಬಂದಿವೆ. ಇವಲ್ಲದೆ 
ಐದು " ಶಿರು' ಕಾವ ಬಗಳು-ನೀಲಕೇಶಿ, ಚೂಲಾಮಣಿ, ಯಶೋಧರ ಕಾ ವ್ಯವರ್‌, 
ಉದಯಣನ್‌ ಕತ್ತೆ ಸ ನಾಗಕುಮಾರಕಾವ್ಯವರ್‌. pe ಕೊನೆಯದು ಉಪಲಬ್ಧ 
ವಿಲ್ಲ. ಉದಯನನ ಕಥೆಯನ್ನೇ ಪಡೆದ, ಬಹುಮಟ್ಟಿಗೆ ಗಂಗರ ದುರ್ವಿನೀತನ 
ಬೃಹತೃಥೆಯನ್ನು ಆಧರಿಸಿದುದೆನ್ನಲಾದ " ಪೆರುಂಗತೈ ' ಸಹ ಈ ಸಾಲಿಗೆ 
ಸೇರುತ್ತದೆ. 


ಶಿಲಪ್ಪದಿಕಾರಮ್‌ನ ಕರ್ತೃ ಇಳಂಗೋಅಡಿಗಳ್‌, ನೂಪುರದ ಕತೆಇದು. 
ಚೋಳ, ಪಾಂಡ್ಯ, ಚೇರ ಅರಸರ ರಾಜಧಾನಿಗಳಾದ ಪುಹಾರ್‌ (ಕಾವೇರಿ 
ಪಟ್ಟಣವರ್‌), ಮಧುರೈ ಮತ್ತು ವಂಜಿಗಳಲ್ಲಿ ಈ ಕಥೆ ಆರಂಭವಾಗಿ ಮುಗಿಯು 
ತ್ತ ಡೆ. ಕಥೆಯ ವಿವರಗಳು ಇಲ್ಲಿ ಅನವಶ್ಯ ಕ. ಆದರೆ ಅದರಲ್ಲಿ ನಾಯಕಿಯಾದ ಕನ್ನಗಿ 
ಶೈವತ್ವಕ್ಕೆ ಕೈೇರಿಸ ಲ್ಪಡುತ್ತಾ ಳೆ, "ಮಾರಿ, ಸೆಲ್ಫಿ, ದ್ರೌಸದಿ ಮುಂತಾದ ದೇವತೆಗಳೂ 
ಡು ಕನ್ನ ಗಿ ದಬ ಹೊಸ MMS ಆರಂಭವಾಗುತ್ತದೆ. 
ಜೇರವಂಶದ Ne ಶೆಂಗುಟಿ ವನ್‌ ಉತ್ತ ರದಿಂದ ಒಂದು ಶಿಲೆಯನ್ನು ತರಿಸಿ 
ಕನ್ನ ಗಿಯ ವಿಗ್ರ ಹೆವನ್ನು ಕೊರೆಸಿ ಪ ಪ್ರತಿಷ್ಠಿ ಸುತಾ ತ್ಮೆ. ನಂತರ ಸಿಂಹಳದ ೪6%ನಾ ದ 
ಸಟೆ ಜಿ ಸಂಥವನ್ನು ತನ್ನ ಸೇಶನೆಲಿ ಪ್ರ ಸ ಚುರಗೊಳಿಸ ತ್ತಾನೆ. ಈಗ ಕನ್ನಗಿ 
ಎಂಬ ಹೆಸರು ಅಷ್ಟು `ಓ ಚಾರದಲ್ಲಿರಡೆ ಕೇರಳದಲ್ಲಿ ಇದನ್ನು ಭಗವತಿ ಎಂದೂ 


ಖು 
ಸಿಂಹಳದಲ್ಲಿ ನಿನ ಎಂದೂ ಕರೆಯುತ್ತಾರೆ. ಇತ್ತೀಚೆಗೆ "ಮಧುರೈ ಮತ್ತು 


13 


ಕೇರಳರಾಜ್ಯದ ನಡುವಣ ಸ್ಥಳದಲ್ಲಿ ಕನ್ನಗಿಯದೆನ್ನಲಾದ ದೇವಾಲಯ ಕಂಡು; 
ಬಂದಿದ್ದು ಅದರಲ್ಲಿ ಸ್ತ್ರೀ ದೇವತೆಯ ಪೂಜಾವಿಗ್ರಹೆವಾಗಿರುವುದು ಗಮನಾರ್ಹ, 


ಶಿಲಪ್ಪದಿಕಾರದಲ್ಲಿ ವ್ಯಕ್ತವಾಗಿರುವುದು ಧರ್ಮಕ್ಕೆ ಸಂಬಂಧಿಸಿದಂತೆ, ಮೂರು 


ಅಂಶಗಳು. ಮೊದಲನೆಯದು ಪಾತಿವ್ರತ್ಯದ ಹಿರಿಮೆ. ಎರಡನೆಯದು 


೧೯೪ ಮಾನವಿಕ ಕರ್ಣಾಟಕ | 


ಅರಸಿಯಲ್‌ ಪಳ್ಳೆತೋರ್ಕು ಅದಂ ಬಾ ಆವದುಮ್‌ 


ಧರ್ಮಮಾರ್ಗವನ್ನನುಸರಿಸಿ ನ್ಯಾಯ ಪರಿಪಾಲನೆ ಮಾಡದಿದ್ದವರಿಗೆ ಧರ್ಮವೇ 
ಯಮ:ನಾಗಿ ಮೃತ್ಯುವಾಗುತ್ತದೆ ಎಂಬುದು. ಮೂರನೆಯದು ಕರ್ಮಸಿದ್ಧಾಂತದ | 
ಛಾಯೆ; 


ಅಂತಿ ಇತಿ — ಕೆ 
ಉಟ್ಟನೈ ಉಜುತ್ತು ವಂದು ಊಟ್ಟು ಮ 


ನಿನ್ನದೇ ಕರ್ಮ ಹೇಗಾದಸೂ ನಿನ್ನನ್ನು ಆವರಿಸಿಬಿಡುತ್ತದೆ. ಈ ಕೃತಿಯ 
ಇನ್ನೊ ಂದು ವಿಶೇಷನೆಂದಕೆ ಮುತ್ತ ವಿ.ಬೌಿನ ಲಕ್ಷಣಗಳಾದ ಇತ್ರ, ಇಯಲ್‌ ಮತ್ತು 
ನಾಟಕ ನ್‌ ಮೂರನ್ನು = ಕೃ ತಯಲ್ಲ ಭನ; ದು. 


ವ:ಣಿಮೇಖಲೈ ಕಾವ್ಯದ ಕರ್ತೃ ಶೀತ್ರಲೈಶಾತ್ತನಾರ್‌. ಶಿಲಪ್ಪದಿಕಾರವ್‌ನ 
ಮುಂದಿನ ಕಥೆ ಇದರಲ್ಲಿದೆ. ನಾಯಕಿಯಾದ ಮಣಿಮೇಖಲೈ ಎಲ್ಲ ಸಮಯಗಳ 
ತತ್ವಗಳನ್ನು ಅರಿತು ಅಂತಿಮವಾಗಿ ಸನ್ಯಾಸಿನಿಯಾಗುತ್ತಾಳೆ. ಇದರಲ್ಲಿ ಕಥೆಗಿಂತ 
ಬೌದ್ಧ ತತ್ವಗಳ ಪ್ರಚಾರಕ್ಕೆ ಹೆಚ್ಚು ಪ್ರಾಶಸ್ತ್ರ ದೊರೆತಿದೆ. ಇಲ್ಲಿನ ಒಂದು ಅಂಶ 
ಗವ.ನಾರ್ಹ. ಕ್ಷಾಮದ ಪರಿಸ್ಥಿತಿಗಳಲ್ಲಿ, ಪ್ರವಾಹದ ಪರಿಣಾಮವಾಗಿ ಪ್ರಜೆಗಳಲ್ಲಿ | 
ಆಹಾರಕ್ಕೆ ಹಾಹಾಕಾರವಾದಾಗ ಅರಸನದೋ, ಸನ್ಯಾಸಿಯದೋ.- -ಪ್ರಜಾಸೇವೆ 
ಮಾಡುವುದು ಆದ್ಯೆ ಕರ್ತವ್ಯ ಎಂಬುದನ್ನು ತೋರಿಸಲೆಂಬಂತೆ ಕಥಾನಾಯಕಿಗೆ 
ಅಕ್ಷಯ ಪಾತ್ರೆಯಂತಹು ಕ್ಟ ಸಿಕ್ಕು, ಇ ಆಹಾರ ದು ರ್ಲಭವಾಗಿದ್ದ ಕ್ಷಾಮ 
ಪೀಡಿತ, ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಯ ತನ್ನ ಅಕ್ಷಯ ಪಾತ್ರೆಯ "ನೆರವಿನಿಂದ 
ಪ್ರಜೆಗಳ ಹಸಿವನ್ನು ನೀಗಿಸ. ತ್ತಾ ಕ. ಇದು Sn 
ಈ ಸಾಹಿತ್ಯ ನೈತಿಕ ಮೌಲ್ಯಗಳನ್ನು ಎತ್ತಿ ಹೇಳಿತು. ಇಲ್ಲಿ ಪರತತ್ವದ, 
ದೇವರ, ಮತದ ಪ್ರಸ್ತಾಪಬರುವುದಿಲ್ಲ. ಧಾರ್ಮಿಕ ಜೀವನಕ್ಕೆ ಅನುಸರಿಸಬೇಕಾದ 
ಮಾರ್ಗಗಳ ಬೋಧನೆ ಇದೆ. ಆದರೆ ಕೇವಲ ನೈ ತಿಕ ಮೌಲ್ಯಗಳಿಗೆ ಒತ್ತು, ಕೊಟ್ಟು, 
ಅದಕ್ಕೆ ಅವಶ್ಯ ವಾಗಿದ್ದ ತಾತ್ವಿಕ ನೆಲಗಟ್ಟು ai ನೈ ತಿಕ ಪಾಕಗಳನ್ನು 
ಪ್ರ wna ಅನುಸರಿಸದಿದ್ದಾ ನ ಸಾಮಾಜಿಕ ಅಸ ನಿಸಿ ತಲೆ ಎತ್ತಿತು. 
AN ವಿಧದಲ್ಲಿ ಇದರ ಪರಿಣಾಮವಾಗಿ ಎನ್ನು ವಂತೆ ಭಕ್ತಿಪಂಥದ ಆರಂಭ “ಈಗ 
ಆಯಿತು. ಜೈನ ಧರ್ಮಕ್ಕೆ ಸಂಬಂಧಿಸಿದುದು, ತೋಲಮೊಳಿ ದೇವರ ಚೂಲಾ 
ಮಣಿಯು ಚಿಂತಾಮಣಿಯನ್ನ ಬಹಳ ಮಟ್ಟಿಗೆ ಅನುಸರಿಸಿದೆ. 


[೯ ತಮಿಳು ಸಾಹಿತ್ಯದಲ್ಲಿ ಧರ್ಮಚಿಂತನೆ ೧೯೫ 


5-6ನೆಯ ಶತಮಾನಗಳಲ್ಲಿ ತಮಿಳುನಾಡಿನಲ್ಲಿ ಭಕ್ತಿಯ ಅಲೆ ಉಕ್ಕಿ 
| ಹರಿಯಿತು. ಇದನ್ನು ಶೈವನಾಯನ್‌ ಮಾರರ ವೈಷ್ಣವ ಆಳ್ವಾರರ ಕಾಲವೆಂದು 
| ವರ್ಣಿಸಲಾಗಿದೆ. ಶೈವಭಕ್ತರು ಶಿವನನ್ನು ಕುರಿತು ಹಾಡಿದರು. ಅವರಲ್ಲಿ ಭಕ್ತಿ 
ಪಾರಮ್ಯ, ಪರವಶತೆ ಕಾಣುತ್ತೇವೆ. ಇವರಲ್ಲಿ ಪ್ರಸಿದ್ಧರು ತಿರುಜ್ಞಾನ ಸಂಬಂಧರ”, 
| ತಿರುನಾವುಕೃರಸರೆನಿಸಿದ ಅಪ್ಪರ್‌, ಸುಂದರರ್‌ ಮತ್ತು ಮಾಣಿಕ್ಯವಾಚಕರು. ಇವರು 
ಹಾಡಿದ ಪದ್ಯಗಳನ್ನು ತೇವಾರವತ್‌ ಎಂದು ಕರೆಯಲಾಗಿದೆ. ತೇ. ಆರಂ ಎಂದರೆ 
ಜೀವರಿಗೆ ಮಂಡಿಸಲಾಗುವ ಸ್ಕೋತ್ರಮಾಲೆ. ತೇ-- ವಾರವ ಎಂದೂ ಇದನ್ನು 
ಬಿಡಿಸಿ, ದೈವಸಂಬಂಧವಾದ ಭಕ್ತಿ ಪ್ರಧಾನವಾದ ಹಾಡುಗಳು ಎಂದೂ ಇದಕ್ಕೆ 
| ಅರ್ಥ ನೀಡಿದೆ. ತಮಿಳಿನಲ್ಲಿ ಖ್ಯಾತವಾದ ಒಂದು ಹೇಳಿಕೆ ಇದೆ ಅದರಂತೆ 
ವೇದಗಳು ಹಸು ; ಅಗಮಗಳು ಹಾಲು ; ತೇವಾರಗಳು ಕರಗಿಸಿದ ಬೆಣ್ಣೆ, 


/ ಮೆಯ್ಯಂಡಾರರ ಕೃತಿ ಈ ಈ ತುಪ್ಪದ ಉತ್ಕೃಷ್ಟವಾದ ವಾಸನೆ ಎಂದಿದೆ. 


ಇದು ತೇವಾರಗಳಿಗೆ ನೀಡಿದ ಸ್ಥಾನವೂ ಹೌದು. 

ತಿರಜ್ಞಾ ನಸಂಬಂಧರು ಪಲ್ಲವ. ಅರಸ ಮಹೇಂದ್ರವರ್ಮನ ಕಾಲದವರು. 
W ಜನಿಸಿದುದು ಶೀರ್ಕಾಟಕಿಯಲ್ಲಿ, ತಂದೆ ಶಿವಪಾರಹೈದಯರ್‌, ತಾಯಿ ಭಗವತಿಅಮ್ಮೈ. 
೫ ಮಗುವಿಗೆ ಮೂರುವರ್ಷಗಳು ತುಂಬಿದ್ದಾಗ ಒಮ್ಮೆ ಅವರು ತಂಡೆಯ ಜೊತೆಯಲ್ಲಿ 
॥ ತಟಾಕಕ್ಕೆ ಹೋಗಿ, ಅಲ್ಲಿ ತಂದೆ ಸ್ನಾನಮಾಡಲು ನೀರಿನಲ್ಲಿ ಮುಳುಗಿದಾಗ ತಂದೆ 
1 ಯನ್ನು ಕಾಣದೆ ಅಳತೊಡಗಿದರು. ಆಗ ಸ್ವತಃ ಪಾರ್ವತಿದೇವಿಯೇ ಸ್ವರ್ಣಬಟ್ಟಿಲಿ 
1 ನಲ್ಲಿ ಹಾಲನ್ನು ತಂದು ಮಗುವಿಗೆ ಕುಡಿಸಿದಳು. ಅದು ಜ್ಞಾನ ಕ್ಷೀರವಾಯಿತು. 
ಬಳಿಕ ತಂದೆಯೊಡನೆ ಶೈವಕ್ಷೇತ್ರಗಳನ್ನು ಸಂದರ್ಶಿಸಿ ಅಲ್ಲಲ್ಲಿ ಶಿವನನ್ನು ಕುರಿತು 
ಹಾಡಿದರು. ಇವರೊಂದಿಗೆ ನೀಲಕಂಠರು ತಮ್ಮಯಾಟ್‌ ಪಾಣವನ್ನು ನುಡಿಸುತ್ತಿದ್ದರು. 
ಇವರ ತೇವಾರಗಳು ಉತ್ಕೃಷ್ಟ ಸಂಗೀತ ರಚನೆಗಳೂ ಆದುವು. ಆ ದೃಷ್ಟಿಯಿಂದಲೂ 
ಈ ತೇವಾರಗಳಿಗೆ ವಿಶೇಷ ಸ್ಥಾನವಿದೆ. 
ತಂಜಾವೂರು ಸಮಾಸದ ತಿರುಮಲಪಾಡಿಯ ಈಶನನ್ನು ಕುರಿತು ಸ್ವರ್ಣ 
| ' ಜೀಹವುಳ್ಳ ವನೇ, ಹುಲಿಡೊಗಲನ್ನು ನಡುವಿಗೆ ಬಿಗಿದು ಮಿಂಚಿನಂತಹ ಕೆಂಜೆಡೆಯ 
ಮೇಲಿನ ಕೊನ್ನೈ ಹೂವಿನ ಅಲಂಕಾರವುಳ್ಳ ವನೇ, ಶಾಶ್ವತನೇ, ಅನಘ್ಫ್ಯರತ್ನವೇ, 
|| ಮಲಪಾಡಿಯ ಮಾಣಿಕ್ಯವೇ ಆಳಾಗಿರುವ ನಾನು ನಿನ್ನನ್ನಲ್ಲದೇ ಬೇರಾರನ್ನು ತಾನೇ 
4 ನೆನೆಯಲಿ ಎಂದು ಸ್ತುತಿಸಿದ್ದಾರೆ. 
ಪ್ರನ್ನಾರ್‌ಮೇನಿಯನೇ ಪುಲಿತ್ತೋಲೈಯರೈಕ್ಕ ಚೈದು 
. ಮಿನ್ನಾರ್‌ಶೆಜ್ಜ ಡೈಮೇಲ್‌ ವಿನಿರ್‌ಕೊನ್ಹೆ ಜಿಯಣ್ಯೆನ್ನ ವನೇ 
ಮನ್ನೇಮಾಮಣಿಯೇ ಮಟಪಾಡಿಯುಣ್‌ ಮಾಣಿಕ್ಕಮೇ 


ತ ಇ 
ಅನ್ನೇಯುನ್ನೆ ಯಲ್ಲಾಲಿನಿಯಾರೈನಿನೈಕ್ಕೇನೇ 


೧೯೬ ಮಾನವಿಕ ಕರ್ಣಾಟಕ 


ಇವರ ಇನ್ನೊಂದು ಹಾಡು ಹೀಗಿದೆ: 
ಪುಲಸೈನ್ಹುಮ್‌ ಪೊಟ್‌ಕಲಜಾ ನೆಜಕ್‌ಿಮಯಖಜ್ಞ್‌ಾ 
ಅಜಿವಟಳನಿ ಟ್ರೈಮೇಲುನ್ದಿ ಅಲಮನ್ನಪೋತಿಗವಇ್ತಿಲೆನ್ನರುಳ್‌ 
ಚೆಯ್ವಾನಮರುಜಕ್ಕೊಯಿಲ್‌ ವಲಮ್‌ವನ್ನ ಮಡವಾರ್ಕ ನಡಮಾಡ 
ಮುಟವದಿರ ಮಜಖಕ್ಕಿಯೆನ್ನಣಸ್ತಿ 
ಚಲಮನ್ಹಿಯಲಮನ್ನುಮರಮೇಜಶ ಮುಗಿಲ್ಬಾರ್ಕುನ್ತಿರುವಯ್ಯಾರೇ 
ತಿರುವಯ್ಯಾರಿನ ಜೀಗುಲದಲ್ಲಿ ಸ್ತ್ರೀಯರು ನರ್ತಿಸಲು ಮದ್ದಳೆಯ ರವ 
ಕೇಳುತ್ತದೆ. ಮಳೆಗೆ ಹೆದರಿದ ಮಂಗಗಳು ಓಡಿ ಮರವೇರಿ ಮುಗಿಲತ್ತ ನೋಡು 
ತ್ತವೆ. ಅಂತಿಮ ಕಾಲದಲ್ಲಿ ಪಂಚೇಂದ್ರಿಯಗಳು ಶಕ್ತಿಗುಂದಿ ಮುಂದಿನ ದಾರಿ 
ಕಾಣದೆ ಅರಿವು ಕಡಿಮೆಯಾಗಿ ಪ್ರಯಾಸದ ಉಸಿರಾಟವನ್ನು ಶ್ಲೇಷ್ಮ ಅವರೋಧಿಸಿ 
ದಾಗ ತಿರುವಯ್ಯಾರಿನಲ್ಲಿರುವ ಪರಶಿವನು ಅಂಜಬೇಡಿ ಎನ್ನು ವನು ಎಂಬುದು ಈ 
ಹಾಡಿನ ಸಾರಾಂಶ. 
ಸಂಬಂಧರ ಹಿರಿಯ ಸಮಕಾಲೀನರು ಅಪ್ಪರ್‌. ತಿರುವಾಮೂರಿನಲ್ಲಿ ಹುಟ್ಟದ 
ಇವರ ಮೊದಲ ಹೆಸರು ಮರುನೀಕೆಯಾರ್‌ (ಮರುಳನ್ನು ನೀಗಿದವನು) ಎಂದು. ' 
ಬಾಲ್ಯದಲ್ಲೇ ತಂದೆತಾಯಿಗಳನ್ನು ಕಳೆದುಕೊಂಡ ಇವರಿಗೆ ತಿಲಕವತಿ ಎಂಬ ಹಿರಿಯ 
ಸೋದರಿ ಇದ್ದಳು. ಕಿರಿಯ ವಯಸ್ಸಿನಲ್ಲಿ ಜೈನಧರ್ಮಾಸಕ್ತನಾಗಿದ್ದ ಈತನನ್ನು ' 
ರಕ್ಷಿಸಬೇಕೆಂದು ಸೋದರಿ ಶಿವನಲ್ಲಿ ಮೊರೆಯಿಟ್ಟಳು. ತಾಳಲಸಹ್ಯವಾದ ಹೊಟ್ಟಿ. 
ನೋವು ಇವರನ್ನು ಪುಲಿಯೂರಿನ ಶಿವನಲ್ಲಿ ಮೊರೆಹೋಗುವಂತೆ ಮಾಡಿತು. ಪುನಃ 
ತೈವದೀಕ್ಷೆ ತಾಳಿದ; ಜೈನರು ಕಿರುಕುಳ ಕೊಟ್ಟರು. ಆದರೂ ಈತ ಮಣಿಯಲಿಲ್ಲ, 
ಪಲ್ಲವ ಅರಸ ಇಮ್ಮಡಿ ಮಹೇಂದ್ರವರ್ಮನು ಇವನ ನಿಷ್ಮೆಗೆ ಮನಸೋತು ಸ್ವತಃ 
ಶೈವನಾದನೆನ್ನುತ್ತದೆ ಕತೆ. ಈತ ರಚಿಸಿದ ಹಾಡುಗಳು ತಾಂಡಕಗಳೆಂದು ಪ್ರಸಿದ್ಧ | 
ವಾಗಿವೆ. ಜ್ಞ್ಞಾನಸಂಬಂಧರೊಡಗೂಡಿ ಇವರೂ ಹಲವಾರು ಕ್ಷೇತ್ರಗಳನ್ನು ದರ್ಶಿಸಿ 
ದರು. ತಮಗಿಂತ ಹಿರಿಯರಾದ ಕಾರಣ ಸಂಬಂಧರು ಇವರನ್ನು ಅಪ್ಪರ್‌ ಎಂದು 
ಕರೆದರು. ಅದೇ ಹೆಸರು ನಂತರ ಸ್ಥಿರವಾಯಿತು. ಈತನ ಮಾತುಗಳು ಮಧುರ, 
ಮಾತುಗಳ ಅರಸ-ನಾವುಕ್ಕ ಅರಸರ್‌-ಎಂಬ ಕಾರಣದಿಂದ ತಿರುನಾವುಕ್ಕರಸ 
ಕೆಂಬುದೂ ಇವರ ಸಾರ್ಥಕ ನಾಮ. | 
ದೇವರನ್ನು ಹೊರತುಪಡಿಸಿ ಬೇರಾರಿಗೂ ಅಂಜುವುದಿಲ್ಲ, ಎಂಬುದು ಇವರ ' 


ನೀತಿ, 
ನಾಮಾರ್ಕ್ಕುಂ ಕುಡಿಯಲ್ಲೋ ನಮನೈ ಅಂಜೋ 
ನರಕತ್ತಿಲಿಡರ್ಪಡೋ ನಡವೈಯಿಲ್ಲೋ 
ಏಮೂಪ್ಬೋಮ್‌ ಪಿಣಿಯರಿಯೋ ಪಣಿವೋಮಲ್ಲೋಮ್‌ 
ಇನ್ಸಮೇ ಎನ್ನಾಳುನ್ನುನ್ಬಮೇ ಇಲ್ಲೈ 


ಕ ತಮಿಳು ಸಾಹಿತ್ಯದಲ್ಲಿ ಧರ್ಮಚಿಂತನೆ ೧೯೬ 


ನಾವು ಯಾರಿಗೂ ಒಕ್ಕ ಲಿಲ್ಲ, ಯವಮನಿಗೇ ಅಂಜುವುದಿಲ್ಲ. ನರಕದಲ್ಲಿ ದುಃಖಿಸು 
ವುದಿಲ್ಲ. BE ದು ನಮಗೆ ಅಧಿವ್ಯಾ ಧಿಗಳಿಲ್ಲ. ನಾವು ದೈನ್ನ ತೋರಿಸ 
ಬೇಕಾಗಿಲ್ಲ. ಎಂದಿಗೂ ಸಂತೋಷವೇ, ಫೋಸು ದೇ ಇಲ್ಲ. 

ತಾಮಾರ್ಕ್ಕುಂ ಕುಡಿಯಿಲ್ಲಾ ತನ್ಮೈಯಾನ 

ಚಂಕರನರ್ಚಇ್ಲುವೆಣ್‌ ಕುಳ್ಳೆಯೋರ್‌ಕಾತಿರ್‌ 

ಕೋಮಾರ್ಕೀ ನಾಮೆನ್ನು ಮಾಳಾವಾಳಾಯ್‌ 

ಕೊಯ್ಮಲರ್ಚೇವಡಿಯಿಣೈಮೇ ಕುಜುಕಿನೋಮೇ 


ಯಾರ ಅಧೀನದಲ್ಲೂ ಇಲ್ಲದ ಶಂಖದ ಉಂಗುರವನ್ನು ಕಿವಿಯಲ್ಲಿ ಧರಿಸಿದ ಶಿವ 
ಪರಮಾತ್ಮನಿಗೆ ನಾವು ಅನವರತ ಆಳಾಗಿರುತ್ತೇವೆ. ಆತನ ಕೆಂಪಾದ ಪಾದಕಮಲ 
"ಗಳಲ್ಲಿ ಆಶ್ರಯ ಪಡೆದಿರುತ್ತೇವೆ, 
ಮಹೇಂದ್ರವರ್ಮ ಈತನಿಗೆ ನೀಡಿದ ಶಿಕ್ಷೆಗಳಲ್ಲಿ ಸುಣ್ಣದಗೂಡಿನಲ್ಲಿಟ್ಟು ಸುಡು 
ವುದೂ ಒಂದಾಗಿತ್ತಂತೆ. ಆದರೆ ಶಿವನನ್ನು ನಂಬಿದ ಈತನಿಗೆ ಆಗಿನ ಅನುಭವ 
ತಂಪಾದುದಾಗಿತ್ತು,. 
ಮಾಶಿಲ್‌ ವೀಣೈಯುಮ್‌ ಮಾಲೈ ಮತಿಯುಮ್‌ 
ವೀಶು ತೆನ್ಹಉಮ್‌ ವೀಜ್ಞ್‌ ನ ವೇನಿಲುಮ್‌ 
ಮೂಶುವಣ್ಣಅಕ್ಕಿಪೊಯ್ಸೆ ಯುಮ್‌ ಪೋನ್ಮದೇ 
ಈಶನೆನ್ಹೆಲ್‌ ಯಿಣೈಯಡಿನೀಟಲೇ 
ಶಿವನ ಪಾದದ ನೆರಳು ಜೋಷರಹಿತವಾದ ವೀಣೆಯ ಇಂಚರದಂತೆ, ಸಂಜೆಯ ತಿಂಗಳಿ 
ನುತ ಬೀಸುವ ತೆಂಗಾಳಿಯಂತೆ, ಪರಿಮಳಿಸುವ ಶರತ್ಯ್ಯಾಲದಂತೆ, ದುಂಬಿಗಳು 
ಮುತ್ತುವ ತಾವರೆಯ ಕೊಳದಂತೆ ತಂಪಾಗಿತ್ತು ಎಂದಿದ್ದಾರೆ, 


ಶಿವಪಂಚಾಕ್ಷರಿ ಈತನ ಸಮಸ್ತವೂ ಆಗಿತ್ತು. ಎಲ್ಲ ಜ್ಞಾನ, ವಿದ್ಯ, ಅರಿತ 
ಕಸುಬು ನಾಲಗೆ ಸ್ತುತಿಸುವ ಪದ್ಮ ಸನ್ಮಾರ್ಗವನ್ನು ತೋರುವುದು ಎಲ್ಲವೂ 
ನಮಶ್ಶಿವಾಯವೇ 
ನಮಶ್ಶಿವಾಯವೇ ಜ್ಞಾನಮುಂ ಕಲ್ವಿಯುಮ್‌ 
ನಮಶ್ಶಿ ವಾಯವೇ ನಾನಜ್‌ ವಿಚ್ಚೆ ಯುಮ್‌ 


ನಮಶ್ಶಿ ವಾಯವೇ ನಾನವಿನ್ನೇತ್ತು ಮೇ 
ನಮಶ್ಶಿ. 'ವಾಯದೇ ನನ್ನೆ ಆ ಕಾಟ್ಟುಮೇ 


ಈ ಶಿವ ಇರುವುದೆಲ್ಲ? 


ವಾನರ್‌ಕಾಣ್‌ ವಾನವರ್ಕ್ಯು ಮೇಲಾನಾನ್‌ಕಾಣ್‌ 

ವಡಮೊಟಯುನ್ತೆನ್‌ತಮಿಟುಮಖ[ಕಣಾನ್ಸುಮ್‌ 

ಆನವಾನ್ಯಾಣಾನೈನ್ತು ಮಾಟಿನಾನ್ಕಣೈಯನ್ಶ್ಕಾಣ್‌ 
ಕೈಯಿಲನಲೇನ್ತಿಯಾಡುಮ್‌ 


೧೯೮ ಮಾನವಿಕ ಕರ್ಣಾಟಕ 


ಕಾನವನ್‌ಕಾಣ್‌ ಕಾನವನುಕ್ಕುರುಳ್ಳೆಯ್ದಾನ್‌ ಕಾಣ್‌ 
ಕರುತವಾರಿತಯತ್ತು ಕಮಲತ್ತೂಜಿಮ್‌ 
ತೇನವನ್‌ಕಾಣ್‌ಶೆನ್ವಡೈಯಾ ಶೆಲ್ವನ್ನಾನ್‌ಕಾಣ್‌ 
ಶಿವನವನ್‌ಕಾಣ್‌ ಶಿವಪುರತ್ತಿನ್‌ ಶೆಲ್ಪನ್‌ ತಾನೇ 


ಆತನಿರುವುದು ಕೈಲಾಸದಲ್ಲಿ. ಎಲ್ಲ ದೇವತೆಗಳಿಗಿಂತ ಮಿಗಿಲಾದವನು. ಸಂಸ್ಕೃತ-' 
ತಮಿಳುಗಳೆರಡೂ ಆತನೇ ; ಆತನೇ ನಾಲ್ಕು ವೇದಗಳು. ಹಾಲಿನಲ್ಲಿ ಮಾಯುವವನ್ನು j 
ಎಲ್ಲರಿಗೂ ಒಡೆಯ. ಬೆಂಕಿಯನ್ನು ಹಿಡಿದು ನಾಟ್ಯವಾಡಿದ ಬೇಡ. ಬೇಡರವನನ್ನು ' 
ಅನುಗ್ರ ಹಿಸಿದಾತ. ನೆನೆಯುವವರ ಹೃದಯ ಕಮಲದಲ್ಲಿ ಒಸರುವ ಮಕರಂದ. ನಮಗೆ 1 
ಸಿಗಲು ಕಷ್ಟವಾದ ಪ್ರಿಯಾಸ್ಪದವಾದ ವಸ್ತು. ಆತನೇ ಶಿವಪುರದಲ್ಲಿ ವಾಸಿಸುವ ' 


ಪ್ರಿಯವಾದ ವಸ್ತು. 


\ 
| 
ಇಂತಹ ಶಿವನನ್ನು ಕಾಣುವುದು ಹೇಗೆ? 
ವಿಟಕಿತ್ತೀಯಿನಿನ್‌ ಪಾಲಿಜ್ರದು ನೆಯ್ಬೋಲ್‌ 
ಮಟಕ್ಟಿಯ ನಿನ್ನುವನ್‌ ಮಾಮಣಿ ಜ್ಯೋತಿಯಾನ್‌ 
ಉಜವುಕೋಲ್ಕಟ್ಟುಣರ್ವ್ವ ಕಯಿಜ್ಡ್‌ ನಾಲ್‌ 
ಮುಖುಕ ವಾಬ್ಲ್‌ ಕಡೈಯ ನಿನ್‌ ನಿಜ್ಕುಮೇ 
ಪರಂಜ್ಯೋತಿಯು, ಕಟ್ಟಿ ಗೆಯಲ್ಲಿರುವ ಬೆಂಕಿಯಂತೆ, ಹಾಲಿನಲ್ಲಿರುವ ತುಪ್ಪ ದಂತೆ 
ಒಳಗೇ ಮರೆಯಾಗಿರುತ್ತ ಚೆ ಪ್ರೇಮ ಎಂಬ ಕಡೆಗೋಲನ್ನು ಬುದ್ಧಿ ಎಂಬ ಹಗ್ಗ ೫೫೨ 
ಸುತ್ತಿ ಕಡೆದರೆ ಆಗ ತ ಜಾನಾ ನೆ. 


ಈ ನಾಯನಾರರಲ್ಲಿ ಕಾಣಿಸುವುದು ಜಾತ್ಯಾತೀತವಾದ ಭಾವನೆ. ಶಿವಭಕ್ತ 
ಎಂಬುದು ಮುಖ್ಯವೇ ಹೊರತು ಆತನು ಯಾವ ಜಾತಿಗೆ, ಯಾವ ಸಾಮಾಜಿಕ ' 
ಸ್ತರಕ್ಕೆ ಸೇರಿದವನೆಂಬುದಲ್ಲ. ಶಂಖನಿಧಿ, ಪದ್ಮ ನಿಧಿಗಳನ್ನು ತಂದು ಭೂಲೋಕ, 
ಸ್ವರ್ಲ್ಲೊೋಕಗಳನ್ನಾಳುವವರಾದರೂ ಅವರು ಮಹಾದೇವನ ಏಕಾಂತ ಭಕ್ತರಲ್ಲದಿದ್ದಕಿ' 
ಹಾವು "ಅವರ ಸೌಭಾಗ್ಯ ಗಳನ್ನು ಲಕ್ಷಿಸ:ವುದಿಲ್ಲ. ದೇಹ ಕುಗ್ಗಿ, ವ್ರಣಗಳಿಂದ ಕೂಡಿ, _ 
ವ್ಯಾಧಿಯಿಂದಿದ್ದು, ಪಶುಗಳ ಚರ್ಮ ಸುಲಿದು ಮಾಂಸ ತಿಂದು ಜೀವಿಸುವ ಹೊಲೆಯ 
ರಾದರೂ ಅವರು ಗಂಗೆಯನ್ನು ಜಡೆಯಲ್ಲಿ ಧರಿಸಿದ ಶಿವಸರಮಾತ್ಮನಿಗೆ ಭಕ್ಕರಾಗಿದ್ದರೆ 
ಅವರನ್ನೂ ನಾವು ನಮಿಸುವ ದೇವರೆಂದು ತಿಳಿಯಿರಿ ಎಂದು ಒಂದು ಹಾಡಲ್ಲಿ ಹೇಳಿದೆ. 


ಶಂಕನಿದಿ ಪದ್ಮನಿದಿ ಯಿರಣ್ಣುನ್ವನ್ನು 
ತರಣಿಯೊಳ್ವಾನಾಳತ್ತರುವರೇನುಮ್‌ 
ಮಜ್ಯುವಾರವರ್‌ ಶೆಲ್ವಮತಿಪ್ಪೋಮಲ್ಲೋ 
ಮಾದೇವರ್ಕೈಕಾನ್ತರಲ್ಲಾರಾಗಿಲ್‌ 


ತಮಿಳು ಸಾಹಿತ್ಯದಲ್ಲಿ ಧರ್ಮಚಿಂತನೆ..: ೧೯೯ 


ಅಂಗಮೆಲ್ಲಾ ಕುಜಸ್ಸನ್ನ ಮಿಕು ತೊಮಿನೋಯರಾ 
ಯಾವುರಿತ್ತು ತಿನ್ನು ಲಲುಮ್‌ ಪುಲೈಯರೇನುಮ್‌ 
ಗಂಗೈವಾರ್‌ ಜಡೈೆಕ್ಕರನ್ನಾ ರ್ಕ್ಯನ್ಸರಾಗಿಲ್‌ ಅವರ್‌ 
ಕಣ್ಣೀರ್‌ ನಾಮ್‌ ವಣ ಜ್ಞೂಮ್‌ ಕಡವುಳಾರೇ 


ಸುಪ್ರಸಿದ್ದರಾದ ನಾಲ್ವರು ನಾಯನ್ಮಾರುಗಳಲ್ಲಿ ಸುಂದರರ್‌ ಮೂರನೆಯವರು. 
ಕೈಲಾಸದಲ್ಲಿ ಶಿವನ ಸೇವೆ (ಪುಷ್ಪ ಕೈಂಕರ್ಯ) ಮಾಡಿಕೊಂಡಿದ್ದು, ಅಲ್ಲಿ ನೋಹ 
ಸ್ಕೊಳಗಾಗಿ, ಭೂಲೋಕದಲ್ಲಿ ಜನ್ಮನೆತ್ತಬೇಕಾಗಿ ಬಂದಿತೆಂಬುದು ಇವರನ್ನು ಕುರಿತ 
ಕಥೆ. ತಿರುವಾಯೂರಿನಲ್ಲಿ ಆದಿಶೈವ ಕುಲದಲ್ಲಿ ಜನಿಸಿ, ನರಸಿಂಗಮುನಿಯಾರ್‌ 
ಎಂಬ ನಾಯಕನೊಬ್ಬನಿಂದ ಬೆಳೆಸಲ್ಪಟ್ಟ. ಮದುವೆಯ ಸಮಯದಲ್ಲಿ ಶಿವನ ಕೃಪೆ 
ಯಿಂದ ಮೋಹಕಳಚಿ ಶಿವಭಕ್ತನಾಗಿ ಶಿವನನ್ನು ಪಾಮಾಲೈ-ಸದ್ಯಮಾಲೆ-ಗಳಿಂದ 
 ಅರ್ಚಿಸಿದ. ಆ ಬಳಿಕ ಹಿಂದೆ ಮೋಹಿಸಿದ್ದ ಇಬ್ಬರು ಚೇಟಯರನ್ನೂ ಮದುವೆಯಾದ... 
ಇತ್ಯಾದಿ ಈತನನ್ನು ಕುರಿತ ಕಥೆ. ಅದು ಹೇಗಿದ್ದರೂ, ಶಿವಭಕ್ತರ ನಾಮ ಸಂಕೀರ್ತನ 
ಮಾಡಿದ ಖ್ಯಾತಿ ಈತನದು. ಈತನು ರಚಿಸಿದ ತಿರುತ್ತೊಂಡರ್‌ತ್ತೊನ್ಸೈ, ತದ 
ನಂತರದ ಕಾಲದಲ್ಲಿ ಶೇಕ್ಕಿಟಾರ್‌ ಕವಿಯ ಪೆರಿಯ ಪುರಾಣಕ್ಕೆ ಮೂಲಪ್ರೇರಣೆ 
ಯಾಯಿತು. 
ಆರಂಭದ ಸದ್ಯದಲ್ಲಿಯೆೇ ಸುಂದರರು ಶಿವಭಕ್ತರು ಕೆಲವರ ಪಟ್ಟಿ ಮಾಡಿದ್ದಾರೆ. 

ಅವರೆಲ್ಲರಿಗೂ ತಾನು ಭೃತ್ಯ ಎಂದ. ಹೇಳಿಕೊಂಡಿದ್ದಾರೆ. 

ತಿಲ್ಲೈವಾಟನ್ಹಣರ್‌ ತಮ್ಮಡಿಯಾ ರ್ಕ್ಕುಮ್‌ ಅಡಿಯೇನ್‌ 

ತಿರುನೀಲಕಣ್ಮ ಕ್ಕೋಯವನಾರ್ಕ್ಕಡಿಯೇನ್‌ 

ಇಲ್ಲೈಯೇ ಯೆನ್ನಾದ ಇಯಜ್ಚಿಗೈಕ್ಕು ಮಡಿಯೇನ್‌ 

ಇಳ್ಳೆಯಾನ್ಗುಡಿತಿರುಮಾಜನಡಿಯಾರ್ಕ್ಕು ಮಡಿಯೇನ್‌ 

ವೆಲ್ಲುಮಾಮಿಗವಲ್ಲ ಮೆಯ್ದೊರುಳ್ಕಡಿಯೇನ್‌ 

ವಿರಿಪೊಟ್‌ಲ್‌ ಶೂಟ್‌ ಕುನ್ಹ ಯಾರ್‌ ವಿಲ್ಲಿನ್ಮಿಣ್ಣ ರ್ಕ್ಯಡಿಯೇನ್‌ 

ಅಲ್ಲಮೆನ್‌ ಮೊಲ್ಲೆಯನ್ತಾರಮರ್ನಿತಿ ಕೃಡಿಯೇನ್‌ 

ಆರೂರನಾರೂರಿನಮ್ಮಾನುಕ್ಕಾಳೇ 
ದಾಸರಾದ ಚಿದಂಬರದೀಕ್ಷಿ ರಿಗೆ, ಕುಂಬಾರನೀಲಕಂಠರಿಗೆ, ಇಲ್ಲವೆನ್ನ ದೆ ಇದ್ದು ದನ್ನೆ! ಲ್ಲಾ 
ಕೊಡುವ ಇಯರ್ಪಗ್ಗೈ ನಾಯ.ನಾರಿಗೆ, ಭಕ್ತರಾದ ಇಳೆಯಾನ್ನು ಡಿ ಮಾರನಾಯ 
ನಾರಿಗೆ, ಮೆಯ್ಬೊ ರಳ" ನಾಯ:ನಾರಿಗೆ, ಅಮರನೀತಿ ನಾಯನಾ ಇರಿಗೆ- ಇವರಿಗೆಲ್ಲಾ 
ನಾನು ಅಡಿಯ ಹೂಳು, ಆರೂರಿನ ನಂಬಿಯಾದ ನಾನು ಆರೂರಿನ ಶಂದೆಗೇ ಭೃ ತೈಃ 

ಸುಂದರರು. ಚಿತ್ರಿಸಿರುವ 63 ಶಿವದಾಸರೆಲ್ಲರೂ ಶಿವನಲ್ಲಿ eS, 


ವರು. ಶಿವನಿಗಾಗಿ ಏನ ನೂ ಸ ತ್ಯಾಗವ ಮಾಡಲು ಸಿದ್ಧ ರಾದವರು. ಶಿವನು ಹೂಡಿದ 


೨೦೦ ಮಾನವಿಕ ಕರ್ಣಾಟಕ 


ತೀಕ್ಷ ಒಸರೀಕ್ಷೆಯಲ್ಲಿ ಉತ್ತಿ (ರ್ಣರಾದವರು. ಎಲ್ಲ ವಿಧದ ಜಾತಿಗಳಿಗೂ ಸೇರಿದವರು. 
ಒಬ್ಬ "ಭಕ್ತ ತನ್ನ ಪತ್ನಿ ಯನ್ನೇ ನೀಡಬೇಕಾಯಿತು. ಬೇಡರ ಕಣ್ಣ ಪ್ಪ ತನ್ನ ಕಣ್ಣು 3 
ಗಳನ್ಷೆ ( ಕಿತ್ತು ಕೊಟ್ಟ. ಚಂಡೇಶ್ವ ರ ಶಿವಾಭಿಷೇಕಕ್ಕಾಗಿ ಹಾಲನ್ನು 2 'ಎಕೆಯ. | 
ತ್ರದ ಹ ಸುಗಳನ್ನು EFS ಸೂ ತಂದೆಯ ಕಾಲುಗಳನ್ನೇ “ಕಡಿದುಹಾಕಿದ.] 
ಯುದ್ಧದಲ್ಲಿ ಸೋಲಿಸಲಾಗದ ಶತ್ರು ಶಿವಭಕ್ತನಂತೆ ಬಂದು ಉಪದೇಶ ಮಾಡುವ 
ಸೋಗಿನಿಂದ ವೀರನ ತಲೆಕಡಿದ. ಆಗ ಶಿವಭಕ್ತ, ವಿಭೂತಿ ಧರಿಸಿದ್ದಾನೆ, ಅವನ | 
ಮೇಲೆ ಸೇಡು ತೀರಿಸಬೇಡ್ಕ "ದತ್ತಾ ನಮರ"' ಎಂದು ತಡೆದು ಆ ಶತ್ರು ತನ್ನ 

ರಾಜ್ಯದ ಮೇರೆಯವರೆವಿಗೂ ಕ್ಷೇಮದಿಂದ ಒಯ್ಯುವ ಭರವಸೆ ನೀಡಿದಾತ. 


ಮಾಣಿಕ್ಯವಾಚಕರೂ ಶೈವ ಸಮಯಾಚಾರ್ಯರೇ. ಆದರೂ ಇವರಿಗೂ 
ಇತರ ಮೂವರಿಗೂ ವ್ಯತ್ಯಾಸವಿದೆ. ಆ ಮೂವರೂ ಭಾವಪರವಶರು, ಉದ್ರಿಕ್ತರು. 
ಅವರ ಭಕ್ತಿ ಭಾವಪರವಶತೆಯಿಂದ ಮೂಡಿಬಂದದ್ದು. ಆದರೆ ಮಾಣಿಕ್ಯವಾಚಕರಲ್ಲಿ 
ನಾವು ಕಾಣುವುದು ಬೌದ್ದಿಕ ಮಟ್ಟಿ ವನ್ನು ಪ ವಿಧದಲ್ಲಿ ವಿಶ್ವ ವ್ಯವಸ್ಥೆಯನ್ನು p 
ವೈಜ್ಞಾನಿಕವಾಗಿ ವಿಶ್ಲೇಷಿಸುವ ಯತ್ನ, ಎಂತಲೇ ಇವರ ಹಾಡು ಗಳನ್ನು "ತಿರು ' 
ಮೊರೈ `ನ ಭಾಗವಾಗಿ. ಪರಿಗಣಿಸುವುದಿಲ್ಲ. ಈ ಎಲ್ಲರ ಗುರಿಯೂ ಒಂದೇ ದೈವ 


ಸಕ್ಸ್‌ ತ್ಕಾ ರ. ಆದರೆ ಇತರರದು "ಅನ್ನು'; > ಮಾಣಿಕ್ಯವಾಚಕರದು "ಅಅಕಿವು' 


ಇವರ ತಿರುವಾಚಕದಲ್ಲಿ ಜಾನಪದ ಗೀತೆಗಳಲ್ಲಿನ ಸಂಕೇತಗಳನ್ನು ಬಳಸಿದೆ. 
ದೇವರನ್ನು ಕುರಿತು ಭಯ, ಕಾತುರತೆ, ಆಕೆ, ಸಂತೋಷ ಕೊನೆಗೆ ದಿವ್ಯಾನ ುಭವ ' 
ದಲ್ಲಿನ ಅವಿತಾನಂದವನ್ನು ಇವುಗಳಲ್ಲಿ ಕಾಣಬಹುದು. ಶಿವನಿಗೆ ಸಂಪೂರ್ಜವ 
ಸಮರ್ಪಿಸಿಕೊಂಡ ಇವರ ವಾಚಕಗಳಲ್ಲಿ ಲೌಕಿಕ ವಿಷಯಗಳನ್ನು ಕಡೆಗಣಿಸಲಾಗಿದೆ. 
ಇವುಗಳಲ್ಲಿ ಗೇಯತೆ ಹೆಚ್ಚಾಗಿಲ್ಲ. ಆದರೆ ಶೈವಸಿದ್ಧಾಂತ ಇವರಲ್ಲಿ ಪಕ್ವಗೊಂಡಿದೆ. 


ಶಿವಭಕ್ತರ ವೃ ೦ದ ರಾಜಿಸುವ ಕಮಲಗಳ ಗ: ಂಪಿನಂತೆ, ಪರಿಪಕ್ವ ಮತಿಯಿಂದ 
ನಿನ್ನ ಪಾದ ಜು ಸೇರಿದ್ದಾ ರೆ. ಆದರೆ ನಾನು ಪಾಪಿ, ಜಾ ಸನ- -ವಿದ್ಯಾ ಶೂನ್ಯ, 
ನನ್ನ ಭೃತ್ಯ, ನಿನ್ನೆಲ್ಲಿ ಶರಣಾಗಿದೆ ಸೇನೆ ಎನ್ನುತ್ತಾರೆ. 


ಚೆಟುಕ್ಕಮಲತ್ತಿರಳ್‌ ಅನನಿನ್‌ ಶೇವಡಿ ಶೇರ್ನ್ನಮೈನ್ಹ 
ಪಟುತ್ತಮಗತ್ತಡಿಯರ್‌ ಉಡನ್‌ ಪೋಯಿನರ್‌ ಯಾನ್‌ ಪಾವಿಯೇನ್‌ ಕ 
ಪುಲುಕ್ಕು ಣುಡೈ ಪ್ಪು ನ್‌ ಕುರಮ್‌ ಪೈಪೊಲ್ಲಾ ಕ್ಕಯ್ವಿ ಇಾನಮಿಲ್ಲಾ 
ಅಟುಕ್ಕು ಮನತ್ತಡಿಯೇನ್‌ ಉಡೈೆಯಾಯ್‌ ಉನ್‌ ಆಡೇ ಕೃಲಮೇ | 
ಶಿವನು Pe ಸೃಷ್ಟಿಸಿದವನನ್ನು ಸೃ ಸ್ಪ ಷ್ಟಿ ಸುವ ಪುರಾತನ. ಸೃಷ್ಟಿಸಿದವುಗಳನ್ನು ; 
ರಕ್ಷಿಸಿದವನನ್ನು ರಕ್ಷಿಸುವ ಜೀವರು. 'ಲಯಿಸುವವನನ್ನು ಲಯಿಸುವವ. ಚಿಂತನೆ : 
ಯಿಲ್ಲದೆ ಚಿಂತಿಸಿ ಜ್‌ ನಾಶವನ್ನು ತಿಳಿದವನು. 


ತಮಿಳು ಸಾಹಿತ್ಯದಲ್ಲಿ ಧರ್ಮಚಿಂತನೆ ೨೦೧ 


ರುತ್ತದೆ ಕಡವುಳಿತ್ತ Ni 


ಲ 


ತಿರುತ್ತಕುಮತಿಯಿಜ್ಜ ಣ್ಮೈ ವೈತ್ತೋನ್‌ 
ತಿಣ್ಣಿಜತ್ತಿಯಿನ್‌ ವೆಮ್ಮೈ ಶೆಯ್ದೋನ್‌ 
ಪೊಯ್‌ ತೀಜ್‌ ವಾಸಿಜ್‌ ಕಲಪು ಎವೈತ್ತೋನ್‌ 
ಮೇತಕು ಕಾಲಿ ನೂಕ್ಕಕ್ಕಡೋನ್‌ 
ನಿಬಜ್‌ಗಟ್‌ ನೀರಿಲ್‌ ಇನ್ಟುವೈ ನಿಗಟ್‌ನ್ಹೋನ್‌ 
ವೆಳಿಪ್ಪಡ ಮಣ್ಣಿಲಿಣ್ಮೆ ಟವೈತ್ತೋನ್‌ 
ಚಂದ್ರನಲ್ಲಿ ತಂಪನ್ನು ಶಕ್ತಿಯುತವಾದ ಬೆಂಕಿಯಲ್ಲಿ ಉಷ್ಣ ವನ್ನು, ನಿರ್ಮಲವಾದ 
ಆಕಾಶದಲ್ಲಿ ವ್ಯಾಸಕತ್ವವನ್ನು, ಬಲಶಾಲಿಯಾದ ಗಾ ಛಳಿಯಲ್ಲಿ ಪಟ ಶಕ್ತಿ ಯನ್ನು, 
ನೆರಳಿನಲ್ಲಿ ಪ್ರಕಾಶಿಸುವ ನೀರಿನಲ್ಲಿ ತಂಪನ್ನುಂಟ. ಮಾಡಿದವನು, ವಿಸ್ತಾರವಾದ 
ಭೂಮಿಗೆ ಅದರ ಭಾರವನ್ನು ಇತ್ತವನು. 
ತನಿ:ಳು ಸಾಹಿತ್ಯದಲ್ಲಿ ಭಕಿ ಕ್ರಿಪಾರಮ್ಯವನ್ನು ಶೀವೈಷ್ಣವ ಆಳ್ವಾರುಗಳು 
ಹಾಡಿದ ಪ್ರಬಂಧಗಳಲ್ಲಿಯೂ ಕಾಣಬಹ.ದು. ಆಳ್ವಾರ್‌ ಎಂದರೆ ಭಗವದ್ಭ ಕ್ರಿಯಲ್ಲಿ 
ಹುಳುಗಿದವರು ಎಂದರ್ಥ. ತರ್ಕ-ವಾದಗಳ ವ್ಯಾಪ್ತಿ ಗೆ ಎಟುಕಲಾರದ ದೈವ 
ಶುದ್ಧಾಂತಃಕರಣದ ತುಂಬು ಹೈದಯದ ಅನುರಕ್ತಿಗೆ ಎಟಿಕುತ್ತಾನೆ. ಪ್ರಾಪಂಚಿಕ 
ವಸ್ತುಗಳ ಒಲವಿಲ್ಲದೆ, ದೇವರಲ್ಲಿ ನಿಶ್ಶೇಷವಾದ ಜ್ಞಾನ ಮತ್ತು ತಮ್ಮಗಳ 
ನಿಸೆ. (ಜವ 3ಗದ್ಕ ಕಾಯಾ ವಾಚಾ ಮನಸಾ ಅತ್ಯ್ಯಚ್ಚ ಗುರಿಯಾಗಿ ವೈದೋರುವ ಭಕ್ತಿ 
 ಪರಮಭಕ್ಕೆ ಎನಿಸಿಕೊಳ್ಳುತ್ತದೆ. ಚಿಂತನೆ, ವೇದನೆ ಮತ್ತು ಕ್ರಿಯೆಗಳು ದೈವ 
ಸಾಕ್ಲಾ ತಾರದ ಹೆಬ್ಬಯಕೆಗೆ ಒಟ್ಟುಗೂಡಿದ ಒಂದು ಪ್ರಕ್ರಿಯೆ. ಇದರ ಜೊತೆಗೆ ಆತ್ಮ 
"ನಿವೇದನೆ, ಆತ ಒಸಮರ್ಪಣೆ ಮುಖ್ಯ. 
ಬಾನ ಎಂಬುದು ಭಕ್ತಿಯ ಸರಾಕಾಸ್ಕೆ, ಸಾಕ್ಲಾ ತ್ಯಾರದ ಹರ್ಸೊನ್ಮಾದ. 
ಇದು ಪ್ರಜ್ಞೆಯ ನ್ನು ತಿಳಿಗೊಳಿಸುತ್ತ ದೆ, ಉದ್ದೆ €ಗವನ್ನು ಉಜ್ವ ಲಗೊಳಿತ್ತ. ದಿ. 
ಸಂಕಲ್ಪವನ್ನ ಜೇತನಗೊಳಿಸುತ್ತದೆ. ಈ ಭಾರ ಗೀತರೂಪದಲ್ಲಿ ಹೊಮ್ಮ್ಮು 
ತ್ತದೆ. 
ಆಳ್ವಾ ರರು ಹೆನ್ನೆರಡು ಮಂದಿ. ಅವರಲ್ಲಿ ಮೂವರು ಬ್ರಾ ಹ್ಮ ಣರ ಒಬ್ಬ 
ಕ್ಷತ್ರಿಯ, ಚ ಚತ:ರ್ಥ (ತಿರುಮಂಗೈ), ಒಬ್ಬ ವೆಳ್ಳಾಳ (ನಮ್ಮಾ: ಳ್ವಾರ್‌) 


ಬ 
ಒಬ್ಬ ಸಂಚಮ (ತಿರುಪ್ರಾಣ್‌) ಒಬ್ಬ ಸ್ತ್ರೀ, ಇನ್ನು ಬ ನಾಲ್ವರ ಕುಲ- 'ಹಾಕಿಗಳ 


೨೦೨ ಮಾನವಿಕ ಕರ್ಣಾಟಕ 


ನಿವರಗಳು ತಿಳಿಯದು. ಈ ಆಳ್ವಾರರ ಕಾಲ ಸುಮಾರು 6 ರಿಂದ 10 ನೆಯ ಶತ 
ಮಾನಗಳು. ಇವರು ಹಾಡಿದ ಪಾಶುರಗಳನ್ನೆಲ್ಲಾ ಒಟ್ಟುಗೂಡಿಸಿ ನಾಲ್ಗು ಸಾವಿರ: 
(ನಾಲಾಯಿರ) ದಿವ್ಯ ಪ್ರಬಂಧಗಳೆಂದು eked. ಇವರ. ಪಾಶ: ರಗಳಲ್ಲೂ 
ನಾಯನ್ಮಾರರ ಹಾಡುಗಳಲ್ಲೂ ಅನೇಕ ಬಾರಿ ಒಂದೇ ರೃಷ್ಟಿಕೋನವನ್ನು 
ಕಾಣುತ್ತೆ 4 
ಶಿವನು ಸೃಷ್ಟಿ ಸಿದವನ, ರಕ್ಷಿಸಿದವನ ಸೃ ಸ್ಟ ಕರ್ತ, ರಕ್ಷಕ ಎಂದು ಮಾಣಿಕ್ಯ | 
ವಾಚಕರು ಹಾಡಿದುದನ್ನು ನೋಡಿದ್ದೆ. (ವೆ. ಭಕ್ತಿ ಇ ಜಾತ ತಿರುಮೊಳಶೈ ಆಳ್ವಾ ರರ 
ಮೊದಲು ಶಿವಭಕ್ಕರಾಗಿ ನಂತರ ಎಷ್ಟು ಸ ಭಕ್ಕರಾದವರು. ಇವ 
ಇನಿಯಜ್‌ನ್ಹೇನ್‌ ಈಶಜ್ಕುಂ ನಾನ್ಮುಗಜ್ಮುಂ ಹ 
ಇನಿಯ ನ್ಹೇನ್‌ ಎಮ್ಟೆರುಮಾನ್‌ ಉನ್ನತ ಇನಿಯಜ್‌ಂದೇನ್‌ 
ಈಶ್ವರನಿಗೂ ಬ್ರಹ್ಮನಿಗೂ ನೀನು (ವಿಷ್ಣು) ದೈವ ಎಂಬುದನ್ನು ಕಂಡುಕೊಂಡೆ 
ಎಂದಿದ್ದಾರೆ, ಚರಾಚರವಸ್ತುಗಳೆಲ್ಲಾ ಭಗವಂತನಲ್ಲೇ ಉದಿಸಿ ಅವನಲ್ಲೇ 
ಮುಳುಗುವುದು ಜಗತ್ತೆಲ್ಲಾ ಭಗವಂತನ ಶರೀರ ತ 
ತನ್ನುಳೇ ತಿರೈತ್ತೆಟುಮ್‌ ತರಂಗವೆಣ್ತಡಂಗಡಲ್‌ ತ 
ತನ್ನುಳೇ ತಿರೈತ್ತೆಮಿನ್ದು ಅಡಂಗುಗಿನ್ಹ ತನ್ಮೈಪೋಲ್‌ 
ನಿನ್ನುಳೇ ಪಿಜನ್ದಿಜನ್ದು ನಿಜ್ಚಿವುಮ್‌ ತಿರಿಬವುಮ್‌ 
ನಿನ್ನುಳೇ ಯಡಂಗುಗಿನ್ಹ ನೀರ್ಮೈನಿನ್ನಣಿನ್ಹದೇ 
ಎಂದು ಹಾಡಿದ್ದಾರೆ. | 
ನಾವು ಎಷ್ಟು ಮೋಸಗಾರರು? ನಮ್ಮೊಳಗೆ ಭಗವಂತನಿದ್ದಾನೆಂಬುದು - 
ಗೊತ್ತಿದ್ದೂ ಆತನಿಗೇನೂ ತಿಳಿಯುವುದಿಲ್ಲನೆಂಬ ಭಾವನೆಯಿಂದ ನಾವು ಏನೆಲ್ಲಾ | 
ಯೋಚನೆಗಳನ್ನು ಮಾಡುತ್ತೇವೆ. ಇದನ್ನು ತಿಳಿದಾಗ ನನಗೇ ನಗೆಯು ಬರುತ್ತ ಡೆ 
ಎನ್ನುತ್ತಾರೆ ತೊಂಡರಡಿಪ್ಪೊಡಿ (ವಿಪ್ರ ನಾರಾಯಣ). ಈತ ಶ್ರೀರಂಗದಲ್ಲಿ ರಂಗನಾಥ | 
ನಿಗೆ ಪುಸ್ಪಕೈಂಕರ್ಯ ಮಾಡುತ್ತಿ ದ್ದು ಡೀವಾಡೀವಿಯ i ನಂತರ ಎಚ್ಚೆತ್ತ | 
ಭಕ, 
ಉಳ್ಳತ್ತೆಯುಅಕ್ಕೆಯುಮ್‌ ಮಾಲ್ಕೆ ಉಳ್ಳುವಾರ್‌ ಉಣರ್ಮೊನಿಲ್ಲಾ 
ಉಳ್ಳತ್ತೇನ್‌ ನಾನುಂ ತೊಣ್ಣಾಯ್‌ ತೊಣ್ಣುಕ್ಕೇ ಕೋಲಂ ಪೂಣ್ಣು 
ಉಳ್ಳುವಾರುಳ್ಳಿತ್ತೆಲ್ಲಾಮ್‌ ಉಡ ನಿರುನ್ನು ಅರುದಿಯೆನ್ನು 
ವೆಳ್‌ಹಿಪ್ಪೋಯ್‌ ಎನ್ನುಳ್ಳೇ ನಾನ್‌ ವಿಲವಜಚ್ನಿಜ್‌ತ್ರಿಟ್ಟೇನೇ 
ಕುಲಶೇಖರರು ಕೇರಳದ ಅರಸರಾಗಿದ್ದವರು. ಶ್ರೀರಂಗನ ಭಕ್ತರಾದವರು, ' 
ದೇವರೊಡನೆ ಇವರ ಸಂಬಂಧ ಕಿಸೆಯಿಂದ ಕೂಡಿದ್ದು. ಸೇಕ್ಸ ರೋಗಿಗೆ ವೈದ ನಲ್ಲಿ | 
p "ಪ" 
ದ ೨ತಹುದುದೇಹೆವನ್ನು ಕೊಯ್ದು ಚುಚ್ಚಿ ದರೂ “ನಾನು ನಿನ್ನ್ನ ಕೈಂಕರ್ಯಕ್ಕಾಗಿ 
ಕಾದಿದ್ದು ನಿನ್ನ ಕೃಪೆ ನೆಗಾಗಿ ಹಾಟ) ಕೊ 


5 
a A irs pe 


ತಮಿಳು ಸಾಹಿತ್ಯದಲ್ಲಿ ಧರ್ಮಚಿಂತನೆ ೨೦೩ 


ವಾಳಾಲಜಕಿತ್ತು ಚ್ಹುಡಿನುಮ್‌ ಮರುತ್ತುವನ್‌ ಪಾಲ್‌ 

ಮಾಳಾದ ಕಾದಲ್‌ ನೋಯಾಳನ್‌ ಪೋಲ್‌ ಮಯತ್ತಾಲ್‌ 
ಮಾಳಾತ್ತುಯರ್‌ ತರಿನುಮ್‌ ವಿತ್ತು ವಕ್ಕೋಟ್ಟಮ್ಮಾ ನೀ 
ಅಳಾವುನದರುಳೇ ಪಾರ್ಪನಡಿಯೇನೇ ಎಂಬುದು ಇವರ ನಿಷ್ಠೆ 


ದೇಹದಲ್ಲಿ ಭ್ರಮೆ, ಮಾನಿನೀಸಂಗ, ಚು ಭೋಗ-ಇಂತಹ ಆಸೆಗಳುಳ್ಳೆ ವರ 
ಸಹವಾಸ ಬೇಡ. ಅವರನ್ನು ಹು ಚ್ಚ ರೆಂದು ಕಾಣುತ್ತೇನೆ. 

ಪೇಯರೇ ಎನಕ್ಕು ಮ ಯಾನುಮೋರ್‌ 

ಪೇಯನೇ ಎವರ್ಕುಮ್‌ ಇದು ಪೇಶಿಯೆನ್‌ 

ಆಯನೇ ಅರಜ್ಞಾ ಎನ್ನಟ್ಸ್‌ಕ್ಕೈನ್ಹೇನ್‌ 

ಪೇಯ ನಾಯೊಳಿನ್ನೇನ್‌ ಎಮ್ಬಿರಾನುಕ್ಕೇ 


ಅವರೂ ನನ್ನೆನ್ನು ಹುಚ್ಚನೆಂದು ಭಾವಿಸುತ್ತಾರೆ. ಅದು ನನಗೆ ಗೊತ್ತು. ರಂಗಾ, 
ಎಂದು ನಿನ್ನನ್ನು ಕರೆಯುತ್ತೇನೆ. ರಕ್ಷಿಸು ಎಂದು ಆಕ್ರಂದಿಸಿದ್ದಾರೆ ವೆರುಮಾಳ್‌ 
ತಿರುಮೋಟಕಿಯಲ್ಲಿ 


ತಿರುಪತಿಯ ವೆಂಕಟಾಚಲನನ್ನು ಅವರು ಬೇಡುವುದೇನು? ನಾನು ಜಡವಸ್ತು 
ವಾಗಿದ್ದ ರೂ ಸರಿಯೇ, ನಿರಂತರ ನಿನ್ನ ಸಮಿಸಾಪದಲ್ಲಿರಬೇಕು. ಮಾನಾಗಿಯೋ, ವೃಕ್ಷ 
ವಾಗಿಯೋ, ಪೊದೆಯಾಗಿಯೋ, ಕೊನೆಗೆ ಗರ್ಭಗೃಹದಲ್ಲಿ ಹೊಸತಿಲಾಗಿಯೋ 
ಇರುವಂತೆ ಅನುಗ್ರಹಿಸು ಎಂದು 


ಶೆಡಿಯಾಯ ವಲ್ವೆನೈ ಹಳ್‌ ತೀರ್ಕ್ಕುಮ್‌ ತಿರುಮಾಲೇ 

ನೆಡಿಯಾನೇ ವೇಂಗಡವಾ ನಿನ್‌ ಕೋಯಿಲಿನ್ಬಾಶಿಲಿಲ್‌ 
ಅಡಿಯಾರುಮ್‌ ವಾನವರುಮ್‌ ಅರಂಬೆಯಾರುಂ ಕಿಡನ್ನಿಯಜ್ಞುವ್‌ 
ಪಡಿಯಾಯ್‌ ಕಿಡನ್ಹು ಉನ್‌ ಪವಳವಾಯ್‌ ಕಾಣ್ಟೇನೇ 


ಹಾಗೆ ಹೊಸಿತಿಲಾಗಿದ್ದರೆ ಭಕ್ತ್ಮಾಂಫ್ರಗಳ ಕೀಣುವಿನಿಂದ ಪುನೀತನಾಗ.ವುದ್ದದೆ 
ಎಂದೆಂದಿಗೂ ನಿನ್ನ ಹವಳದಂತಹ ಬಾಯನ್ನು ನೋಡುತ್ತಿರಬಹುದಲ್ಲ! ತಿರುಪ್ಪಾಣರ್‌ 
ಪಂಚಮರು, ಶಿ "ರಂಗನನ್ನು ಸುತ್ತಿಸುತ್ತಾ ಪಾಣ್‌ ವಾದ್ಯವನ್ನು ನುಡಿಸುತ್ತಾ 
ಕಾವೇರಿಯ ಇನ್ನೊಂದು ದಡದಲ್ಲಿ ನಿಂತೇ ಶ್ರೀರಂಗನನ್ನು ಕಲ್ಪಿಸಿಕೊಳ್ಳು ತ್ತಿದ್ದವರು. 
ರಂಗನಾಥನ ಕೃ ತಂಡ ರಂಗನ FS ಗರ್ಭಗೃ ಹಕ್ಕ ಕಗ ವಂತಾಗಿ 
ದೇವನ ದಿವ್ಯ ಮ i ವಿಗ್ರಹವನ್ನು ಕಂಡು ಪಾದಾದಿ ಕೇರೆಸರ್ಯ್ಯಂತ ಭಕ್ತಿಸರವಶ 
ನಾಗಿ ಸ್ತು ಉತ ಜೀವನನ್ನು ಆದಿ, ಅಮಲ, ಹಿರಾನ್‌ ಎಂದೆಲ್ಲಾ ವರ್ಣಿಸಿ ತನ್ನ 
ಕೆ ೦ಕರ್ಯವನ್ನು ಶನಗೇ ದಕ್ಕಿ ಸಿಕೊಳ್ಳೆ ದೆ ತನ್ನ ದಾಸರೆಲ್ಲರಿಗೂ ದಾಸನಾಗಿರಲಿ ps 


ಗುರುತು ಹಿಡಿದ ೫೫ಕ್ಕೆ ನತರ ಎಂದೆಲ್ಲಾ ಹಾಡಿದ. 


೨೦೪ ಮಾನವಿಕ ಕರ್ಣಾಟಕ 


ಎನ್ನಮುದಿನೇ ಕಣ್ಣಕಣ್ಣ್ಗಳ್‌ ಮತ್ತೊನ್ಹಿನೈ ಕ್ಕಾಣಾವೇ 


ನನ್ನವನನ್ನು ಕಂಡ ಕಣ್ಣುಗಳು ಮತ್ತಾವುದನ್ನು ನೋಡುವುದಿಲ್ಲ ಎಂದು ಹೇಳಿ" 
ದೇವರಲ್ಲಿ ಲೀನನಾದ ಈ ಆಳ್ವಾರ್‌. 

ತಿರುಮಂಗೈ ಮೂಲತಃ ಒಬ್ಬ ನಾಯಕ. ಕಳ್ಳ ನಾದ. ಕೈವಕೃಪೆಯಿಂದ 
ಭಕ್ತನಾದ. ಬದರಿಯಿಂದ ತಿರುಕ್ಳುಕುಂಗುಡಿಯವರೆವಿಗೂ ಕ್ಷೇತ್ರಗಳನ್ನು ದರ್ಶಿಸಿದ ' 
ತಾನು ಮಾಡದ ಕೆಲಸಗಳೇ ಇಲ್ಲ. ಅಂತಿಮವಾಗಿ ನಾರಾಈನನು ಆಶ್ರಯಿಸಿದ. 


Pe et ಜಯಂ ತ 


ನಾಡಿನೇನ್‌ ನಾಡಿನಾನ್‌ ಕಂಡುಕೊಂಡೇನ್‌ 
ನಾರಾಯಣ ಎನ್ನುಮ್‌ ನಾಮಮ್‌ 


ಇವರಲ್ಲೆಲ್ಲಾ ಜ್ಞಾನಿ ಎನಿಸಿಕೊಳ್ಳುವಾತ ನಮ್ಮಾಳ್ವಾರ್‌, ತಿರುವಾಯ್ಕೊಟಕಿ ಇವರ ' ಕ 
ಕೃ ತಿಗಳಲ್ಲಿ 'ಅತಿಸರಿಚಿತವಾದ ಶ್ರ ನ್ನ ವಾದ ಪ ಬಂಧ. ನಿರಂತರವಾಗಿ ದೇವರ ಹಿರಿಮೆ ' 
ಸಷ ನ್ನು ಅರಿಯುವುದರ ಮೂಟೆ ಸ ರೂಪಜ್ಞಾ ನವೇರ್ಪಡುತ್ತ ಜೆ. ದೇವರು 
ಮನುಷ್ಯ ನಚಿತ್ತಸ ಸ್ವಭಾವಕ್ಕನುಗುಣವಾಗಿ ಉಪಾಸನಾವಸ್ತು ವನ್ನು ಅನುಗ್ರ ಹಿಸುತ್ತಾ 
Fe ಸ ಆಳ್ವಾ ರರು ಕಂಡುಕೊಂಡ ವಿಷಯ. ಸವದ ಅನಂತತ್ವ ವನ್ನು 
ಆಶ್ಚರ್ಯದಿಂದ ಮೆಚ್ಚ ವ ಆನ.ರಾಗಿಸುವ ಪ್ರಕ್ರಿ ಯೆಯಿಂದ ಚಿತ್ರದ ಕಾರ್ಯ ' | 
ನಿರ್ವಹಣಾಶಕ್ತಿ ಮಾರ್ಪಟ್ಟು ಸುಖಾನ.ಭವದ ಗ್ರ ಗ ಹಣಕಿ, ಹೆಚ್ಚು ತ್ತದೆ. ಮತ್ರ 
ಲೋಕದಲ್ಲಿಯೇ ದಿವ್ಯದ್ಧ ಬಯ ನಿರಂತರ `'ಖಾನ:ಭವಸಾಭ್ಯ. ಹೂವಾಗಿ, ' 
ಹಕ್ಕಿಯಾಗಿ, ದೇವರ ಕೈಂಕರ್ಯ ಮಾಡಬಹೆ:ದಾದ ಅರಿವೂ ಉಂಟಾಗುತ್ತವೆ. ಇವು, 
ಇಂತಹವು ಈ ಪ್ರಬಂಧದಲ್ಲಿ ಕಾಣಿಸಿಕೊಳ್ಳುವ ವಿಷಯಗಳು ಎಂತಲೇ ಇದನ್ನು 
ಭಗವದ್ವಿಷಯ ಎಂದು ಕರೆಯಲಾಗಿದೆ. ॥ 
ಸಕಲ ವಿಷಯ್ಕ ಸಂಗಗಳನ್ನೂ ತ್ಯಜಿಸಿ ನಿಮ್ಮ ಆತ್ಮಗಳನ್ನು ಆತ್ಮನಾಥನಾದ $4 
ಸರ್ವೇಶ್ವರನಿಗೆ ಒಪ್ಪಿಸಿ. 


ವೀಡುಮಿನ್‌ ಮುಜ್ಜಿ ವುಮ್‌ ವೀಡು ಶೆಯ್ದು ಉಮ್ಮುಯಿರ್‌ 
ವೀಡುಡೈಯಾನಿಡ್ಕೆ ವೀಡು ಶೆಯ್ಮಿನೇ 
ಜಾ ಶ್ಲ ನಾನಂದ ಸ್ವಭಾವವುಳ್ಳ ಅಸಂಖ್ಯಾ ತ ಆತ ರನ್ನು ಸಮಸ ಸ್ವಕಲ್ಯಾಣ ಗುಣಗಳ 


ನ್ಸುಳ್ಳ ಶ್ರೀಮನ್ನಾ ರಾಯಣನು ತನ್ನ ಆಶಿ ತಕಿದು ಭಾವಿಸಿ ರಕ್ಷಿಸುತ್ತಾನೆ. ಆತನ ' 
ಶಿ ಶ್ರೀಪಾದಗಳನ್ನು ಆಶ್ರ ಯಿಸಿ. 


i Cl ಬಚತಾಟ ೂ. 


ಎಣ್ಣಿರುಕ್ಕುನ್ನಲತ್ತು ಒಣ್ಣೊರು ಶೀಠ್‌ಲ 
'ವಣ್ಣುಗಪ್‌ ನಾರಣನ್‌ ತಿಣ್ಣವಿಲ್‌ ಶೇರೇ ! 
ಸುಮಾರು 9ನೆಯ ಶತಮಾನದ ಕವಿ ಕಂಬನ್‌ ಜನಿಸಿದ:ದು ತೇರಳಂದೂರಿ 
ನಲ್ಲಿ. ಶಡಗೋಪ ಅಂದಾದಿ, ಸರಸ್ವತಿ ಆಂದಾದಿ ಮುಂತಾದ ಕೃತಿಗಳನ್ನು ರಚಿಸಿ 


ತಮಿಳು ಸಾಹಿತ್ಯದಲ್ಲಿ ಧರ್ಮಚಿಂತನೆ ೨೦೫ 


ದ್ದರೂ ಇವರು ಖ್ಯಾತರಾಗಿರುವುದು ಇಂದಿಗೂ ತಮಿಳರ ಮನೆಮಂದಿರಗಳಲ್ಲಿ 
ಪ್ರವಚಿಸಲ್ಪಡುತ್ತಿರುವ ತಮ್ಮ ರಾಮಾಯಣದಿಂದ ಇವರು ಅಮರರಾಗಿದ್ದಾರೆ, 
ವಾಲ್ಮೀಕಿಯ ರಾಮಾಯಣವನ್ನ ಕಥೆಯಲ್ಲಿ ಅನುಸರಿಸಿದ ರೂ, ಚಿತ್ರಣ ಇವರದೇ. 
ಕಾವ್ಯದಲ್ಲಿ ಎಲ್ಲ ಪಾತ್ರಗಳಿಗೂ ವಿಶಿಷ್ಟ ಗುಣಗಳನ್ನು ರೂಪಿಸಲಾಗಿಡಿ. ಇದರಲ್ಲಿ 
ಕಾಣುವುದು ತಮಿಳು ಸಂಸ್ಕೃತಿ. ಆದರೂ ಧರ್ಮ ಭಕ್ತಿಗಳನ್ನು ನಿರೂಪಿಸುವಾಗ 
ಹೊಸತನವಿದೆ. | 

ದಶರಥ ರಾಮನಿಗೆ ಸಟ್ಟಾಭಿಷೇಕ ಮಾಡುವುದಾಗಿ ಪ್ರಕಟಿಸಿದಾಗ ಜನರಲ್ಲಿ 
ಅತೀವ ಸಂತೋಷವಾಯ್ತು. ಆಗ ಅವರು ತೋರಿದ ಪ್ರತಿಕ್ರಿಯೆ 


ಭೂವಲಯಮ್‌ ಇನ್ನು ತನಿ ಅನ್ನು ಪೊದು 


ಈ ಸಾಮ್ರಾಜ್ಯ ಹಿಂದೆ (ಅನ್ನು) ಹಲವರಿಂದ ಆಳಲ್ಪಟ್ಟದ್ದು. ಏಕಚಕ್ರಾಧಿ 
ಪತ್ಯವಾಗಿರಲಿಲ್ಲ. ಈಗ, ಇನ್ನು ಮೇಲೆ ಇದು ರಾಮನದೇ ಸ್ವಂತ (ತನಿ). 
ಅವನೊಬ್ಬನಿಗೇ ಸೇರಿದುದು ಎಂದು ಇದರ ಅರ್ಥ. ಇದಕ್ಕೆ ಇನ್ನೊಂದು ಅರ್ಥವನ್ನೂ 
ನೀಡಲಾಗಿದೆ. ಇನ್ನುತನಿ ಎಂಬಲ್ಲಿ ಪದವಿಭಾಗಮಾಡಿ ಅನ್ನುಪೊದು ಎನ್ನುವ 
ಬದಲಾಗಿ ಭೂವಲಯವಮವ ಎಂಬಲ್ಲಿಗೆ ವಾಕ್ಯವನ್ನು ಒಡೆದು ಇನ್ನುತನಿಅನ್ನು ಎಂದು 
ಮುಂದಿನಭಾಗವನ್ನು ಕೂಡಿಸಿ, 

ಈ ಭೂವಲಯ ಇಂದು ಒಬ್ಬರದೇ ಅಲ್ಲ; ಯಾರೊಬ್ಬರಿಗೇ ಸೇರಿದುದಲ್ಲ, 
ಪೊದು-ಎಲ್ಲರಿಗೂ ಸೇರಿದುದು. ಒಂದು ವಿಧದಲ್ಲಿ ರಾಮರಾಜ್ಯ ಪ್ರ ಜಾರಾಜ್ಯವಾಯಿತು 
ಎಂದೂ ಈ ಮಾತನ್ನು ಅರ್ಥೈಸಲಾಗಿದೆ. 


ಆದಕೆ ಮರುದಿನ ರಾಮನು ಕೈಕೇಯಿಯ ಅಂತಃಪುರಕ್ಕೆ ದಶರಥನನ್ನು ಅರಿಸಿ 

ಕೊಂಡು ಹೋದ. ಅಲ್ಲಿ ಕೈಕೇಯಿ ಅರಸನ ಅಭಿಲಾಷೆಯನ್ನು ತಾನೇ ಪ್ರಕಟಸಿದಳು. 
ರಾಮ ವನವಾಸಕ್ಕೆ ಹೋಗಬೇಕೆಂಬುದು ಅರಸನ ಅಪೇಕ್ಷೆ ಎಂದಳು. ಈ ಸಂದರ್ಭ 
ದಲ್ಲಿ ಇದಕ್ಕೆ ರಾವನ ಪ್ರತಿಕ್ರಿಯೆ ಏನಾಗಿತ್ತು? ಹೇಗೆ ಅದನ್ನು ಮುಖದಲ್ಲಿಯಾದರೂ 
ವ್ಯಕ್ತ ಗೊಳಿಸಿದ ಎಂದು ಕನಿ ಪ್ರಶ್ನಿಸಿ 

ಇಪ್ಪೊಳುದು ಎಮ್ಮನೋರಾಲ್‌ ಇಯಂಬುದರ್ಕ್ಕು ಇಳಿದೇ ಯಾದು 

ಶೆಪ್ಪೆರುಮ್‌ ಗುಣತ್ತು ರಾಮನ್‌ ತಿರುಮುಖ ಚ್ಚೆಲ್ವಿ ನೋಕ್ಕಿಲ್‌ 

ಒಪ್ಪದೇ ಮುನ್ಬುವಿನ್ನು ಅವ್ವಾಚಕಮ್‌ ಉಣರ್ತ್ತುಕ್ಕೇಟ್ಟ 

ಅಪ್ಪೊಟುದು ಅಲರ್ನ್ಸ್ನ ಶೆನ್ನಾಮರೈಯಿನೈ ವಿನ್ಮದು ಅಮ್ಮಾ 
ರಾಮನ ಪ್ರತಿಕ್ರಿಯೆಯನ್ನು ಹೇಗೆ ತಾನೇ ತಿಳಿಯ ಬಲ್ಲೆವು? ರಾಮನದು ವರ್ಣ 
ನಾತೀತವಾದ ಗ:ಣ, ಮುಖದಲ್ಲಿ ಯಾವಸೂಚನೆಯೂ ಸಿಗಲಿಲ್ಲವೇ ಎಂದರೆ, 
ಆತನ ಮುಖ ಆ ಮೊದಲ್ಕು ಹಾಗೂ ಆನಂತರ ಕಮಲಗಳಂತಿದ್ದುವು. ಆದರೆ 


೨೦೬ ಮಾನವಿಕ ಕರ್ಣಾಟಕ 


ಆ ಕ್ಷಣ, ತಾಯಿಯ ಬಾಯಿಂದ ವನವಾಸದ ಆಜ್ಞೆಯನ್ನೂ ಕೇಳಿದ ಆ ಕ್ಷಣದಲ್ಲಿ 1 
ಆ ಮುಖಕಮ ಲ ಸಂಪೂರ್ಣವಾಗಿ ಅರಳಿದಂತಿತ್ತು ಎಂದಿದ್ದಾ ಕೆ. 
ಇದುರಾಮನ ಸಹಜಗುಣ. ಲವಲೇಶವಾದರೂ ಇದರಿಂದ ತಳಮಳಿಸಲಿಲ್ಲ. 1 
ಬಹುಶಃ ರಾಜ್ಯವನ್ನಾಳುವ ಹಿರಿದಾದ ಜವಾಬ್ದಾರಿಯಿಂದ ಮುಕ್ತನಾದೆ ಎಂಬ 
ಸಂತೋಷವೇ? ಹೇಗೂ ಅವನ ಮುಖಾರವಿಂದ ಇನ್ನಷ್ಟು ಅರಳಿತೇ ಹೊರತು ' ಭ್ಯ 
ಕುಗ್ಗಲಿಲ್ಲ. | 
ಆಂಜನೇಯ ಸೀತೆಯನ್ನು ಲಂಕೆಯಲ್ಲಿ ಕಂಡು ಹಿಂದಿರುಗಿದ. ಎಲ್ಲರಿಗೂ 1 
ಆತನು ಕಂಡದ್ದನ್ನೂ ತಿಳಿವ ಆಸೆ ರಾಮನಿಗೂ. ಆಂಜನೆಯ ಹೇಳುತ್ತಾನೆ. 
ವಿರ್ಪಿರುಮ್‌ ತಡಂ ತೋಟ್‌ ವೀರ ವೀಂಗು ನೀರ್‌ ಇಲಂಗೈ ಎರ್ಪಿನ್‌ 
ನರ್ಪೈೆರುಮ್‌ ತವತ್ತಳ್‌ ಆಯ ನಜ ಯೈಕಂಡೇ ನಲ್ಲೇನ್‌ 
ಇರ್ಪಿರಪ್ಲು ಎನ್ಸದು ಒನ್ನುಮ್‌ ಇಜುಪ್ಪೊಜ್‌ಯ್‌ ಎನ್ವದು ಒನ್ನುಮ್‌ 
ಕರ್ಪೈೆನುಮ್‌ ಪೇರದು ಒನ್ನು ಮ್‌ ಕಟ್‌ನಡಂ ಪುಜ೨ಯಕ್ಕಂಡೇನ್‌ 


ವಿಶಾಲವಾದ ಭುಜಗಳುಳ್ಳೆ ವೀರನಾದ ರಾಮನೇ ಸಮುದ ದ್ರದಿಂದಾವೈ ತವಾದ ಲಂಕೆಯ. | 
ಮಧ್ಯೆ ನಾನು ಕಂಡು ಡು ಕೇವಲ ಒಬ್ಬ ತಪಸಿ ನಿಯನ್ನಲ್ಲ. ಚ್‌ ದಿವ್ಯಕುಲ ' 
ಸಂಜಾತಳಾಗಿ, ಅಪಾರವಾದ ಸಹನೆಯನ್ನು ಳ್ಳ ಸತಿವ್ರತಾಶಿರೋಮಣಿಯನ್ನು . 
ಆ ತಪಸ್ತಿನಿಯಲ್ಲಿ ಈ ಮೂರೂ ಗುಣಗಳೂ ಸೇರಿ ನರ್ತಿಸುತ್ತಿದ್ದಂತಿದ್ದುವು. | 

12ನೆಯ ಶತಮಾನದ ನಂತರದಲ್ಲಿ ಬಂದ ವಿಲ್ಲಿಪುತ್ತೂರಾರ್‌ ವಿಲ್ಲಿಪುತ್ತೂರಿ 
ನವರು, 4330 ವೃತ್ತಗಳುಳ್ಳ 10 ಅಧ್ಯಾಯಗಳಲ್ಲಿ ಮಹಾಭಾರತವನ್ನು ಅ ಸಮಗ್ರ, ' 
ವಾಗಿ ಬರೆದನು ನಂತರ ನಲ್ಲಾಪ್ಪಿಳ್ಳೆ ಎಂಬ ಕವಿ 10000 ಶ್ಲೋಕಗಳನ್ನು ಸೇರಿಸಿ | 
18 ಅಧ್ಯಾಯಗಳನ್ನು ಮುಗಿಸಿದರು.  ವಿಲ್ಲಿಭಾರತವರ್‌ ಎಂದು ಖ್ಯಾತವಾದ ವಿಲ್ಲಿ 
ಪುತ್ತೂರರ ಭಾರತದಲ್ಲಿ ಬರುವ ಕರ್ಣನ ಚಿತ್ರವೊಂದನ್ನು ಇಲ್ಲಿ ಸ ಒರಿಸಬಯಸುತ್ತೆ ನೆ. 

ರಣರಂಗದಲ್ಲಿ ಎಲ್ಲವನ್ನೂ ತೆತ್ತು ಅಸಹಾಯನಾಗಿ ಕರ್ಣ ನಿಂತಿದ್ದಾನೆ ನೆ. ರಥ ಕೆಳ 
ಗಿಳಿದಿದೆ. ಅಸ್ತ್ರಪ್ಪ ಪ್ರಯೋಗ he SR ಪರಶುರಾಮನ ಶಾಪ ಅಡ್ಡ ಬನದ ಇನ್ನೆ "ನು 
ಅರ್ಜುನನ ಇನ್ನೊಂದು ಬಾಣ ಇವನನ್ನು ಸಮಾಪ್ತಿ ಗೊಳಿಸಬೇಕು. ಆಗ ಶ್ರಿ ಕ್ಸ ಸ 
ಕರ್ಣನಿಗೆ ಕೃಪೆತೋರುತ್ತಾನೆ. ಭಾರತದಲ್ಲಿ ಕುಂದಿಲ್ಲದ ಗುಣ ಕರ್ಣನದು. he 
ಬಳಿತಾನೇ ಹೋಗುತ್ತಾನೆ. ನಾನು ನಿನ್ನನ್ನು ನೋಡಲು ಬಂಜೆ ಎನ್ನುತ್ತಾನೆ. 
ಇನ್ನೇನಿದೆ ನೋಡಲು ಎಂದು ಕರ್ಣ ಉತ್ತರಿಸಿದಾಗ ನೀನು ನನ್ನನ್ನು ನೋಡಬೇಕು 
ಎಂದು ಹೇಳಿ ಅವನಿಗೆ ವಿಶ್ವ ರೂಪದರ್ಶನ ನೀಡುತ್ತಾನೆ. ಕರ್ಣ ಧನ್ಯಭಾವ 
ದಿಂದಿದ್ದಾಗ್ಯ ಏನಾದರೂ ಬೇಡು ಎನ್ನು ತ್ತಾನೆ ಕೃಷ್ಣ. ಇನ್ನೇನು ಬೇಡಲಿ, 
ಇದಕ್ಕಿಂತ ಇನ್ನೇನು ಬೇಕು ಎಂದರೂ ಒತ್ತಾಯಿಸುತ್ತಾನೆ. ಆಗ ಕರ್ಣ ಕೇಳಿ 
ಕೊಂಡುದು ಹೀಗೆ 


ತಮಿಳು ಸಾಹಿತ್ಯದಲ್ಲಿ ಧರ್ಮಚಿಂತನೆ ೨೦೭ 


ಇಲ್ಲೈ ಎನ್ನುವರೈ ಪ್ಪೋರ್ಕ್ಕು 
ಇಲ್ಲೈ ಎನ್ನುಮರಿಯಾ 
ಇದಯಮ್‌ ವೇಂಡುಮ್‌ 


ಭಗವಂತ, ಇನ್ನೇನಾದರೂ ಜನ್ಮತಾಳಿದಕ್ಕೆ ನನ್ನಲ್ಲಿಲ್ಲ ಕೊಡು ಎಂದವರಿಗೆ ನಾನು 
ಇಲ್ಲ ಎನ್ನಬಾರದಂತಹ ಹೃದಯ ನನಗೆಕೊಡು. 


ಈತನಿಗಿಂತ ಉತ್ತಮ ಪುರುಷ ಬೇರಾರು ? 


ಈ ನನ್ನ ಪ್ರಬಂಧವನ್ನು ಪೆರಿಯ ಪುರಾಣವನ್ನು ರಚಿಸಿದ ಶೇಕ್ಕಿಳಾರರ 
ಈ ಪ್ರಾರ್ಥನೆಯೊಂದಿಗೆ ಮುಗಿಸುತ್ತೇನೆ. 


ಉಲಗೆಲಾಮ್‌ ಉಣರ್ನೋದರ್‌ ಕರಿಯವನ್‌ 

ನಿಲವುಲಾವಿಯ ನೀರ್ಮಲಿಮೇಣಿಯನ್‌ 

ಅಲಗಿಲ್‌ ಜೋತಿಯನ್‌ ಅಂಬಲತ್ತಾಡುವಾನ್‌ 

ಮಲರ್ಚಿಲಮ್ಹಡಿ ವಾಟ್‌ ವಣಂಗವಾವನ್‌ 
ಎಲ್ಲ ಲೋಕಗಳಿಗೂ ತನ್ನ ಸ್ವಭಾವ ತಿಳಿಸಲು ಸಾಧ್ಯವಿಲ್ಲದವನು, ಬಾಲಚಂದ್ರ 
ಗಂಗೆಯರನ್ನು ಜಡೆಯಲ್ಲಿ ಅಲಂಕರಿಸಿದವನು, ಅಳತೆಯಿಲ್ಲದ ಜೋತಿರ್ಮಯ್ಯ 
ಚಿದಾಕಾಶದಲ್ಲಿ ನರ್ತಿಸುವವನ ಜ್ಞಾ ನಪ್ರಕಾಶವನ್ನು ಹೊಂದಿ ನೂಪುರವಿರುವ 
ಶ್ರೀಪಾದಗಳನು ಸ್ತುತಿಸಿ ನಮಿಸುವೆನು. 


ಎಂಟನೆಯ ಶತಮಾನದಲ್ಲಿ ಭಾರತವನ್ನೆಲ್ಲ ಆವರಿಸಿದ ಮಹಾಧಾರ್ಮಿಕ ' 
ಸುಧಾರಣೆಯು ಪಲ್ಲವರ ಆಸ್ಥಾನದಲ್ಲಿ ಆರಂಭವಾಯಿತು. ಆ ಕಾಲದಲ್ಲಿ | 
ಪ್ರಸಿದ್ಧವಾದ ಮತ್ತು ಭಾರತದ ಅನೇಕ ಭಾಗಗಳಿಗೆ ಇನ್ನೂ ಅಪರಿಚಿತವಾಗಿರುವ, 
ಹಾಗೂ ಧಾರ್ಮಿಕ ವಿಚಾರ ಮತ್ತು ಭಕ್ತಿಯ ಉದಾತ್ತ ಅಭಿವ್ಯಕ್ತಿಯ ಗಣಿಯಂತಿ 
ರುವ ತಮಿಳು ವೈಷ್ಣವ ಮತ್ತು ಶೈವ ಸಾಹಿತ್ಯವು ಪ್ರಧಾನವಾಗಿ ಬೆಳೆಯಿತು, ದಕ್ಷಿಣ 
ಭಾರತದಲ್ಲಿ ಶಿವ ಮತ್ತು ವಿಷ್ಣು ಸಂಥಗಳೆರಡೂ ಭಕ್ತಿಯ ರೂಪಗಳಾಗಿವೆ. ವಾಸ್ತವ 
ವಾಗಿ, ದಕ್ಷಿಣದ ಧಾರ್ಮಿಕ ಭಾವನೆಯನ್ನು ಇಂದಿಗೂ ಪ್ರಭಾವಯುತವಾಗಿ ಉಳಿಸಿ 
ರುವ ಶೈವ-ವೈಷ್ಣವ ಸಂತರೆಲ್ಲ ಪಲ್ಲವ ಪ್ರಭುತ್ವ ಕಾಲದಲ್ಲಿ ಜೀವಿಸಿದ್ದರು. ಅವರಲ್ಲಿ 
ಕಡೆಯ ಸಂತನೆನಿಸಿದ ಸುಂದರ ಮೂರ್ತಿಯು ಪಲ್ಲವರ ಕಡೆಗಾಲದಲ್ಲಿ ಬದುಕಿದ್ದನು....' 
ದಕ್ಷಿಣ ಭಾರತದ ಧಾರ್ಮಿಕ ಸಂಪ್ರದಾಯವು ಒಂದು ಕಾಲಕ್ಕೆ ಜೈನರ ಪ್ರಭಾವಕ್ಕೆ 
ಒಳಗಾಗಿತ್ತೆಂದು ನಂಬಲು ಆಧಾರವಿದ್ದರೂ, ಹಿಂದಿನ ಕಾಲದ ಜೈನ- ಬೌದ್ಧ ಗುರುಗಳು 
ಕ್ರಮೇಣ ಪ್ರಭಾವಹೀನರಾಗಿದ್ದರೆಂದು ಕಾಂಚಿಗೆ ಭೇಟಯಿತ್ತಿದ್ದ ಯುವಾನ 
ಚುವಾಂಗ್‌ನ ಬರಹಗಳಿಂದ ಕಂಡುಬರುತ್ತದೆ, 


ಸಿ. ಎಂ. ಮುನಿರಾಮಸಪ್ಪ ಮತ್ತು 
"ಬಿ. ಎಚ್‌. ಸುರೇಶ್‌ 


ಸಣ್ಣ ಕೈಗಾರಿಕೆಗಳು, ಸರ್ಕಾರ ಹಾಗೂ 
ಉದ್ಯಮಿತನ : ಒಂದು ಅವಲೋಕನ 


ಪೀಠಿಕೆ ೪ 


ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯೂ ಸಹ ಅರ್ಥಪೂರ್ಣ ಹಾಗೂ ಲಾಭದಾಯಕ 
ವೃತ್ತಿಯಲ್ಲಿ ತೊಡಗಿದಾಗ ಮಾತ್ರ ನಾವು ಅದರ ಸರ್ವತೋಮುಖ ಅಭಿವೃದ್ಧಿ 
ಯನ್ನು ನಿರೀಕ್ಷಿಸಬಹುದು. ದೇಶದ ಪ್ರತಿಯೊಬ್ಬ ಪ್ರಜೆಗೂ ಇದರಿಂದ ನಿರೀಕ್ಷಿತ 
ಅನುಕೂಲವಾಗುತ್ತದೆಂಬುದು ಇಲ್ಲಿಯ ಊಹೆ. ಇಂತಹ ವಾತಾವರಣದ 
ನಿರ್ಮಾಣದ ಜವಾಬ್ದಾರಿ ಸರಿಸಮನಾಗಿ ಅಲ್ಲಿನ ವ್ಯಕ್ತಿಗಳ ಮತ್ತು ಸರ್ಕಾರದ 
ಮೇಲಿರುತ್ತದೆ. ವಿವಿಧ ರಂಗಗಳಲ್ಲಿ ಸಮಾನ ಬೆಳವಣಿಗೆ ಇದ್ದರೆ ಮಾತ್ರ ಇಂತಹ 
ವಾತಾವರಣದ ನಿರ್ಮಾಣ ಸಾಧ್ಯ. ಏಕೆಂದರೆ ಪ್ರತಿಯೊಂದು ಕ್ಷೇತ್ರವೂ ಇತರೆ 
ಕ್ಷೇತ್ರಗಳಿಗೆ ಪೂರಕವಾಗಿರುವುದೂ ಅಲ್ಲದೆ ಇತರೆ ಕ್ಷೇತ್ರಗಳಿಂದ ಪ್ರೇರಣೆಗೊಂಡಿರು 
ತ್ತದೆ. 

೫°. ಇದು ವೈಜ್ಞಾನಿಕ ಯುಗ. ನಮಗೆ ತಿಳಿದಂತೆ ವಿಜ್ಞಾನ ಹಾಗೂ 
ತಂತ್ರಜ್ಞಾನಗಳು ತಮ್ಮ ಹಿರಿಮೆಯನ್ನು ಹಾಗೂ ಪ್ರಾಮುಖ್ಯತೆಯನ್ನು ಪ್ರಪಂಚದ 
ಎಲ್ಲ ಮೂಲೆಗಳಲ್ಲಿ ಸಾದರಪಡಿಸಿವೆ. ವಿಜ್ಞಾನ ಹಾಗೂ ತಂತ್ರಜ್ಞಾನಗಳು ಪ್ರತಿ 
ದೇಶದ ಪ್ರತಿಯೊಬ್ಬ ಪ್ರಜೆಯ ಇಂದಿನ ಅವಶ್ಯಕತೆಗಳೆಲ್ಲೊಂದಾಗಿವೆ. ಇವುಗಳನ್ನು 
ಹೊರತುಪಡಿಸಿ ಯಾವುದೇ ದೇಶ ಮುಂದುವರಿಯಲು ಸಾಧ್ಯವಿಲ್ಲ. ಆದರೆ ಇವುಗಳ 
ಬಳಕೆ ಎಲ್ಲ ಜೀಶಗಳಲ್ಲಿ ಏಕರೀತಿಯಾಗಿಲ್ಲ ಮತ್ತು ಹಾಗಿರಬೇಕೆಂಬ ನಿಯಮವೂ 
ಇಲ್ಲ. ಆದ್ದರಿಂದಲೇ ನಾವು ಪ್ರಗತಿಯಲ್ಲಿ ವಿವಿಧ ಹಂತಗಳನ್ನು ತಲುಪಿರುವ 
ರಾಷ್ಟ್ರಗಳನ್ನು ಕಾಣುತ್ತೇವೆ. ಯಾವುದೇ ರಾಷ್ಟ್ರದಲ್ಲಿ ವಿಜ್ಞಾನದ ಬಳಕೆ ಅಲ್ಲಿನ 
ಸರ್ಕಾರದ ಥೋರಣೆಗಳು, ಜನಸಂಖ್ಯೆ, ಪ್ರಕೃತಿ ಸಂಪತ್ತು ಮತ್ತು ಜೀವನಮಟ್ಟ 
14 


೨೧೦ ಮಾನವಿಕ ಕರ್ಣಾಟಕ 


ಇವುಗಳನ್ನವಲಂಬಿಸಿರುತ್ತದೆ. ಆದ್ದರಿಂದ ಜನಸ ಂಖ್ಯೆ ಕಡಿಮೆ ಇರುವ ದೇಶಗಳಲ್ಲಿ 
ಬಂಡವಾಳಾಭಿಮುಖ (Capital ied) ಕೈಗಾರಕೆಗಳನ್ನೂ, ಅತಿ ಜನಸಂಖ್ಯಾ ' 
ದೇಶಗಳಲ್ಲಿ ಕಾರ್ಮಿಕಾಭಿಮುಖ (Labour oriented) ಕೈಗಾರಿಕೆಗಳನ್ನು 
ಪ್ರೋತ್ಸಾಹಿಸುವುದರ ಮೂಲಕ ಆಯಾ ದೇಶಗಳ ಪ್ರಕೃತಿ ಸಂಸತ್ತು ಮತ್ತು 
ಕಾರ್ಮಿಕ ಶಕ್ತಿಯನ್ನು ಸಾರ್ಥಕವಾಗಿ ಬಳಸಬಹುದು. 


ಭಾರತದ ಪರಿಸ್ಥಿ ತಿ 

ಭಾರತವು A ಜನಸಂಖ್ಯಾ ಪ್ರ ಸರಣವಿರುವ ಹಾಗೂ ಪ್ರತಿ ಶತ 70 ಜನರು. ¥ 
ವ ೈವಸಾಯವನ್ನೆ € ನಂಬಿರುವ ಪ ಕ್ರತಿ ಪಥದಲ್ಲಿ ಸಾಗುತ್ತಿರುವ ರಾಷ್ಟ್ರ. ನಾವು 
ಕ ಗಾರಿಕಾ ಬೆಳವಣಿಗೆಯಲ್ಲಿ ಪ್ರ ನಂಚದಲ್ಲಿ 10ನೆಯ ಸಾ ನದಲ್ಲಿರುವೆವಾದರೂ ನಮ್ಮ 
ಕೈಗಾರಿಕಾ ಬೆಳವಣಿಗೆಯನ್ನು 'ಅವಲೋಕಿಸಿದಾಗ ಅದು ಸಮರ್ಪಕ ಸ್ಥಿತಿಯಲ್ಲಿದೆ? 
ಎಂಡೆನಿಸುವುದಿಲ್ಲ. ಮೊದಲಿನಿಂದಲೂ ಕೆಲವೇ ಜನ ಬಂಡವಾಳ ಶಾಹಿಗಳ ಕೈಯ ಲಿ 
ನಮ್ಮ ಕೈ ಗಾರಿಕಾರಂಗ ಸಿಲುಕಿ ತಾನು ಪಡೆಯಬೇಕಾದ ವೇಗವನ್ನು ಪಡೆಯದೆ ' 
ನಲುಗಿಜಿ. ಅಲ್ಲದೆ ಈ ಕೆ ಗಾರಿಕೋದ್ಯಮಿಗಳು ಲಾಭಗಳಿಕೆಯ ದೃಷ್ಟಿಯಿಂದ ' 
ಬಂಡವಾಳಾಭಿಮುಖ ಕೈಗಾರಿಕೆಗಳನ್ನು ಮಾತ್ರ ಸ್ಥಾಪಿಸುವಲ್ಲಿ ಆಸಕ್ತಿ ಹೊಂದಿದ್ದರು. } 
ಇದರ ಪರಿಣಾವು ಪ್ರಗತಿಯ ಅಸಮತೋಲನ. ಸರ್ಕಾರದ ಕೈಗಾರಿಕಾ ನೀತಿಯೂ ' 
ಸಹೆ ಸ್ವಲ್ಪಮಟ್ಟ ಜ್ಯ ಇಂತಹ ಅಸಮತೋಲನೆಗೆ ಕಾರಣನೆಂದು ಹೇಳಬಹುದು. ' 
ಉತಾ ತ್ರದನೆಯ 'ಯಾಂತ್ರಿ ಕರಣ ಈಪ ಪರಿಸ್ಥಿತಿಯ ಶಿಶು. ಇದು ನಿರುದ್ಯೋಗವೆಂಬ ' 
ಸೆಡಂಭೂತಕ್ಕೆ ದಾರಿ ಮಾಸಿ, ಇದರಿಂದಾಗಿ ಇಂದು ದೇಶದಲ್ಲಿ ನಿರುದ್ಯೋಗ 
ತಾಂಡವಾಡುತ್ತಿದೆ. ದಿನದಿಂದ ದಿನಕ್ಕೆ ಇದರ ಭೀಕರತೆ ಹೆಚ್ಚುತ್ತಿರುವುದೂ ಅಲ್ಲದೆ 1 
ವಿದ್ಯಾವಂತ ಯುವಕರನ್ನು ಅಸಹಾಯಕರನ್ನಾಗಿ ಮಾಡುತ್ತಿದೆ. ಇವುಗಳೆಲ್ಲವುಗಳ " 
ನಿವಾರಣೋಪಾಯಕ್ಕೆ ಇರುವ ಒಂದೇ ದಾರಿಯೆಂದರೆ ಸಣ್ಣ ಪ್ರಮಾಣದ ಉದ್ದಿಮೆ 
ಗಳನ್ನು ಪ್ರೋತ್ಸಾಹಿಸುವುದು, 


ಸಣ್ಣ ಕೈಗಾರಿಕೆಗಳೇ ಏಕೆ? 
ಹಲವಾರು ಕಾರಣಗಳಿಂದಾಗಿ ರಾಷ್ಟ್ರ ಸಣ ಕೈಗಾರಿಕೆಗಳ ಪ್ರಗತಿಯನ್ನು 
ಣಾ ಜ್ನ 
ನಿರೀಕ್ಷಿಸುತ್ತದೆ. ಪ್ರಮುಖವಾಗಿ ಈ ಕೆಳಗಿನ ಕಾರಣಗಳನ್ನು ನೀಡಬಹುದು : 
ಸಣ್ಣ ಹಾಗೂ ಗುಡಿ ಕೈಗಾರಿಕೆಗಳಿಗೆ ಹೆಚ್ಚಿನ ಬಂಡವಾಳದ. ಅವಶ್ಯಕತೆ ' 
ಇಲ್ಲದಿರುವುದರಿಂದ ಅವುಗಳನ್ನು ಸುಲಭವಾಗಿ ಸ್ಥಾನಿಸಬಹುದು. ಇವುಗಳು ' 
ಬಹುಪಾಲು ಕಾರ್ಮಿಕಾಭಿಮುಖ ಕಾರ್ಪಾನೆಗಳು. ಇದರಿಂದ ಸಳೀಯ ಜನರಿಗೆ 
ಉದ್ಯೋಗಾವಕಾಶ ಕಲ್ಪಿಸಬಹುದು. ಇವುಗಳನ್ನು ದೂರದ ಹಳ್ಳಿ ಗಳಲ್ಲಿಯೂ | 
ಸ್ಥಾಪಿಸಬಹುದು ; ಏಕೆಂದರೆ ಇವುಗಳು ಸ್ಥಳೀಯ ಕಚ್ಛಾ ಪದಾರ್ಥಗಳನ್ನೇ | 


ಸಣ್ಣಕ್ಕೈಗಾರಿಕೆಗಳು, ಸರ್ಕಾರ ಹಾಗೂ ಉದ್ಯಮಿತನ : ಒಂದು ಅವಲೋಕನ ೨೧೧ 


ಉಪಯೋಗಿಸಿಕೊಳ್ಳುತ್ತ ತ್ತವೆ ಮತ್ತು ಉತಾ ಶದನೆ ಹೆಚ್ಚಿ ಕಿಲ್ಲದಿರುವುದರಿಂದ ಸ್ಥಳೀಯ 
ಮಾರುಕಟ್ಟಿ ಯಲ್ಲಿಯೇ : ಅವುಗಳ ಉತ ತೃನ ವನ್ನು ಹಾ ಬಕ 


ಸಣ್ಣ ಕೈಗಾರಿಕೆಗಳ ಪರಿಸ್ಥಿತಿ 


ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರವು ಸಣ್ಣ ಕೆ.ಗಾರಿಕಾ ಬೆಳವಣಿಗೆಗೆ 
ಅತಿ ಹೆಚ್ಚು, ಪ್ರಮಾಣದ ಉತೆ ತ್ಕ ಜನವನ್ನು ನೀಡುತ್ತಿ ದ ಆರನೆಯ ಯೋಜನೆಯಲ್ಲಿ 
ಇದಕ್ಕಾಗಿ ಮೀಸಲಾಗಿಟ್ಟ ಹಣ ಒಟ್ಟು 6 161 ಕೋಟ ರೂ. ಗಳಾಗಿತ್ತು. ಇಂದು 
ದೇಶದಲ್ಲಿ ಸುಮಾರು 12 75 ಲಕ್ಷ ಸುತೆ ಕೈಗಾರಿಕೆಗಳಿವೆ, ಇವುಗಳ ಉತ್ಪನ್ನವು 
ವ್ಯವಸ್ಥಿತ ಸಾರಕ ಒಟ್ಟು “ತಾ ಶಿ ದನೆಯ ಕಾಲು ಭಾಗದಷ್ಟು. 
| 1983. 84 ರಲ್ಲಿ ಸಣ್ಣ ಕೈ ಗಾರಿಕೆಗಳ ಒಟ್ಟು ಉತಾ ತೃದನೆ ರೂ. 30,200 
ಕೋಟಗಳು (1978- 79 4 ಬೆಲೆಗಳಲ್ಲಿ) Mp ನಹ 85 ಲಕ್ಷಕ್ಕೂ ಹೆಚ್ಚು 
ಜನ ಕಾರ್ಮಿಕರು ಇವುಗಳಲ್ಲಿ ದುಡಿಯುತ್ತ ದ್ದಾ ರೆ. 


1975 ರಿಂದ 1985 ರ ಹತ್ತು ವರ್ಷಗಳನ್ನು ಸಣ್ಣ ಕೈಗಾರಿಕೆಗಳ ದಶಕ 
ಎಂದು ಕರೆಯಬಹುದು. ಈ ಹತ್ತು ವರ್ಷಗಳಲ್ಲಿ ದೇಶವು ಹಿಂದೆಂದೂ ಕಾಣದ 
ಪ್ರಗತಿಯನ್ನು ಸಣ _ ಕೈಗಾ ರಿಕಾ 'ಕಂಗದಲ್ಲಿ ಸಾಧಿಸಿದೆ. ಇನ್ನು ಮುಂದೂ ಸಹ 
ಪ್ರಗತಿಯ ವೇಗ ಹೆಚ್ಚು ಗುತ್ತ ದೆಯೇ ನಿನಹ ಕಡಿಮೆಯಾಗುವ ಯಾವ ಸೂಚನೆ 
ಗಳೂ ಇಲ್ಲ. ಇದು "ಅತ್ಯಂತ ಸಮಾಧಾನಕರವಾದ ಅಂಶ. ಇಂತಹ ತ್ವರಿತ 
ಬೆಳವಣಿಗೆಗೆ ಸರ್ಕಾರವು ಉದ್ಯಮಶೀಲ ವ್ಯಕ್ತಿಗಳಿಗೆ ನೀಡುತ್ತಿರುವ ಸರ್ವ ವಿಧದ 
ಉತ್ತೇಜನವೇ ಕಾರಣ. ಸರ್ಕಾರವು ದೇಶದ ಕೈಗಾರಿಕಾ ಬೆಳವಣಿಗೆಯನ್ನು 
ಆಧರಿಸಿ ಎಲ್ಲ ಜಿಲ್ಲೆ ಗಳನ್ನು ಮೂರು ಮುಖ್ಯ ಗುಂಪುಗಳನ್ನಾಗಿ ವಿಂಗಡಿಸಿದೆ : 


]. ಕೈಗಾರಿಕೆಯಲ್ಲಿ ಮುಂದುವರೆದ ಜಿಲ್ಲೆಗಳು 
ಳಗೆ ಕೈಗಾರಿಕೆಯಲ್ಲಿ ಹಿಂದುಳಿದ ಜಿಲ್ಲೆಗಳು ಹಾಗೂ 


ಕೈಗಾರಿಕೆಯಲ್ಲಿ ಅತಿ ಹಿಂದುಳಿದ ಜಿಲ್ಲೆಗಳು. 


ದೇಶದ ಎಲ್ಲ ಭಾಗಗಳಲ್ಲಿ ಸಮಾನವಾದ ಕೈಗಾರಿಕಾ ಬೆಳವಣಿಗೆಯ 
ದೃ ಸ್ಟಿಯಿಂದ ಕೆ.ಗಾರಿಕೆಯಲ್ಲಿ ಹಿಂದುಳಿದ ಮತ್ತು ಅತಿ ಹಿಂದುಳಿದ ಜಿಲ್ಲೆ ಗಳಲ್ಲಿ 
ಕೈಗಾರಿಕಾ ಸ್ಥಾಪನೆಗೆ ಸೆರ್ಕಾರ ಪ್ರಾಮುಖ ತೆ ನೀಡಿದೆ. ಆನೇಕ ಸೌಲಭ ಗಳನ್ನು 
ಒದಗಿಸಿದೆ. ಸಬ್ಸಿಡಿಯನ್ನು ನೀಡುತ್ತ ದೆ ಗೂ ರಿಯಾಯಿತಿದರದಲ್ಲಿ ಸಾಲ ದೊರೆ 
ಯುವಂತೆ ಬೊಕ ಈ ಎಲ್ಲ ಸ ಸೌಲಭ್ಯಗಳು ವಿವಿಧ ಸಂಸ್ಥೆ ಗಳಿಂದ 'ದೊರೆಯುತ್ತ ವೆ: 
ಅತಿ ಮು ುಖ್ಯವಾದ ಸೌಲಭ್ಯಗಳು ಕೆಳಕಂಡಂತೆ ಇವೆ : 


1. ಆಸಕ್ತರಿಗೆ ಉದ್ಯಮಿತನದ ತರಬೇತಿ ನೀಡುವುದು 


೨೧೨ ಮಾನವಿಕ ಕರ್ಣಾಟಕ" 


2. ಯೋಜನೆಗಳನ್ನು ಸಿದ್ಧಪಡಿಸುವಲ್ಲಿ ಸಹಾಯ ಮಾಡುವುದು. ಅದರ 
ಶೇ. 80 ರಷ್ಟು ಅಥವಾ ರೂ. 5000 ದ ವರೆಗೆ ಖರ್ಚನ್ನು ವಹಿಸಿ | 
ಕೊಳ್ಳುವುದು 

3. ಶೇರುಗಳಲ್ಲಿ ಮತ್ತು ಸಾಲಸತ್ರಗಳಲ್ಲಿ ಹಣ ತೊಡಗಿಸುವುದು ಮತ್ತು 
ಅಗತ್ಯವಾದ ಸಾಲವನ್ನು ರಿಯಾಯಿ.ತಿ ದರದಲ್ಲಿ ನೀಡುವುದು. 

4. ಕ್ರೈ ಗಾರಿಕಾ ನೆಲೆಗಳ ನಿರ್ಮಾಣ ಹಾಗೂ ಶೆಡ್ಡು ಗಳ ವಿತರಣೆ. 

a} ಜ| ಕ ಸಲಹೆಗಳನ್ನು ನೀಡುವುದು 

6. ಯಂಕ ಸಾಮಗ್ರಿಗಳನ್ನು ನೀಡಿ ಕಂತುಗಳಲ್ಲಿ ಹಣ ಮರುಪಾವತಿಯ 
ಸೌಲಭ್ಯ 

2 ಕಚ್ಚಾ ಸದಾರ್ಥಗಳ ವಿತರಣೆ 

8. ರಫ್ತು ಮಾಡುವುದಕ್ಕೆ ಬೇಕಾದ ನೆರವು ನೀಡುವುದು 


9, ತೆರಿಗೆ ರಿಯಾಯಿತಿಗಳು ಇತ್ಯಾದಿ 


ಉದ್ಯ ಮಿತನ 


ಕೈಗಾರಿಕೆಗಳು ಬೆಳೆಯ ಬೇಕಾದರೆ ಅವುಗಳನ್ನು ಹುಟ್ಟು ಹಾಕಿ ನಡೆಸ ಬಲ್ಲ" 
ವ್ಯಕ್ತಿಗಳು ಬೇಕು. ಕೈಗಾರಿಕಾ ಸ್ಥಾಪನೆ ಎಲ್ಲರಿಂದಲೂ ಸಾಧ್ಯವಲ್ಲ. ಕೆಲವು ವಿಶಿಷ್ಟ ' 
ಕಳಾ ವ್ಯಕ್ತಿ ಗಳಿಂದ ಮಾತ್ರ ಸಾಧ್ಯ. ಇಂತಹವರನ್ನು " ಉದ್ಯಮ ಶೀಲ” >| 
ಕೆಂದು. ಕರೆಯುತ್ತೇವೆ. ಜಾ ಒಬ್ಬ "ವ್ಯ ಕ್ರಿ ತಯಾರಿಕೆಗೆ ಬೇಕಾದ ಮೂಲ ' 
ಸಾಮಗ್ರಿಗಳನ್ನು ವ್ಯ ವಸ್ತಿ ತವಾಗಿ ಸಂಘಟ ಉತಾ ತ್ರದನೆಯನ್ನು ಮಾಡಬಲ್ಲನೋ 
ನ ನಿಜವಾದ ಅಸ್ಸ ಸುಶೀಲ. ಇಂತಹೆ ವ್ಯ ಕ್ಕಿಗತ “ಶಕ್ತಿ ಆತನನ್ನು ಆಲೋಚನೆಗೆ ; 
ಈಡು ಮಾಡುತ್ತ ಡೆ. ಳಿ ಸಂಪನೂ ಗಳನ್ನು ಹೇಗೆ ತನ್ನ ಮ ತ್ತು ಸಮಾಜದ ' : 
m4 ಉಪಯೋಗಿಸಿಕೊಳ್ಳ ಬಾ ಮಾಜಾ ನೀಡುತ್ತ "ಜಿ, ಹೊಸ | 
ಕಿನತ್ತ ಸಮಾಜವನ್ನು ಕೊಂಡೊಯ್ಯ ಲು ಹವಣಿಸುತ್ತದೆ ಮತ್ತು ಜಯಶೀಲನ ' 
ನ್ನ ಗಿ ಮಾಡುತ್ತ ದೆ. [ 
ಪ್ರತಿ ವ್ಯಕ್ತಿ ಯಲ್ಲಿಯೂ ಸೂಕ್ತ ಪ್ರತಿಭೆಯ ಪಾ ತ್ರ ತಿನಿಧ ವನ್ನು ನಾವು ಕಾಣ 
ಬಹುದು, ಕೆಲವೊಮ್ಮೆ ಕೆಲವರಲ್ಲಿ ಪ್ರತಿಭೆ ಹುಟ್ಟಿ ನಿಂದ ಬಂದಿರುತ್ತೆ. ಡೆ. ಇದನು 
ಸರಿಯಾದ ಮಾರ್ಗದಲ್ಲಿ ನಾ, ಜಯವು ಕಟ್ಟ ಟ್ರ ಬುತ್ತಿ. ಹೊಸ ಉದ್ದಿ ಮೆ 
ಗಳನ್ನು ಸ್ಕಾ ನಿಸುವತ್ತ ಈ ಪ್ರ ಪ್ರತಿಭೆಯನ್ನು ತಿರುಗಿಸಿ ಶ್ರಜ್ಞಯಿಂದ ಮುಂಡಾಲ 
ಆದ ಕೆಲಸ ಮಾಡಿದಲ್ಲಿ ಅಂತಹ ವ್ಯ ಕ್ರಿ ಪ್ರ ly ತೈಗಾರಿತೋದ್ಯ ನಿಯಾಗು 
ತ್ತಾನೆ. ಹಲವರಿಗೆ ಜೀಕ್‌ ಮಾ ತೋರುತ್ತಾನೆ. 
ಹಿಂದಿನ ಕಾಲದಲ್ಲಿ ಕೆಲವು ಮನೆತನಗಳಲ್ಲಿ ಉದ  ಮಿತನವು ಹುಟ್ಟ ನನಿಂದಲೇ 


ಬರುತ್ತಿ ತ್ತು ಮತ್ತು ಎಲ್ಲರೂ ಉದ್ಯಮಿಗಳಾಗಲು ಸಾಧ್ಯವಲ್ಲ ಎಂದು ತಿಳಿಯಲಾಗಿತ್ತು. 


ಸಣ್ಣ ಕೈಗಾರಿಕೆಗಳು, ಸರ್ಕಾರ ಹಾಗೂ ಉದ ೈಮಿತನ : ಒಂದು ಅವಲೋಕನ ೨೧೩ 


ಆಗ ಕೈಗಾರಿಕೆಗಳನ್ನು ಸ್ಫಾನಿಸುವುದು ಸುಲಭದ ಮಾತಾಗಿರಲಿಲ್ಲ. ಆದಕೆ ಈಗ 

ತಾವರಣ ಬದಲಾಗಿದೆ. ಬಂಡವಾಳವನ್ನು ಹೂಡುವುದಾಗಲಿ, ಕಾರ್ಮಿಕರ 
ತ. ಅಥವಾ ಮಾರುಕಟ್ಟೆಯ BN: ಮುಖ್ಯ ವಿಷಯಗಳಲ್ಲ. 
ಠಾ ತೊಂದರೆಗಳನ್ನು ಬಗೆಹರಿಸಿ ಕೈಗಾರಿಕಾ ಪ್ರ ಪ್ರಗತಿಯನ್ನು ಸಾಧಿಸಲು ಅನೇಕ 
ನಿವಾರಣೋಪಾಯಗಳಿವೆ. ಆದ್ದರಿಂದ ಯಾರು se. ಸರಿಯಾದ ತರಬೇತಿ 
ಹೊಂದಿದಕೆ ಉದ್ಯಮಿಗಳಾಗಬಹುದು. ಇದು ಬಹಳ ಮಟ್ಟಿಗೆ ನಿಜವೂ ಹೌದು. 
ಆದ್ದರಿಂದಲೇ ಸರ್ಕಾರವು ಉದ ಮಿತನವನ್ನು ಬೆಳೆಸಲು ಸಾಕಷ್ಟು ಶಕಿ ಕ್ರಿಯನ್ನು 
ವ್ಯಯಿಸುತ್ತಿದೆ. 


ರಾಜ್ಯ ಸರ್ಕಾರ ಮತ್ತು ಉದ್ಯಮಿಂತನ 


ರಾಜ್ಯ ಸರ್ಕಾರವು ಈ ಕೆಳಗಿನ ಸ ಸಂಸ್ಥೆ ಗಳ ಮೂಲಕ ಜನರಲ್ಲಿ ಉದ್ಯಮಿತನದ 
ತರಬೇತಿಯನ್ನು ನೀಡುತ್ತದೆ. 


ಸ ರಾಜ್ಯ ಹಣಕಾಸು ಸಂಸ್ಥೆ 
ಜಿಲಾ ಕೈಗಾರಿಕಾ ಕೇಂದ. ಗಳು 
೧ ಪ್ರ ಖ 
ಇ ವಾಣಿಜ್ಯ ಬ್ಯಾಂಕುಗಳು ಮತ್ತು 


ಠಿ 
4. ಇತರೆ ಸಂಸ್ಥೆ ಗಳು 


by 


ರಾಜ್ಯ ಹಣಕಾಸು ಸಂಸ್ಥೆ ಕೈಗಾರಿಕೆಗಳಿಗೆ ದೀರ್ಫಾವಧಿ ಮತ್ತು ಮಧ್ಯಮಾವಧಿ 
ಸಾಲಗಳನ್ನು ನೀಡುವ ಸಲು ವಾಗಿ ಪ್ರಾರಂಭವಾದುದು. ವಾಣಿಜ್ಯ ಬ್ಯಾಂಕುಗಳೂ 
ಸಹ ಅಲ್ಪಾವಧಿ ಸಾಲವನ್ನು ನೀಡುವ ಉದ್ದೇಶದಿಂದ ಪ್ರಾರಂಭವಾದವು. ಆದರೆ 
ಇತ್ತೀಚೆಗೆ ಇವೆರಡೂ ಸಹ ಜನರಿಗೆ ಉದ್ಯಮಿತನದೆ ತರಪೇಶನ್ನು ನೀಡುತ್ತಿವೆ. ತರ 
ಬೇತಿಯ ಅವಧಿಯಲ್ಲಿ ಫಲಾನುಭವಿಗಳಿಗೆ ಕೈಗಾರಿಕೋದ್ಯಮದ ಬಗ್ಗೆ ಮಾಹಿತಿ 
ಯನ್ನು ನೀಡುತ್ತವೆ. ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕುಗಳಲ್ಲಿ ಮೊದಲನೆ ಸ್ಥಾನದಲ್ಲಿ 
ರುವ ಭಾರತೀಯ ಸ್ಟೇಟ್‌ ಬ್ಯಾಂಕ್‌ 83-84ನೇ ಸಾಲಿನಲ್ಲಿ ಒಟ್ಟು 95 ಕಮ್ಮಟ 
ಗಳನ್ನು ನಡೆಸಿದೆ. ಇದರಲ್ಲಿ 2200 ಫಲಾನುಭನಿಗಳು ಭಾಗವಹಿಸಿದ್ದರು. ಇದರಲ್ಲಿ 
ಭಾಗವಹಿಸಿದವರಲ್ಲಿ ಶೇ. 39 ರಷ್ಟು ಜನರು ಈಗಾಗಲೇ ತಮ್ಮ ಸ್ವಂತ ಯೋಜನೆ 
ಗಳನ್ನು ಕೈಗೆತ್ತಿಕೊಂಡಿಥ್ದಾರೆ. ಇಸತಹ ಕಮ್ಮಟಗಳನ್ನು ನೀಶದ ವಿವಿಧ ಭಾಗಗಳಲ್ಲಿ 
dies: ದೆ. 

ಪ್ರಾ ಕಮ್ಮ ಟಗಳಲ್ಲಿ ಭಾಗವಹಿಸುವವರಿಗೆ ಆಯಾ ಪ್ರದೇಶದ ಹವಾಮಾನ 
ವ್ಯವಸ ಇಯೋತ್ಪನ್ನ ಗಳು, ಕಚ್ಛಾ ಪದಾರ್ಥಗಳು, ಮಾರುಕಟ್ಟಿ ಗಳು, ವಿವಿಧ ಪದಾರ್ಥ 
Hones ಬೇಡಿಕೆ ಮತ್ತು ತಯಾಕೆಕೆ, ಕೈಗಾರಿಕಾ ಅವರಾಕಗಳ ಬಗ್ಗೆ ಹೆಚ್ಚಿನ 
ತಿಳುವಳಿಕೆಯನ್ನು ನೀಡಲಾಗುತ್ತದೆ ಅಲ್ಲದೆ ಕೈಗಾರಿಕೆಗಳನ್ನು ಸ್ಕಾಪಿಸ ಸುವ ಟಕೆ 


೨೧೪ ಮಾನವಿಕ ಕರ್ಣಾಟಕ 


ಎದುರಿಸಬೇಕಾದ ತೊಂದರೆಗಳು ಮತ್ತು ಫಿವಾರಣೋಪಾಯಗಳು, ಸರ್ಕಾರದ 
ವಿವಿಧ ಸಂಸ್ಥೆಗಳಿಂದ ದೊರೆಯಬಹುದಾದ. ಸಹಾಯ, ಸಾಲವನ್ನು ಯಾವ ಯಾವ | 
ಮೂಲಗಳಿಂದ ಎಷ್ಟು ಪಡೆಯಬೇಕು, ಕಾರ್ಲಾನೆಯ ಆಡಳಿತವನ್ನು ಹೇಗೆ ನಡೆಸ. 
ಬೇಕು ಎಂಬುದರ ಬಗ್ಗೆ ಯೂ ಸಹ ಮಾಹಿತಿಯನ್ನು ಒದಗಿಸುತ್ತವೆ. ಯೋಜನೆಯ 
ಅಂದಾಜು ಸಟ ಸಿಯನ್ನು ತಯಾರಿಸಲು ನೆರವಾಗುತ್ತವೆ. ‘| 

ರಾಜ್ಯದ. ಎಲ್ಲ ಜಿಲ್ಲೆ ಗಳಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳಿವೆ. ಈ ಕೇಂದ್ರ ದ್ರಗಳ್ಳ | 
ಆಯಾ ಜಿಲ್ಲೆಯ ಎಲ್ಲ ಕೈಗಾರಿಕೆಗಳ 'ಅಂಕಿ ಅಂಶಗಳನ್ನು ದಾಖಲು ಮಾಡಿಕೊಳ್ಳು 
ತ್ತವೆ. ಅಲ್ಲದೆ ಯಾವ ಕೈಗಾರಿಕೆಗಳಿಗೆ ಸೂಕ್ತ ಅವಕಾಶಗಳಿವೆ ಎಂಬುದನ್ನು ಅಭ್ಯಸಿಸಿ | 
ಅವುಗಳ ಸ್ಥಾಪನೆಗೆ ಉತ್ತೇಜಿಸುತ್ತವೆ. "ಪ್ರಸ್ತ ತ, ರಾಜ್ಯದಲ್ಲಿ ಈ ಕೇಂದ್ರ ಗಳು: 
ರಾಜ ಹಣಕಾಸು ಸಂಸ್ಥೆ ವಾಣಿಜ ಬ್ಯಾಂಕುಗಳು" ಮತ್ತು ಟಸಾಕ್‌ 
(1760508) ಸಂಸ್ಥೆಗಳ ಸಹಯೋಗದಲ್ಲಿ ಉದ್ಯಮಶೀಲತಾ ಕಾರ್ಯಾಗಾರಗಳನ್ನು 
ನಡೆಸುತ್ತವೆ, ಇವುಗಳನ್ನು ಪ್ರತಿ ಜಿಲ್ಲಾ ಹಾಗೂ ತಾಲ್ಲೂಕು ಮಟ್ಟದಲ್ಲಿ ನಡೆಸ 
ಲಾಗುತ್ತದೆ. ಈ ಕಾರ್ಯಾಗಾರಗಳ ಅವಧಿ 3 ದಿನಗಳಿಂದ 45 ದಿನಗಳವರೆಗೆ" 
ಇರುತ್ತದೆ, ಇದರಲ್ಲಿ ಭಾಗವಹಿಸುವವರಿಗೆ ಕೈಗಾರಿಕಾ ಸ್ಥಾಪನೆಯ ಬಗ್ಗೆ ' 
ತಿಳುವಳಿಕೆ ನೀಡಲಾಗುತ್ತದೆ. ಕೈಗಾರಿಕೆಗಳನ್ನು ಸ್ಥಾ ನಿಸಲಿಚ್ಛೆ ಸುವವರು ಜಿಲ್ಲಾ. ' 
ಕೈಗಾರಿಕಾ ಕೇಂದ್ರಗಳ ಶಿಫಾರಸಿನೊಂದಿಗೆ ಸಾಲಕ್ಕೆ ಅರ್ಜಿ ಸಲ್ಲಿಸಬೇಕಾಗುತ್ತದೆ. |, 
ಕಾರ್ಯಾಗಾರದಲ್ಲಿ ಭಾವಹಿಸಿದ್ದವರಿಗೆ ಕೈಗಾರಿಕಾ ಶೆಡ್ಡು ಗಳ ವಿತರಣೆಯಲ್ಲಿ ಆದ್ಯತೆ. 
ನೀಡಲಾಗುತ್ತದೆ. 

ಮೇಲೆ ತಿಳಿಸಿರುವ ಸಂಸ್ಥೆ ಗಳಲ್ಲಜಿ ಈ ಕೆಳಗಿನ ಸಂಸ್ಥೆಗಳು ರಾಷ್ಟ್ರಮಟ್ಟದಲ್ಲಿ | 
ಕೈಗಾರಿಕಾಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿವೆ. 


]. ಭಾರತದ ಕೆ ಗೌರಿ ಕಾಭಿವೃ ದ್ಧಿ ನಿಗಮ 
2. ಕೇಂದ್ರ ಕೆಷ್ಣು ಮಕ್ಕ ಳೆ ಯತ ಸಂಸೆ 


ಛು 
3. ಸಣ್ಣ ¥ ೈಗಾರಿಕಾಭಿವೃ ದ್ಧ ಸಂಸ್ಥೆ ಗಳು 


ಕೇಂದ್ರ ನರವು AG 'ಅಭಿವೈ ದ್ಧ ಗೆಂದು ಮಂಡಳಿಯೊಂದನು 
ರಚಿಸಿದೆ. ಈ ಮಂಡಳಿಯು ಸಣ್ಣ ಕೈಗಾರಿಕಾಭಿವೃದ್ಧಿ ದಿಯ ರೂಪುಕೀಷೆಗಳನು 
ಸಿದ್ಧ ಪಡಿಸುತ್ತದೆ ಮತ್ತು ಸಣ್ಣ ್ಲಿ ಕೈಗಾರಿಕಾ ನೀತಿಯನ್ನು ರೊಪಿಸುತ್ತ ದೆ. 


ನ್ಯಾಧಿಗ್ರಸ್ತ ಕೈಗಾರಿಕೆಗಳು 
ದೇಶದಲ್ಲಿ ಕೈಗಾರಿಕಾ ಬೆಳವಣಿಗೆಯ ಜೊತೆಯಲ್ಲಿಯೇ ವಾ ಧಿಗ್ರಸ್ತ ಕೈ ಗಾರಿಕೆ. 
ಗಳ ಸಂಖ್ಯೆಯೂ ಹೆಚ್ಚುತ್ತಿ ಕಿದೆ. ವಾ ಧಿಗ್ರಸ ಸ್ತ ಕೈಗಾರಿಕೆಗಳ ಸಂಖ್ಯ a ANG 


ಕೊನೆಯ ವೇಳೆಗೆ 64, 388ರಷ್ಟಿ ತ ಕೆಳಗಿನ ಪಟ್ಟ ವ್ಯಾಧಿಗ್ರ ಸ್ಸ ಕೈಗಾರಿಕೆಗಳ | 
ಇಂದಿನ ಪರಿಸ್ಥಿ ತಿಯನ್ನು ಸೂಚಿಸುತ್ತ. 3. || 


ಸಣ್ಣ ಕೈಗಾರಿಕೆಗಳು, ಸರ್ಕಾರ ಹಾಗೂ ಉದ್ಯಮಿತನ : ಒಂದು ಅವಲೋಕನ ೨೧೫ 


ಪಟಿ 1 
ವ್ಯಾಧಿಗ್ರಸ್ತ ಕೈಗಾರಿಕೆಗಳು ದೊಡ್ಡ ಮಧ್ಯಮ ಸಣ 
ಣ 
ವರ್ಷದ ಕೊನೆಯಲ್ಲಿ ಕೈಗಾರಿಕೆಗಳು ಕೈಗಾರಿಕೆಗಳು. ಕೈಗಾರಿಕೆಗಳು... ಓಸಿ 


ಡಿಶಂಬರ" 1979 378 1013 20,975: “22.3086 
ಡಿಶಂಬರ್‌ 1980 409 992 23,149 24,550 
ಡಿಶಂಬರ" 1981 422 994 25,342 26,758 
ಡಿಶಂಬರ್‌ 1982 44 LLG SSIS “SOS 


ಮೂಲ : ಇಂಡಿಯಾ 1984, ಸರತ ಸರ್ಕಾರ, ಪಟ್ಟ 19.9 ಪುಟ 382 

ಮೇಲಿನ ಪಟ್ಟಿ ಯಿಂದ ವ್ಯಾಧಿಗ್ರಸ್ತ ಸಳ ಸಂಖ್ಯೆ ಯ ತೀವ್ರತೆಯನ್ನು 
'ಜಾಯಬಹುದಾಗಿದೆ. ವಾ ಧಿಗ್ರೃಸ್ತ್ಯ ಸ ಗಾರಿ ಸಣ ತೈ ಾರಿಕೆಗಳನ್ನೆ ೯ ನೆ 
ಪಾಲು. ದೊಡ್ಡ ಕೈಗಾರಿಕೆಗಳು ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಹೋಲಿಸಿದರೆ 
ಸಣ್ಣ ಕೈಗಾರಿಕೆಗಳಲ್ಲಿ ವ್ಯಾಧಿ ಹೆಚ್ಚಾಗಿದೆ ಮತ್ತು ವರ್ಷದಿಂದ ವರ್ಷಕ್ಕೆ ಅವುಗಳ 
ಸಂಖೈ ನಾಗಾ ಲೋಟದಲ್ಲಿ ಏರುತ್ತಿದೆ. 1979ರ ಸಂಖೈ ಗೆ ಹೋರಾ ಗ 1982ರ 
ಡಿಶಂಬರ್‌ನಲ್ಲಿ ವ್ಯಾ ಡಿಗ್ರಸ್ತ ದೊಡ್ಡ ಕೈಗಾರಿಕೆಗಳ ಸಂಖ್ಯೆ 66 ರಷ್ಟು ಹೆಚ್ಚೆ ದೆ 
(117. 46%), ಸತ್ಯವ. ಕೈಗಾರಿಕೆಗಳ ಸಂಖ್ಯೆ ಇಂವ ಖವಾಗಿ ಮತ್ತೆ ವಿಜಿ. 
ಆದರೆ ಸಣ್ಣ ಕ್ಸ ಗಾರಿಕೆಗಳ ಸಂಖ್ಯೆ ಸುಮಾರು ಮೂರು ಪಟ್ಟು (579.14%) ಏರಿದೆ. 

ಅಸ್ಸ ಲ್‌ ರಾಜ ವನ್ನು "ಟ್ಟ ರೆವಾ ಧಿಗ್ರಸ್ತ ಕೈಗಾರಿಕೆಗಳು ಶೇಕಡಾವಾರು 
ಹೆಚ್ಚಿ ರು ಫಯ ಕರ್ನಾಟಕದಲ್ಲಿ . ಅಸಾ ಮಿನಿ 41 152 ಸಣ ನ ಕೈಗಾರಿಗಳಿಗೆ 1595 
ವ್ಯಾಧಿಗ್ರಸ ಸ ವಾಗಿವೆ (ಶೇ 38 42). ಕರ್ನಾಟಕದಲ್ಲಿ 20174 ಸಣ ಗತೆ 
pe ವಾ ಧಿಗ್ರಸ ಸ ವಾಗಿವೆ (ಶೇ 12.14). ಇಡೀ ರಾಷ್ಟ್ರದ ವ್ಯಾಪ್ತಿ ಯಲ್ಲಿ 

ವ್ಯಾಧಿಗ್ರಸ್ತ 3 ಗಾಠಿಕೆಗಳು ಸರಾಸರಿ ಶೇ 5 ರಸ್ಟಿ ವೆ. 

ವ್ಯಾಧಿಗ್ರಸ್ತ ಕೈಗಾರಿಕೆಗಳು ಹಾಗೂ ಉದ್ಯಮಿತನ 

ಯಾವುದೇ ರಾಜ್ಯದ ಕೈಗಾರಿಕಾ ೊನಣೆಗೆಯನ್ನು ಬರಿಯ ಸಂಖ್ಯೆ ಯಿಂದ 
ಅಳೆಯುವುದಿಲ್ಲ, ಅವುಗಳಲ್ಲಿ ಎಷ್ಟು ಕೈಗಾರಿಕೆಗಳು ಲಾಭದಾಯಕವಾಗಿ ಹಾಯ್‌ 
ನಿರ್ವಹಿಸುತ್ತಿ ವೆ ಎಂಬುದು ಮುಖ್ಯವಾದ ವಿಷಯ. ಈ ಹಿಂದೆ ತಿಳಿಸಿರುವಂತೆ 
ಕರ್ನಾಟಕದಲ್ಲಿ ಶೇ 12.14 ರಷ್ಟು ಕೈ ಗಾರಿಕೆಗಳು ವಾ ಧಿಗ್ರಸ ಸ್ತ. ಇದಕ್ಕೆ ಅನೇಕ 
ಕಾರಣಗಳಿರಬಹುದು. ಆದರೆ ಜಲ್ಲದಕ್ಕಿ ತೆ ಮುಖ್ಯವಾಗಿ ಶಕ್ತ, ಉದ್ಯಮಿತನದ 
ಕೊರತೆಯು ಪ್ರಬಲನಾದ ABBAS, ಏಕೆಂದರೆ, weds ಕ್ರೈ ಗಾರಿಕೆಯ 


೨೧೦೬ ಮಾನವಿಕ ಕರ್ಣಾಟಕ 


ಏಳುಬೀಳುಗಳು ಅದರ ಮೂಲ ಸೂತ್ರಧಾರನಾದ ಉದ್ಯಮಿಯ ಕೈಯ್ಯಲ್ಲಿಯೇ 


ಇರುತ್ತದೆ. ಸಮರ್ಥನಾದ ಉದ್ಯಮಿ ಕಾಲಕಾಲಕ್ಕೆ ಸರಿಯಾದ ನಿರ್ಣಯಗಳನ್ನು 


ತೆಗೆದುಕೊಳ್ಳುತ್ತ ಎಂತಹ ಕಷ್ಟ ಕಾಲದಲ್ಲಿಯೂ ವ್ಯವಹಾರವನ್ನು ಲಾಭದಾಯಕವಾಗಿ 
ನಡೆಸಿಕೊಂಡು ಹೋಗುತ್ತಾನೆ. ಅದೇ ಅನುಭವವಿಲ್ಲದ, ಮುಂದಾಲೋಚನೆಯಿ ಲದ, 
ಸರಿಯಾದ ತರಬೇತಿಯಿಲ್ಲದ ವ್ಯಕ್ತಿಯಿಂದ ಸಕಾಲಿಕ ನಿರ್ಣಯಗಳನ್ನು ತೆಗೆದುಕೊಳ್ಳ 


ಲಾಗುವುದಿಲ್ಲ. ಇದರಿಂದ ಉದ್ದಿಮೆ ನಡೆಸುವುದು ಅನೇಕ ಸಂದರ್ಭಗಳಲ್ಲಿ ಕಷ್ಟ ' 


ವಾಗುತ್ತದೆ. ಆದ್ದರಿಂದ ಉದ್ದಿಮೆಗಳನ್ನು ನಡೆಸಲು ಉದ್ಯ ಮತನನಿರುವ ವ್ಯಕ್ತಿಗಳು 
ಬೇಕು. ಇಂತಹೆ ಶಕ್ತಿ ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಅಡಕವಾಗಿರುತ್ತದೆ. ಅದನ್ನು 
ಸರಿಯಾದ ತರಬೇತಿಯಿಂದ ಪ್ರಚೋದಿಸಿ, ಆಸಕ್ತರನ್ನು ಉದ್ದಿಮೆದಾರರನ್ನಾಗಿ 
ಮಾಡಬಹುದಾಗಿದೆ. ಇದೇ ಪ್ರಯತ್ನವನ್ನು ರಾಜ್ಯಸರ್ಕಾರಗಳು ಮಾಡುತ್ತಿರುವ 
ಬಗ್ಗೆ ಈಗಾಗಲೆ ತಿಳಿಸಿದೆ. 


ರಾಜ್ಯ ಸರ್ಕಾರವೇನೊ ಈ ದಿಶೆಯಲ್ಲಿ ತನ್ನ ಪ್ರಯತ್ನ ನಡೆಸಿದೆ. ಆದಕೆ ಅದು 


ಜನರಲ್ಲಿ ಉದ್ಯಮಿತನವನ್ನು ಬೆಳೆಸಲು Scns hairs ಹೇಳೆಬಹುದಾಗಿದೆ. 
ರಾಜ್ಯದಲ್ಲಿ ಉದ್ಯವಿತನದ ತರಬೇತಿಗೆಂದು ಪ್ರತ್ಯೇಕ ಸಂಸ್ಥೆ ಯಿಲ್ಲ. ಇದರ 
ಜವಾಬ್ದಾರಿಯನ್ನು ರಾಜ್ಯ ಹಣಕಾಸು ಸಂಸ್ಥೆ, ಸಾಸ ಬ್ಯಾಂಕು ಗಳು ಮತ್ತು 
ಟಿರ್ಕ್‌ಸಾಕ್‌ (TECSOK) ಸ ಸಂಸ್ಥೆ ಗಳು ನಿರ್ವಟಸುತ್ತಿವೆ ವೆ. ಇವುಗಳೋ ಕಮ ಟಗಳನ್ನು 


ಪ್ರತೈ ೇಕವಾಗಿ ನಡೆಸ ಸತ್ತಿಲ್ಲ. ಎಲ್ಲ ಸಂಸೆ ಸ್ಸೆಗಳೊ ಜಲ್ಲಾ ಕೈಗಾರಿಕಾ *ಕೀಂದ್ರದ | 


ಕೆ ಉದ್ಯಮಿತನದ ತರಬೇತಿಯನ್ನು ನೀಡುತ್ತಿವೆ. ಇನ್ನು ಜಿಲಾ ಕೈಗಾರಿಕಾ 
ಕೇಂದ್ರಗಳಿಗೋ ಹಲವಾರು ಜವಾಬ್ದಾರಿಗಳು. ಇರುವ ಜವಾಬ್ದಾರಿಯನ್ನ ೯ 
ಸರಿಯಾಗಿ ನಿರ್ವಹಿಸಲಾಗದ ಇವುಗಳು ಜೊತೆಗೆ ತರಬೇತಿಯ ಕೆಲಸವನ್ನು ಎಷ್ಟರ 
ಮಟ್ಟ ಗೆ ನಡೆಸ ತ್ತಿವೆ. ಎಂದು ಊಹಿಸಿಕೊಳ್ಳ ಬಹ: ದು. ಇಂತಹ ತರಬೇತಿಗೆಂದು 
ಒಬ್ಬ. ವ್ಯಕ್ತಿಯನ್ನು ನೇಮಕಮಾಡಿ ಎರಡು ಅಥವಾ ಮೂರು ಜಿಲ್ಲೆ ಗಳ 


ಜವಾಬ್ದಾರಿಯನ್ನು ಹೊರಿಸಲಾಗಿದೆ. ಇನ್ನು ತರಬೇತಿಯ ಬಗ್ಗೆ ಹೇಳಬೇಕೆಂದರೆ ಲ 


ಇವುಗಳ “ವಧ 3 ದಿನಗಳಿಂದ ಹಿಡಿದು 45 ದಿನಗಳವರೆಗೆ ಇರುತ್ತ ದೆ. ಅಂದಕೆ 
ಕೆಲವು ಕಮ ಸಿಟಿಗಳು 3 ದಿನಗಳಿಗೆ ಮುಗಿಯುತ್ತವೆ ಕೆಲವು ವಾರಡ ಕಮ ಒಟಿಗಳು, 
ಅತೀ ಹೆಚಿ 4ನ ಅವಧಿಯ ಕಮ ಟಗಳೆಂದರೆ 45. ದಿನಗಳದ್ದು ಕ 

ಕೇಡಿ ಮೂರು ದಿನಗಳಲ್ಲಿ ಮುಗಿಯುವ ಕಮ ಟಗಳಲ್ಲಿ ಯಾವ ಮಟ್ಟ ದ 
ತರಬೇತಿ ಸಾಧ್ಯ ಎಂದು ಸರ್ಕಾರವಾಗಲೀ, ಸಂಸೆ ಗೆಳಾಗಳಿ! ಯೋಚಿಸಿದಂತೆ 
ಕಾಣುವುದಿಲ್ಲ. ಕಮ ಟಗಳ ಅವಧಿ 45 ದಿನಗಳಾದರೂ, ಬರಿಯ 45 ದಿನಗಳಲ್ಲಿ 
ಫಲಾನುಭನಿಗಳನ್ನು ಉದ್ಯಮ ಶೀಲರನ್ನಾಗಿ ಮಾಡುತ್ತೇವೆ. ಎನ್ನು ವುದು ಎಷ್ಟು 
ಹಗುರವಾದ ನಿಷಯ ಎನ್ನುವುದನ್ನು ಸಂಬಂಧಪಟ್ಟ ವರು ಯೋಚಿಸ ಬೇಕು. ಇನ್ನು 
ತರಬೇತಿ ನೀಡುವವರು ಆನೇಕ ವೇಳೆ ಉದ್ಯಮಿಗಳಾಗಿರುವುದಿಲ್ಲ ಅಥವಾ ಅವರಲ್ಲಿ 


Sn 


ಸಣ್ಣ ಕೈಗಾರಿಕೆಗಳು, ಸರ್ಕಾರ ಹಾಗೂ ಉದ್ಯಮಿತನ : ಓಂದು ಅವಲೋಕನ ೨೧೬ 


ಉದ್ಯಮಗಳ ಬಗ್ಗೆ ಮಾಹಿತಿಯೂ ಇರುವುದಿಲ್ಲ ಅಥವಾ ಉದ್ಯಮಶೀಲತೆಯ ಬಗ್ಗೆ 
ಹೆಚ್ಚಿ ನಜಾ ಇ ನವೂ ಇರುವುದಿಲ್ಲ. ಬರಿಯ ದೊಡ್ಡ ದೊಡ್ಡ ಭಾಷಣಗಳ ಮೂಲಕ 

| ಜನರನ್ನು ಉದ್ಯಮ ುಶೀಲರನ್ನಾಗಿ ಮಾಡಬಹುದಾಗಿದ್ದಿ ದ್ದ ಕಿ" ಇಂದು ದೇಶದಲ್ಲಿ ಎಲ್ಲರೂ 
ಉದ್ದಿ ಮೆದಾರರಾಗಿರುತ್ತಿ ದ್ವಕೇನೊ. 


| ಇಂತಹ ಕಮ್ಮಟಗಳಲ್ಲಿ ಭಾಗವಹಿಸಿದ ಹಲವರಿಗೆ ಬಹುಪಾಲು ಸ್ವತೆಂತ್ರವಾಗಿ 
ಯೋಚಿಸಲು ಆಗುವುದಿಲ್ಲ. ಇಂತಹವರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿದಾಗಲೂ 

ಸಹ ಉದ್ದಿಮೆಯನ್ನು ಲಾಭದಾಯಕವಾಗಿ ನಡೆಸುವ ಶಕ್ತಿಯಿರುವುದಿಲ್ಲ. ಇದೇ 

ಕಾರಣಗಳಿಂದಾಗಿ ಕೆಲವೊಮ್ಮೆ ಕೈಗಾರಿಕೆಗಳು ವ್ಯಾಧಿಗ್ರಸ್ತವಾಗುತ್ತ ವೆ. 


ಹಲವು ನಿವಾರಣೋಪಾಯಗಳು 


| ಪರಿಸ್ಥಿತಿಯನ್ನು ಹೀಗೆಯೆ ಮುಂದುವರಿಯಲು ಬಿಟ್ಟಿರೆ ಪರಿಣಾಮ ಭೀಕರವಾಗಿ . 
೫ ಪರಿಣಮಿಸಬಹುದು. ಆದ್ದರಿಂದ ಸರ್ಕಾರ ಈ ಬಗ್ಗೆ ಮರು ಆಲೋಚನೆ ಮಾಡುವುದು. 
ಅವಶ್ಯವಾಗಿದೆ. ಅದು ಈಗ ಉದ್ಯನಿತನದ ತರಬೇತಿಗೆ ಅನುಸರಿಸುತ್ತಿರುವ 
ತಂತ್ರವನ್ನು ಬದಲಿಸಬೇಕಾಗಿದೆ. 


| ಮೊದಲನೆಯದಾಗಿ ಇಂತಹ ಕಾರ್ಯಾಗಾರಗಳನ್ನು ನಡೆಸುವ ಜವಾಬ್ದಾರಿ 
[| ಯನ್ನು ಒಂದೇ ಸಂಸ್ಥೆಗೆ ವಹಿಸಿಕೊಡುವುದು ಉತ್ತಮ. ಇದು ಅಂತಹೆ ಸಂಸ್ಥೆಯು 
ಪರಿಣಿತಿಯನ್ನು ಗಳಿಸಲು ಸಹೆ ಸಹಾಯಕವಾಗುತ್ತದೆ. ಈ ಸಂಸ್ಥೆ ರಾಜ್ಯದ 

ಇತರೆಡೆಗಳಲ್ಲಿ ತನ್ನ ಶಾಖೆಗಳನ್ನು ತೆರೆದು ತರಬೇತಿಯ ಕಾರ್ಯಾಗಾರಗಳನ್ನು 
| ನಡೆಸಬಹುದು, ಇದಕ್ಕಿಂತ ಒಳ್ಳೆಯ ಮಾರ್ಗವೆಂದರೆ ರಾಜ್ಯ ಸರ್ಕಾರವು MS 
ಒಂದು " ಉದ್ಯಮಿತನ ವಿಶ ವಿದ್ಯಾಲಯ 'ವನ್ನೆ ತೆರೆಯಬಹುದು. ಇದು ರಾಜ್ಯದ 
ಪ್ರಮುಖ ಕೇಂದ್ರಗಳಲ್ಲಿ ಕಾಲೇಜುಗಳನ್ನು 3ಕಿದು ಅನುಭನಿಕ ವಿದ್ವಾಂಸರಿಂದ 
Kes ಸರಣಿಗಳ ಮಾ (Theoritical) ಹಾಗೂ ಕಾರ್ಯೋದ್ಯುಕ್ತ ವಾಗಿ 
(Practical) ತರಬೇತಿಯನ್ನು ನೀಡಲು ಅನುಕೂಲ ಮಾಡಿಕೊಡಬಹುದು, ಇದು 
ಸ್ವಲ್ಪ ಖರ್ಚಿನ ಸಲಹೆಯಾದರೂ ಬಹಳ ಉತ್ತಮ ರೀತಿಯ ಪರಿಣಾಮವನ್ನು 


HES 
ಕಂಡುಕೊಳ್ಳಬಹುದು. 


ಎರಡನೆಯದಾಗಿ "ತರಬೇತಿಯ ಅವಧಿಯನ್ನು ವಿಸ್ಮರಿಸಬೇಕಾದುದು. 
ತರಬೇತಿಯ ಅವಧಿಯನ್ನು ಕನಿಷ್ಟ 6 ತಿಂಗಳುಗಳಿಗೆ ನಿಗದಿಪಡಿಸಿ ಅನುಭವಿಗಳಿಂದ 
ತರಬೇತಿ ಕಾರ್ಯಾಗಾರಗಳನ್ನು ನಡೆಸಬೇಕು. 

ಮೂರನೆಯದಾಗಿ ಈಗಿನ ತರಬೇತಿಗಳಲ್ಲಿ ಪ್ರತ್ಯಕ್ಷ ಅನುಭವ ತರಿಸುವಂತಹ 
ಕ್ರಮಗಳಿಲ್ಲ. ಇದರಿಂದ ಫಲಾನುಭವಿಗಳಲ್ಲಿ ಅನುಭವದ ಕೊರತೆಯನ್ನು ಕಾಣುತ್ತೆ (ವೆ. 
ಆದ್ದರಿಂದ ಅವರನ್ನು ವಿನಿಧ ಕಾರ್ಬ್ಯಾನೆಗಳಿಗೆ ಕರೆದುಕೊಂಡು ಹೋಗಿ ಪ್ರತ್ಯಕ್ಷವಾಗಿ. 


೨೧೮ ಮಾನವಿಕ ಕರ್ಣಾಟಕ 


ಅಲ್ಲಿನ ಕಾರ್ಯವನ್ನು ವಿವರಿಸುವ ಮೂಲಕ ಅವರಿಗೆ ಹೆಚ್ಚಿನ ತಿಳುವಳಿಕೆ ನೀಡ 
ಬೇಕು. 


ನಂತರ ತರಬೇತಿಯ ಕೊನೆಯಲ್ಲಿ ಅವರ ಗ ಗ್ರಹಿಕೆಗಳನ್ನು ಸರೀಕ್ಷಿಸಿ ಸಮರ್ಥನೆ 
ಪತ್ರಗಳನ್ನು ನೀಡಬೇಕು ಮತ್ತು ಸಮರ್ಥ ವ ತ್ಕೆಗಳಿಗೆ ಮಾತ್ರ ಎಲ್ಲರೀತಿಯ ನೆರವು 
ನೀಡುವುದರ ಮೂಲಕ ಆರೋಗ್ಯಕರವಾದ ಕೈಗಾರಿಕಾ ಪ್ರಗತಿಯನ್ನು ನಿರೀಕ್ಷಿಸ ' 
ಬಹುದಾಗಿದೆ. 


rect Sy ಗ ಗಡ. 1 ಇಂ. 1203್ಷ,333 k 


ಪುರುಷೋತ್ತಮ ಬಿಳಿಮಲೆ | 


ಲಿಂಗರಾಜನ ಹುಕುಂನಾಮೆ-- ಒಂದು ಅಧ್ಯಯನ 


1 ಪ್ರವೇಶ 


11: ಇತಿಹಾಸ ಮತ್ತು ನಾಮೆಗಳು : 


ಒಂದು ದೇಶದ ಚರಿತೆ ತ್ರೈಯನ್ನು ಬರೆಯುವಲ್ಲಿನ ದೃಷ್ಟಿಕೋನದಲ್ಲಿ ಈಗ ಸಾಕಷ್ಟು 
Bein ಉತ್ಪಾದನೆ ಮತ್ತು ವಿತರಣೆಯ ವ್ಯವಸೆ 'ಗತುಸುಣೂ ತ 
ರೂಪುಗೊಳ್ಳುವ ಸಮಾಜ ವ್ಯವಸ್ಥೆಯನ್ನು, ಅದೇ ಹಿನ್ನೆ ರೆಯಲ್ಲಿ ಗುರುತಿಸುವ 
ಶಿಸ್ಲೊಂದು ಈಚೆಗೆ ರೂಢಿಗೆ ಬರುತ್ತಿದೆ. ಭಾರತ ದೇಶದ ಇತಿಹಾಸವನ್ನು ಬರೆಯುವ 
ಉತ್ಸಾಹಿಗಳು, ಪ್ರಭುತ್ವ ಮತ್ತು ದಾಸ್ಯತ್ವದ ಎರಡೂ ಮುಖಗಳ ಕಡೆಗೆ ದೃಷ್ಟಿ 
ಹಾಯಿಸುತ್ತಿದ್ದಾರೆ. ಹೀಗೆ ಮಾಡುವುದೂ ಕೂಡಾ ಅನಿವಾರ್ಯವಾಗಿದೆ. ಏಕೆಂದರೆ 
ಭಾರತವನ್ನಾಳಿಕೊಂಡು ಬಂದೆ ಯಾವುದೇ ರಾಜಮನೆತನಗಳಿಗೆ ಇಂಡಿಯದ 
ಸಾಮ್ರಾಜ್ಯವೇ ಉತ್ಪಾದನಾಸಾಧನವಾಗಿಬಿಟ್ಟಿತ್ತು, ಸಾಮ್ರಾಜ್ಯದ ಬಗೆಗಣ 
ಸ್ವಾರ್ಥಮನೋಭಾವ ಮತ್ತು ಆ ಮೂಲಕ ಹುಟ್ಟಿಕೊಳ್ಳುವ ವರ್ಗಪ್ರತಿಸ್ಕೆ 
ಅದಿಲ್ಲದವರ ಮೇಲೆ ಅಧಿಕಾರ ನಡೆಸುವಲ್ಲಿ ಕೃತಾರ್ಥವಾಗುತ್ತದೆ. ರಾಜನಮಟ್ಟಿಗೆ 
ಇಡಿಯ ರಾಜ್ಯ ಖಾಸಗೀ ಆಸ್ತಿಯಾಗುತ್ತದೆ. ದುಡಿಯದೇ ಬದುಕು ವುದನ್ನು 
 ಅಭ್ಯಾ ಸಮಾಡಿಕೊಂಡ ರಾಜನು ಅಡೇ ಸಂದರ್ಭದಲ್ಲಿ ಆ ಬಗೆಯ ಆಸಿ, ಇಲ್ಲದವರು 
ಎಲ್ಲಿ ಹೀಗೆ ಎಂಥ ವಾತಾವರಣದಲ್ಲಿ ಬದುಕಬೇಕು, ಎಷ್ಟು ನುಡಿಯ ಬೇಕು 
ದುಡಿಮೆಗೆ ಸರಿಯಾಗಿ ಅವರಿಗೆ ಎಷ್ಟು ಕೂಲಿ ಕೊಡಬಹುದ:``ಎಂಬಿತ್ಯಾದಿ ಅಂಶ 
ಗಳನ್ನು ನಿರ್ಧರಿಸುತ್ತಾನೆ. ಆಳುವ ರ್ಗ ಇಡೀ ಸಮೂಹದ ಸಂಸ್ಕೃತಿಯ ಬಗೆಗೆ 
ನಿರ್ನಾಯಕಮಾತುಗಳೆನ್ನಾ ಡುತ್ತದೆ. ಇದನ್ನು ಸರಳಗೊಳಿಸಿ ಹೇಳುವುದಾದರೆ 
ಉತ್ಪಾದನಾ ಸಾಧನಗಳ ಒಡೆಯರಾದವರಿಗೆ ಅಸ್ಪ ಣೆಮಾಡುವ ಹಕ್ಳು ಮತ್ತು 
ಡುಡಯುವವಂಗೆ ಅಪ್ಪಣೆಗಳನ್ನು ಪಾಲಿಸಬೇಕಾದ "ಒತ್ತಡ -ಎರಡೂ ನಿಕಕಾಲಕ್ಕೆ 
ಸೃಷ್ಟಿಯಾಗುತ್ತದೆ. ಈ ದ್ವೈತ ಸಿದ್ಧಾಂತವನ್ನು ನಾವು ಮರೆಯಲಾಗುವುದಿಲ್ಲ. 


೨೨೨ ಮಾನವಿಕ ಕರ್ಣಾಟಕ 


18ನೇ ಶತಮಾನದ ಉತ್ತರಾರ್ಧದಲ್ಲಿ ಭಾರತದಲ್ಲಿ ನಡೆದ ರಾಜಕೀಯ" 
ಬೆಳವಣಿಗೆಯನ್ನು ಅವಲೋಕಿಸಿದರೆ ನಮಗಿದು ಸ್ಪಷ್ಟವಾಗುತ್ತದೆ. ಬ್ರಿಟಿಷರ: 
ಆಗಮನದಿಂದ "ಭಾರತದಾದ್ಯ ಂತ ಉತ್ಪಾ ದನಾ ಸಾಧನಗಳೂ, ಇ ' 
ಉತ್ತಮಗೊಂಡವು. ಸೂಟ ತಿನ ನಯನ. ವ್ಯಾಪಾರ ಯಂತ್ರ ಪರಿಶ, ಶ್ರಮ್ಮ 
ಶ್ರಿ ೀಮಂತಿಕೆಯಿಂದಾಗುವ ಲೌಕಿಕ ಲಾಭ ಮೊದಲಾದುವುಗಳ ಬಗೆಗೆ ಹ್‌ 4 
ಸನ ಯೋಚನೆ ಮಾಡತೊಡಗಿದರು. ಅದುವರೆಗೂ ಸಾಂಪ್ರದಾಯಿಕ ' 
ಉತ್ಪಾ ದನಾ ವಿಧಾನಗಳಿಗಿಂತ ಬೇರೆಯದಾದ ರೀತಿಯೊಂದನ್ನು ಅನ್ವೇಸಿಸಿಕೊಳ್ಳು ವ 
ಆಗತ್ತೆ ಆಳುವ ವರ್ಗಕ್ಕಿ ತ್ತು. ಆಗ ಹೆಚ್ಚ ನಿಷ್ಕುರವಾಗಿ ನಡಕೊಳ್ಳು ವ ರಾಜರು' 
ಗಳು ತಮ್ಮ ಹೆಸರನಲ್ಲಿ " ನಾಮೆ ' ಗಳನ್ನು “ರೆಸಿದ್ದಾ ರೆ. 

ಆ ನತ ಪದಕ್ಕಿರುವ ಅರ್ಥ 'ಕೂಡಾ ರಾಜಾಜ್ಞೆ ಯ ಕಕೋರತೆಯನ್ನೇ 
ಮೂಲ ಬಂಡವಾಳವಾಗಿ ಉಳ್ಳದ್ದು. ಕಿಟ್ಟಿ ಲ್‌ ಕೋಶದಲ್ಲಿ " ನಾಮೆ' py 
"A ರೋdೆ' ಎಂಬರ್ಥವಿದೆ (ಕಟ್ಟಿ ಲ್‌. 1975; ಪು; 907).  "ರೀd' ಪದವು" 
“A legal transaction, especially involving the transference of 
(Kirkpatrick, 1983, 325) ಎಂಬ ಅರ್ಥವುಳ್ಳೆದಾಗಿದೆ. ರಾಜಾಜಿ ರ 
ಕಟು ನಿಟ್ಟು ಗಳು ಪ್ರಜೆಗಳ ಮೇಲೆ ಗಹನವಾದ ನಟ: ಬೀರುವ ಉದ್ದೆ ಶವನ್ನು . 
ಹೊಂದಿರುತ್ತವೆ. ಒಂದರ್ಥದಲ್ಲಿ ಅವು ಶಾಸನಗಳೇ ಆಗಿವೆ. ಬ್ರಿ ಓಷರ ವಿರುದ್ಧ 
ತಾವು ಬಲಗೊಳ್ಳ ಬೇಕಾದ ಅಗತ್ಯವನ್ನು ಇಂಡಿಯಾದ ಸಣ್ಣ ಪುಟ್ಟ ಅರಸುಗಳು. | 
ಕೂಡಾ ಆ ಕಾಲಕ್ಕೆ ಮನಗಂಡಂತಿದೆ. ಆಳುವ ವರ್ಗದ ಪೈಪೋಟಯ ನೇರ" 
ಪರಿಣಾಮವನ್ನು ಎದುರಿಸಲು ಪ್ರಜಾವರ್ಗ ಸಿದ್ಧವಾಗಿರಬೇಕಾಗಿತ್ತು. ರಾಜನ ದಾಖಲೆ ' 
ಅಥವಾ ಹೇಳಿಕೆ ಎಂಬರ್ಥದಲ್ಲಿ ಬಖೈರು-ಕೈ ಫಿಯತ್ತು, ಎಂಬ ಪದಗಳೂ ಕನ್ನಡದಲ್ಲಿ 
ಬಳಕೆಯಲ್ಲಿವೆ. ಕೊಡಗಿನಲ್ಲಿಯೇ ದೊಡ್ಡ ವೀರರಾಜೇಂದ್ರನು ತನ್ನ ವಂಶದ ಇತಿಹಾಸ 
ವನ್ನು " ರಾಜೇಂದ್ರನಾಮೆ ' ಯೆಂಬ ಹೆಸರಿನಿಂದ ಬರೆಸಿದ್ದಾನೆ. ಯು ಬಗ್ಗೆ ಬರೆದ 
ಡಿ. ಎಸ್‌. ಕೃಷ್ಣಯ್ಯನವರು « ನಾಮೆಯನ್ನು ಬರೆಯುವವನು ಒಬ್ಬ ರಾಜನ 
ಅಂಕಿತದಲ್ಲಿದ್ದು. ಬರೆಯುತ್ತಾ ಅವನ ವಂಶಕ್ಕೆ ಅವಮಾನಕರವಾದ ಘಟನೆ 
ಗಳೇನಾದರೂ ನಡೆದಿದ್ದರೆ ಅಂಥವನ್ನು ಕೈ ಬಿಡುವುದು ಸಹಜವಾಗಿಯೇ ಇದೆ. 
ಇದಕ್ಕೆ ರಾಜೇಂದ್ರೆನಾಮೆಯಲ್ಲಿಯೇ ಉದಾಹರಣೆ ಸಿಗುತ್ತದೆ” ಎಂದು ಹೇಳಿದ್ದಾ ಕೆ] 
(ಕೃ ಸ ಯ್ಯ, 1974 ; ಪು. 353) ಇದು ಕೂಡ ಆಳುವ. ವರ್ಗದ ಮನೋಧರ್ಮ | 
ವನ್ನ ( ಸೂಚಿಸುತ್ತ, ವೆ. ಇತಿಹಾಸದ ದಾಖಲೆಯಲ್ಲಿ ಕೂಡಾ ಅದು ತನ್ನನ್ನು ತಾನು 
ರಕಿ ಸಿಕೊಳ್ಳು ತ್ರ ತಿ. ಇದು ಪ ದ್ರಭುತ್ವವು ತನ್ನೊಳಗಿನ ದೌರ್ಬಲ್ಯಗಳನ್ನು ಮುಚ್ಚಿಟ್ಟು 
ಕೊಳ್ಳು ವ ತಂತ್ರ ಕೂಡಾ ಹೌದು. | 

"8, 19ನೇ ಶತಮಾನಗಳಲ್ಲಿ ಬರಿಸಲಾದ ಇಂಥ ರಾಜಾಜ್ಞೆ ಗಳು ಗದ ದಲ್ಲಿಯೇ | 


property, the written evidence of it, signed, sealed and delivered’ 


ಲಿಂಗರಾಜನ ಹುಕು£ನಾಮೆ- ಒಂದು ಅಧ್ಯಯನ ೨೨೧ 


ಇರುವುದು ಗಮನಾರ್ಹ. ಏಕೆಂದರೆ ಆಳುವ ವರ್ಗ ತಾನು ಆಶಿಸುವ ಸಮಾಜ 
ನಿರ್ಮಾಣಕ್ಕಾಗಿ ಭಾಷೆಯನ್ನು ಬಳಸತೊಡಗಿದಾಗ ಭಾಷೆ ತನ್ನ ರಮ್ಯ ತೆಯನ್ನು 
ಬಟ; ಕೊಡಲೇ ಬೇಕಾಗುತ್ತ ದೆ. ಭಾವುಕತೆಯ ಲೇಶಾಂಶವನ್ನಾ ಷೂ ಭಾಷೆ 
ಗೊಳು ವುದಿಲ್ಲ. 4 ಬಖೈರು', "ನಾನೆ? | ಮತ್ತು. " ವಿವರ' ಗಳೆಲ್ಲವೂ ಆ 
ಕಾಲದಲ್ಲಿ ಸದ ವಾಗುತ್ತಿ ದ್ದ ಗದ ಕ್ಯೆ ಒಳ್ಳೆ ಯ ಉದಾಹರಣೆಗಳಾಗುತ್ತ ವೆ. ಇಂಗ್ಲಿಷರು 
ಸಾಂಸ ತಿಕವಾಗಿ ಮ ಡೀಶವ ಸ ತೀಡ ಪರಿಣಾಮವಾಗಿ « ಗದ್ಯ > ಕಾಣಿಸಿ 
ಹೊಂಡಿದೆ. ಅಂದರೆ ದೇಶೀಯ ಅರಸರಿಗೆ ಗದ್ಯದ ಬಳಕೆ ಅನಿವಾರ್ಯವಾಗಿತ್ತು 
"ಎಂದೇ ಅರ್ಥ. 


ಸ 1.2: ಲಿಂಗರಾಜನ ಹುಕುಂನಾಮೆಯ ಐತಿಹಾಸಿಕ ಹಿನ್ನೆಲೆ : 


ಕೊಡಗಿನ ಚರಿತ್ರೆಯಲ್ಲಿ ಇಬ್ಬರು ಲಿಂಗರಾಜೇಂದ್ರರು ಕಾಣಿಸಿಕೊಳ್ಳು ತ್ತಾರೆ. 
| ಮೊದಲನೆ ಲಿಂಗರಾಜೇಂದ್ರನು 1724 ರಲ್ಲಿ ಪಟ್ಟಿಕೆ ಬಂದು 1780ರಲ್ಲಿ ತೀರಿಕೊಂಡ 
(ಕೃ ಷ್ಟ ಕಯ್ಯ : 1974, ಪು. 143). ಇವನಾ ಹ ಪಟ್ಟಿ ವೇರಿದ ವೀರರಾಜೇಂದ್ರನ 
ಹಾಲದಲ್ಲಿ ಕೊಡಗು ಸಂಸ್ಥಾನ ಮಹತ್ತರವಾದ ಬದಲಾವಣೆಗಳನ್ನು ಕಂಡಿತು. ಅದರಲ್ಲಿ 
ಮುಖ್ಯ ವಾದದ್ದೆಂದರೆ ಇಡಿಯ ಸಂಸ್ಥಾನ ಕೆಲಕಾಲದವರೆಗೆ ಹೈದರ್‌ ಮತ್ತು ಟಿಪ್ಪುವಿನ 
ಕೈಸೇರಿದ್ದೆ. ಅದಮ್ಯ ಉತ್ಸಾಹಿಯಾಗಿದ್ದ ವೀರರಾಜೇಂದ್ರನು ಕಳಕೊಂಡ ರಾಜ್ಯ 
ವನ್ನು ಮತ್ತೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದ. ಜೊತೆಗೆ ಬಿ ರಿ) ಔಷರೊಡನೆ ಸ್ನೇಹ 
ಮಾಡಿಕೊಂಡು ತುಳುನಾಡಿಗೆ ಸೇರಿಹೋಗಿದ್ದ ಡಿ ಸುಳ್ಯ ಒತು ಕೊಡಗಿಗೆ 
ಸೇರಿಸಿಕೊಂಡು ತನ್ನ ಹೆಸರಿನಲ್ಲಿ ನೀರಾಜೇಂದ್ರಪೇಟಿಯನ್ನು ನಿರ್ಮಾಣಮಾಡಿದ. 
ಇಸಿ ದ್ದೆ ರೂ ಇಡಿಯ ಸಂಸ್ಥಾನ ಸಾಂಸ್ಕೃತಿಕವಾಗಿ ಅಧಃಸತನವಾಗುತ್ತಿರುವುದನ್ನು 
ಈತನೂ ನಿಲ್ಲಿಸಲಾಗಲಿಲ್ಲ. ಬ್ರಿಟಿಷರ ಸ್ನೇಹಾಚಾರವೇ ಇವನಿಗೆ ಉರುಳಾಗಿಬಿಡುವ 
ಹೆದರಿಕೆಯಿತ್ತು. ತನ್ನನ್ನು ತಾನು ಬಲಿಷ್ಕವಾಗಿ ಬೆಳೆಸಿಕೊಳ್ಳ ಲಾಗದೆ, ಬ್ರಿಟಿಷರಿಗೆ 
ಶರಣಾಗಿ ಬದುಕಲಾಗದೈೆ ವೀರರಾಜೇಂದ್ರ ಒದ್ದಾಡಿದಂತಿದೆ. ಆತನ ಕೊನೆದಿನಗಳ 
ಬಗ್ಗೆ ಹೀಗೆ ಹೇಳಲಾಗಿದೆ." Raja lived ages of anguish from the 
‘days of the death of his beloved wife on the 17th May 1807 to 
the date of his own disease, the 9th June 1809. (ಕೃಷ್ಣಯ್ಯ: 1974, 
ಪು. 376). ಈ ಅಸ್ಥಿರತೆ ಮತ್ತು ಗೊಂದಲಗಳ ಮಧ್ಯೆ ಪಟ್ಟ ವೇರಲು ಯತ್ನಿ ಸಿದ 
ಇವನ ತಮ್ಮ ಲಿಂಗರಾಜೇಂದ್ರನು ಆರಂಭದಲ್ಲಿ ಎಫಲನಾದರೂ. ಮತ್ತೆ 181] ರಲ್ಲಿ 
ಪಟ್ಟಿ ವೇರಿದನು. 
ವೀರರಾಜೇಂದ್ರನು ತೀರಿಕೊಂಡ ಅನಂತರ 1811 ರ ವರೆಗೆ ಅಂದರೆ ಎರಡು 
ವರ್ಷಗಳ ಕಾಲ ರಾಜಕೀಯವಾಗಿ ಅಸ್ಸಿ ರತೆ ಇದ್ದು ದನ್ನು ಗಮನಿಸಬೇಕು, ಜೊತೆಗೆ 
ಬ್ರಿಟಿಷರ ಪ್ರವೇಶದ ಹೆದರಿಕೆಯೂ ಇತ್ತು. ಈ “ಸ ತಿಯಲ್ಲ ಲಿಂಗರಾಜೇಂದ್ರನಿಗೆ 


೨೨೨ ಮಾನವಿಕ ಕರ್ಣಾಟಕ 


ಪಟ್ಟಿ ವನ್ನು, ಸಂಸ್ಕಾ ನವನ್ನು ಭದ್ರ ಗೊಳಿಸಿಕೊಳ್ಳ ಬೇಕಾಗಿತ್ತು. ಅದಕ್ಕಾಗಿ ತನ 
ಹೆಸರಿನಲ್ಲಿಯೇ _ ರೆಂಗರಾಜೇಂದ್ರ ನ ಹುಕುಂ "ಬ್‌ ಯನ್ನು ಬರೆಸಿ, ತನ್ನ 
ಸಂಸಾ ನದ ಪಾರುಪತ್ಯ ಗಾರರರಿಗೆ ಮತು. ಶ್ಯಾನುಭೋಗರಿಗೆ ಕಳುಹಿಸಿಕೊಟ್ಟ ದಾ ನೆ... 
ಇದರಲ್ಲಿನ ಒಟ್ಟು 54 ಅಪ್ಪ ಣೆಗಳಲ್ಲಿ ತನ್ನ ಸಂಸ್ಥಾ ನವನ್ನು ಉತ್ತ ಮಗೊಳಿಸಜೇಕೆಂದು. 
ರಾಜ ನೆ ಯೋಜಸಿ ಮತ್ತು "ಯೋಚನೆಗಳನ್ನು ನಾವು ಕಾಣಬಹುದು. 


ಆ ಕಾಲದ ಪ್ರಭುತ್ವದ ಮನೋಧರ್ಮ ಮತ್ತು ಆಡು ಇಡೀ ಸಂಸ ತಿಯನ್ನು 


ನಿಯಂತ್ರಿಸುವುದರ ಮೂಲಕ ಉಳಿದು ಬೆಳೆಯಬಯಸುವುದನ್ನು ಈ ಅಪ್ಪಣೆಗಳು' 


ಸೊಗಸಾಗಿ ವ್ಯಾಖ್ಯಾಸಿಸುತ್ತವೆ. ಜೊತೆಗೆ ಇವು ಅಮೂಲ್ಯವಾದ ಕೆಲವೆ ನಿವಡ್ವ 


ಶಿ 
ಗಳನ್ನು 'ನೀಡುವುದರಿಂದಾಗಿ ಐತಿಹಾಸಿಕ ದಾಖಲೆಗಳಾಗುತ್ತ ವೆ. 


ಲಿಂಗರಾಜೇಂದ್ರನು ಈ ನಾಮೆಯನ್ನು ಬರೆಸಿದ ಕಾಲವನ್ನು ಸ್ಪಷ್ಟವಾಗಿ. 


ಉಲ್ಲೇಖಿಸಿದ್ದಾನೆ. ಆ ಪ್ರಕಾರ “ಶ್ರೀ ವಿಜಯಾಭ್ಯ್ಯ ದಯ್ಯ ಕಲಿ ಸಂದ 4913ನೇ 
ಪ್ರಜೋತ್ಸನ್ನ ಸಂವತ್ಸ ರದ ಚೈತ್ರ ಶು ದ್ಧ 1 ರಲ್ಲು” ತೆ ಶ್ರೀ ಡಿ. ಎಸ್‌. 


| ಷಯ ನವರು ತಮ್ಮ ಗ್ರಂಥದಲ್ಲಿ ಉದ್ದರಿಸಿದ ಭಾಗದಲ್ಲಿ " ಕಲಿಸಂದ 4918ನೇ? | 


ನಂದಿತ ಸ ೈಷ್ಣಯ್ಯ : “974, ಪು. 390), ಈ ಎರಡೂ ಅವತರಣಿಕೆಯಲ್ಲಿ 
ಕ ಪ್ರಜೋತ್ಪಾತ್ಕಾ ಸಂವತ್ಸರದ ಚೈತ್ರ ಶು ] ರಲ್ಲು” ಎಂಬುದು ಸಮಾನವಾಗಿದ್ದು 
ಅದು ಕ್ರಿ.ಶ. 1811 ಕ್ಕ ಸರಿಹೊಂದುತ್ತ ದೆ. ಲಿಂಗರಾಜೇಂದ್ರ ನು ಸಟ್ಟಿಕ್ಕೆ 
ಬಂದುದೂ ಕೂಡಾ 1811 ರಲ್ಲೆ. ಪಟ್ಟಿ ಕ್ಕ ಬಂದ ತಕ್ಷಣ ತನ್ನ ಸಂಸ್ಥಾನವನ್ನು 
ಭದ್ರಪಡಿಸಿಕೊಳ್ಳುವ ಉತ್ಸಾಹದಲ್ಲಿ 3 ಸ್ಟ ನಾಪೆಯನ್ನು ಬಕೆಸಿರಬೇಕು. 


ನಾಮೆಯಲ್ಲಿ ಉಲ್ಲೇಖಿತವಾದ ಪ್ರಕಾರ ಇದನ್ನು 1811 ರ ನಾ 22 ರಂದು 


ಬರೆಸಲಾಗಿದೆ. 


2. ಅಭ್ಯಾಸ 


2.1: ಭೌತಿಕ ನಿಷಯೆಗಳು 


FE RS ಮನುಷ್ಯ ರ ಬಗ್ಗೆ: ಲಿಂಗರಾಜನ ಹುಕುಂ ನಾಮೆಯ ಉದ್ದೆ (ಶ್ರ 
ಯಾವುದೇ ಜಾತಿ, ಪಂಗಡ ಅಥವಾ, ಜನಾಂಗದ ವಿವರಣೆ ಕೊಡುವುದಲ್ಲ, ಬದಲಾಗಿ | 
ಬೇಕೆ ಬೇಕೆ ಜಾತಿಯ, ವೃತ್ತಿ , ಪಂಗಡದ ಜನರು ರಾಜನಿಗೆ ನಿಷ್ಕರಾಗಿರಬೇಕೆಂದು 


ಅದು ಹೇಳುತ್ತದೆ. ೫. ಸಕೈ ವಿನಿಧ ಜಾತಿಯ ಜನಕು ನೀಡಬೇಕಾದ 
ತೆರಿಗೆಗಳ ಬಗ್ಗೆ ಅದು ನಿಷ್ಕೃಷ್ಟ ವಾದ ವಿವರಗಳನ್ನು ನೀಡುತ್ತದೆ, 25ನೇ ಅಪ್ಪ ಣೆ 


ಯಲ್ಲಿ ( ಜಾತಿಗಟ್ಟಿ ಚಳ ಬದ ಎತ್ತುವಳಿ ಮಾಡುವ ಹಣವಿನ ವಿವರ? ಎಂಬಲ್ಲಿ 


ಈ ಕೆಳಗಿನ 19 ಜಾತಿಯ ಹೆಸ ರನ್ನು ಹೇಳಲಾಗಿದೆ. 


ಲಿಂಗರಾಜನ ಹುಕುಂನಾಮೆ- ಒಂದು ಅಧ್ಯಯನ ೨೨೩ 


ಕುರುಬ ಕಣಿಯ 

ಕುಂಬಾರ ದಾಸ 

ಉಪ್ಪಾರ ಗವುರ್ರಿಗ 

ಅಗಸ ಮೇದರ 

ಆಯಿರಿ (ಬಡಗಿ, ಕಮ್ಮಾರ) ಬಡಗ ಹೊಲೆಯ 
ಅಕ್ಕಸಾಲೆ-ಪಾಂಚಾಲ ಗಂಬಹ್ಮಿ ಹೊಲೆಯ 
ದೇವಾಂಗ-ಜೇಡ ಮಾದಿಗ 
ಕೊತ್ತೇರ ಮಲೆಯ 

ಕಟ್ಟಗ ಮಾರಿಹೊಲೆಯ 
ವಡ 


ಇವೆಲ್ಲವೂ ಸಾಮಾಜಿಕವಾಗಿ ಹಿಂದುಳಿದ ಜಾತಿಗಳು. ಖಾಸಗಿ ಆಸ್ಮಿಯ 
ಹಕ್ಕು ಇವರಿಗಿಲ್ಲ. ಬದುಕುವುದಕ್ಕೆ ಬೇಕಾಗಿ ಕೊಡಗಿನಲ್ಲಿ ಆಗ ಬಹುಸಂಖ್ಯಾಕ 
ರಾಗುತ್ತಿದ್ದ ಕೊಡವರ ತೋಟಗಳಲ್ಲಿ ಕೂಲಿಯಾಳುಗಳಾಗಿರುತ್ತಿದ್ದರು. ಅಸ್ಪೃಶೆ 
ರಾಗಿರುವವರು ಜೀತಕ್ಕೆ ದುಡಿಯುತ್ತಿದ್ದರು. ಲಿಂಗರಾಜೇಂದ್ರನು ತನ್ನ ಶ್ರೀಮಂತಿಕೆ 
ಯನ್ನು ಹೆಚ್ಚಿಸಿಕೊಳ್ಳು ವಾಗ ಈ ಜಾತಿಗಳವರಿಗೆ ಸಾಮಾಜಿಕ ನ್ಯಾಯ ಒದಗಿಸಿ. 
ಕೊಡತಿ, ಪ್ರತ್ಯೇಕವಾಗಿಯೇ ತೆರಿಗೆ ನಿಧಿಸುವುದರತ್ತ ಮನಸ್ಸು ಹರಿಸಿದ್ದಾನೆ. 
ಈ ಕಾರ್ಯವನ್ನು ಲಿಂಗರಾಜೇಂದ್ರ ಎಲ್ಲೆಡೆಯೂ ತೋರಿಸಿಲ್ಲ ಆತ ಕೊಡಗಿನಲ್ಲೆ 
ಭೂ ಮಾಲಿಕರಾಗಿದ್ದ ಕೊಡವರ ಬಗ್ಗೆ ವಿಶೇಷ ವಿಶ್ವಾಸ ಇಟ್ಟಂತಿದೆ. 25ನೇ ಅಪ್ಪಣೆ 
ಯಲ್ಲಿಯೇ “ ಕೊಡವರು, ಅಂಮಗಳು, ಮುಕ್ಕಾಟಗಳುು, ಹೆಗ್ಗಡೆಗಳು ಈ ನಾಲ್ಕು 
ಜಾತಿ ವಿನಹಾ” ಎಂಬ ಪ್ರಯೋಗವಿದೆ. ಇವರಲ್ಲಿ " ಕೊಡವರು ' ಅರಸನ ಸಂಸ್ಥಾನದ 
ಪ್ರಧಾನ ನಿವಾಸಿಗಳು ಮುಖ್ಯವಾಗಿ ಜಮೀನ್ಹಾರರು. ಈ ಜಮೀಸ್ಹಾರಿ ವರ್ಗದ 
ಸ್ನೇಹದಿಂದ ಮಾತ್ರ " ರಾಜತ್ವ? ಉಳಿಯಬಹುದಾಗಿತ್ತು. ಜಾತಿಯಲ್ಲಿ ಲಿಂಗಾಯತ 
ನಾಗಿದ್ದ ಲಿಂಗರಾಜೇಂದ್ರನ ಮಟ್ಟಿಗೆ ಸ್ನೇಹಕ್ಕೆ ಇಲ್ಲಿ ಜಾತಿ ಅಡ್ಡ ಬಂದಿಲ್ಲ. ಇಲ್ಲಿನ 
ವರ್ಗಗುಣವನ್ನು ನಾವು ಗಮನಿಸಿದರೆ, ಅಚ್ಚರಿಗೂ ಕಾರಣವಿಲ್ಲ. 23ನೇ ಅಪ್ಪಣೆ 
ಯಲ್ಲಿ ಲಿಂಗರಾಜನು ಕೊಡವರ ಬಗೆಗೆ ವಿಶೇಷ ಆಸಕ್ತಿವಹಿಸಿದ್ದನ್ನು ನಾವು ಕಾಣ 
ಬಹುದು. ಕ 

ರಾಜನು "ಅಂವಂ' ಕೊಡವರಿಗೂ ವಿನಾಯಿತಿ ನೀಡಿದ್ದಾನೆ. ಈ ಅಂಮ 
ಕೊಡವರು ಮೂಲತಃ ದೇವತಾ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದ ಪುರೋಹಿತ 
ವತಿ ಯವಕೆಂದು ಹೇಳಲಾಗಿದೆ. (ಶಂಕರನಾರಾಯಣಭಟ್ಟಿ : 1978, 429) 
ನಂಥ ಶ್ರಿ (ನಿಮಾಸರ ಪ್ರಕಾರ ಹ ಅಮ್ಮ ಕೊಡವರ ಮೂಲ ಪುರುಷನು ವೈನಾಡಿನ 
ತಾಯಿಕಾಟ್‌" ತಂಬಿರಾನ” ಎಂಬೊಬ್ಬ ಬ್ರಾ ಹ್ಮಣನ ಮಗಳಿಗೆ, ಒಬ್ಬ ಕೊಡಗಿಗೆ 
ಹುಚ್ಚಿದ್ದನೆಂದೂ, ಆತನು ಶನ್ನ ತಾಯಿಯ ಪದ್ಧತಿಗಳನ್ನು ಅನುಸರಿಕೊಂಡು ಬಂದುದ 


೨೨೪ ಮಾನವಿಕ ಕರ್ಣಾಟಕ 


ರಿಂದ ಅಮ ಒಕೊಡವನೆಂದು ಕರೆಯಲ್ಪ ಟ್ರ” ( Shreenivasa MN; 1952) | 
ರಿಕ್ಚ ರನ ಅಭಿಪ್ರಾ ಯ ಕೂಡ ಇದೇ ಆಜ! Richter, 1984). ಪ್ರಕೃತ ಜನಿವಾರ ' 
ಧಾರಣೆ ಮಾಡುತ್ತಿರುವ ಇವರು 17ನೇ ಶತಮಾನದಲ್ಲೊ ಮ್ಮ್ಮೆ ಸಹ್ಯ 
ಮಾಡುವುದನ್ನು ಬಿಟ್ಟದ್ದರೆಂದೂ ನಂಬಲಾಗಿದೆ. ಡಿ.ಎನ್‌. ಕ ಷ್ಟ $3ನವರ ಪ್ರಕಾಃ 
“ 1834 ರಲ್ಲಿ ಕೊಡಗು ರಾಜರ ಕರಣಿಕನಾದ ತಿಮ್ಮಪ್ಪ್ರಯ್ಯನು ಬಲಮುರಿಯಲ್ಲ 
Wc. ನಾಡಿನ ಅಮ್ಮ ಕೊಡಗರಿಗೆ ಯಜ್ಞೋಪವೀತ ಧಾರಣೆ ಮಾಡಿಸಿ 
ಅವರನ್ನು ಶ್ರೀ ರಾವ: ಚಂದಿತ್ರಪ್ರಂಡ ಮಠದ ಶಿಷ್ಯರನ್ನಾಗಿ. ಮಾಡಿದನು” (ಕೃಷ್ಣಯ್ಯ, | 
1974, “22. ಸಂಖ್ಯಾದೃಸ್ಟಿಯಿ:ಂದ ಇವರು ಕಡಮೆ ಇದ್ದರೂ ಸಾಮಾಜಿಕವಾ 
ಉನ್ನತ ಸ್ಕಾ ನದಲ್ಲಿ ದ್ದರು. ವರ್ಗನಿಷ್ಕ ಸಮಾಜದ ಮೇಲ್ತ್ಮುದಿಯ ಜನರು 
ಯಾಜ ಧಾನಿ ೯ಕ ವ್ಯಕ್ತಿಗಳನ್ನು ಬಿಟ್ಟುಕೊಡುವುದಿಲ್ಲ. ಹಾಗಾಗಿ ಧರ್ಮ 
ಮತ್ತು ರಾಜಕೀಯ ಜೊತೆ ಜೊತೆಯಲ್ಲೆ ಸಾಗುತ್ತದೆ. ಧಾರ್ಮಿಕತೆಯ ಸಹಾಯ 
ದಿಂದ ಪ್ರಭುತ್ವ ಜನರ ಮೇಲೆ ಹಿಡಿತ ಸಾಧಿಸುತ್ತದೆ. ಆಗಷ್ಟೇ ಪಟ್ಟಕ್ಕೆ ಬಂದ 
ಲಿಂಗರಾಜನು ಅಂಮಕೊಡವರ ವಿಶ್ವಾಸಗಳಿಸಿಕೊಂಡು ಉಳಿದ 19 ಚಾಸಿ ಜನರ ' 
ಮೇಲೆ ತೆರಿಗೆ ವಿಧಿಸಿದ್ದು, ಆಳುವ ವರ್ಗದ ಸ್ವಹಿತರಕ್ಷಣಾ ಮನೋಭಾವದ 
ದ್ಯೋತಕವಾಗಿದೆ. ಕ 
ತೆರಿಗೆಯಿಂದ ವಿನಾಯಿತಿಗಳಿಸಿದ ಇತರ ಜಾತಿಗಳೆಂದಕೆ ಮುಕ್ಕಾಟಿಗಳು 
ಮತ್ತು ಹೆಗ್ಗಡೆಗಳು. ಇವರು ಕೊಡಗಿನಲ್ಲಿ ಅದ್ಯ ತತ ಉಗಿದ 
ಹಿಡುವಳಿದಾರರಾಗಿದ್ದರು. ಆ ಅರಸನು ಇವರೊಂದಿಗೆ ಸ್ನೇಹ ಬೆಳೆಸಿದ್ದ. } 
ಇಲ್ಲಿ ಇನ್ನೊಂದು ಅಂಶ ಮುಖ್ಯವಾದುದು. ಹಂತಕ, ತೆರಿಗೆ ವ ಸೂಲಾತಿಗೆ 
ಪಟ್ಟಮಾಡಿದ ಜಾತಿಗಳೆಲ್ಲವೂ ಕೊಡಗಿಗೆ ಹೊರಗಿನಿಂದ ಬಂದುವು. ಕ್ರಿಸ್ತಶಕದ" 
ಆರಂಭದ ಕಾಲದಿಂದಲೂ ಕೊಡಗಿಗೆ ಬಂದು, ನೆಲೆನಿಂತು, ಕೊಡಗಿನ ವಾತಾವರಣಕ್ಕೆ. 
ಅನುಗುಣವಾದ ಮಾರ್ಪಾಡುಗಳನ್ನು ಮಾಡಿಕೊಂಡು : ಈ ಜಾತಿಗಳ ಜನರು ಬದುಕಿ 
ದ್ಹಾಕೆ. ಅಂಥ ಮಾರ್ನಾಡುಗಳಲ್ಲಿ ಅತಿ ಮುಖ್ಯವಾದುದು ಎಂದರೆ ಅವರೆಲ್ಲ! 
ತಮ್ಮ ಮೂಲ ಕಸುಬುಗಳನ್ನು ಬಿಟ್ಟದ್ದು. ಅರಸನು ಕೊಟ್ಟ ಜಮಾನಿನಲ್ಲಿ , 
ಕೃಷಿ ಕೆಲಸ ಮಾಡುತ್ತ ಇವರೆಲ್ಲ ಅರಸ ನಿಷ್ಠಾ ವಂತ ಅನುಯಾಯಿಗಳಾಗಿದ್ದ ರು. ! 
ಅಲ್ಪ ಭೂ ಹಿಡುವಳಿಯ ಉತ್ಪತ್ತಿ ಜೀವನೋಪಾಯಕ್ಕೆ ಸಾಕಾಗದಿದ್ದಾ ಗ ಇವರು i 
ಜನೀನ್ಹಾ ರರ ತೋಟಗಳಲ್ಲಿ ದಿನಿಗೂಲಿಗಾಗಿ ದುಡಿಯುತ್ತಿದ್ದರು... 11ನೇ ಅಪ್ಪಣೆ ' 
ಯಲ್ಲಿ ಏಂದಿಕುವ ವಿವರಣೆಗಳನ್ನು ನೋಡಬಹುದು; “ ನಾಡ ರೈತರ್ರು ಹೊಸ 
ಭೂಮಿಯನ್ನು ಕಡಿದು ಮಾಡಿ ಆ ಭೂಮಿಯಲ್ಲಿ ಯಂಟುವರ್ರುಶ ಪರಿಯಂತ್ರ ಆ | 
ಕೈತರ್ರು ಬೆಳೆತೆಗೆದು ಕೊಳ್ಳುವಲ್ಲಿ ಆ ಸೈರ್ರಿಗೆ ಕಂದಾಯ ಕಾಣಿಕೆಯನ್ನು ಕೇಳದೆ ' 
ಮಾಪಾಗಿ ಬಿಟ್ಟು ಒಂಬತ್ತನೆ ವರುಷದಲ್ಲಿ ಆ ಭೂಮಿಯಲ್ಲಿ ಬೆಳೆದಂತಾ ಸೈರ್ರಿಗೆ ಕ 
ಕಾಲುಗಂದಾಯತ್ತೆಗೆದುಕೊಳ್ಳೆವುದು ಹತ್ತನೆ ವರ್ರುಶಕ್ಕೆ ಅರೆಗಂದಾಯ್ಯ 


ಲಿಂಗರಾಜನ ಹುಕುಂನಾಮೆ-ಒಂದು ಅಧ್ಯಯನ ೨೨೫ 


ಹನ್ನೊಂದನೆ ವರ್ರುಶಕ್ಕೆ ಮುಕ್ಳಾಲುಗಂದಾಯ ಹಂನ್ನೆರಡನೆ ವರುಷಕ್ಕೆ ಪೂರ 
ಕಂದಾಯ ತೆಗೆದು ಕೊಳ್ಳಾ ಬರುವುದು.” ರಾಜನ ಈ ಉದಾರತೆ ಒಟ್ಟು ಉತ್ಪಾದನೆ 
ಯನ್ನು ಹೆಚ್ಚಿಸಿರಬಹುದು. ಆದರ ಜೊತೆಗೆ ಎಷ್ಟೋ ಕುಟುಂಬಗಳ ಮೂಲ ವೃತ್ತಿ 
ಯನ್ನು ಬದಲಾಯಿಸಿಬಿಟ್ಟಿದೆ. ಇಡಿಯ ಸಾಮ್ರಾಜ್ಯವೇ ರಾಜನ ಖಾಸಗೀ ಆಸ್ತಿ 
ಯಾಗಿ ಮಾರ್ಪಬ್ಬ್ರಾಗ ಜನಾಂಗದಲ್ಲಿನ ಸಾಂಸ್ಕೃತಿಕ ಅಂಶಗಳನ್ನು, ಆಳುವ ವರ್ಗದ 
ಈ ಆಶೋತ್ತರಗಳಿಗನುಗುಣವಾಗಿ ಸೃಷ್ಟಿಯಾಗುತ್ತಿರುವ ಮಾದರಿಗಳಿವು. ಇದು 
ಬ್ರಿಟಿಷರ ಆಗಮನದ ಪರೋಕ್ಷ ಪರಿಣಾಮ ಕೂಡ ಅಗಿದೆ. 
ಕ ನಾಮೆಯಲ್ಲಿ ಉಲ್ಲೇಖಿತವಾದ 19 ಜಾತಿಗಳಲ್ಲಿ ಕುರುಬರು, ಮಲೆಕುಡಿಯರು 
ಮತ್ತು ಹೊಲೆಯರನ್ನು ಮಾತ್ರ ಕೊಡಗಿನ ಮೂಲನಿವಾಸಿಗಳೆಂದು ಹೇಳಲಾಗಿದೆ. 
| ( ಕೃಷ್ಣಯ್ಯ : 1974, 609). ಆದರೆ ಇತರ ಮಾನವಶಾಸ್ತ್ರಜ್ಞರು " ಎರವ? 
ರನ್ನೂ ಕೊಡಗಿನ ಮೂಲ ನಿವಾಸಿಗಳೆಂದು ಹೇಳಿದ್ದರೂ ನಾಮೆಯಲ್ಲಿ ಇವರ ಬಗ್ಗೆ 
ಉಲ್ಲೇಖವಿಲ್ಲ. ಅದಕ್ಕೆ ಕಾರಣವು ತಿಳಿಯದು. ಕುರುಬರಲ್ಲಿ ಜೇನುಕುರುಬ ಮತ್ತು 
ಬೆಟ್ಟ ಕುರುಬರೆಂಬ ಪ್ರಭೇದಗಳಿವೆ. ನಾನೆ.ಯಲ್ಲಿ ಇವರ ಬಗ್ಗೆ ಉಲ್ಲೇಖವಿರದಿದ್ದರೂ 
28ನೇ ಅಪ್ಪಣೆಯಲ್ಲಿ ಜೇನು ಕೊಯ್ಯುವುದರ ಬಗ್ಗೆ ವಿವರಗಳಿವೆ“ ಜೇನು ಕುಯ್ಸಿ 
ಅರಮನೆ ಉಗ್ರಾಣಕ್ಕೆ ಕಳುಹಿಸುವುದು ಯಿ ಮೆಣವಂನ್ನು ತರ್ಸಿ ಅರಮನೆ ಉಗ್ರಾ 
ಣಕ್ಕೆ ಕಳಿಸುವುದು”, ಈ ವಿವರಗಳು ಬಹುಶಃ ಜೇನು ಕುರುಬರನ್ನು ಗಮನದಲ್ಲಿಟ್ಟು 
ಕೊಂಡೇ ಬಂದಿವೆ. ಕೊಡಗಿನ ಶ್ರೀಮಂಗಲ ಮತ್ತು ಪೊನ್ನಂಪೇಟಿ ಪರಿಸರದಲ್ಲಿ 
ವಾಸಿಸುತ್ತಿರುವ ಜೇನುಕುರುಬರು ಕಾಡುಗಳಲ್ಲಿ, ಮರಗಳ ಮೇಲಿನ ಕೊಂಬೈ ಮರದ 
ಪೊಟಕಿ, ಬಂಡೆಗಳೆಡೆಗಳು, ಮಣ್ಣುಹುತ್ತಗಳಿಂದ ಜೇನು ಸಂಗ್ರಹಿಸುತ್ತಾರೆ. ಈ 
ಜೇನನ್ನು ಗ್ರಾಮಸ್ಥರಿಗೆ ಮಾರಿ ಹೊಟ್ಟಿ ಹೊರೆದುಕೊಳ್ಳುತ್ತಿದ್ದರು. ಲಿಂಗರಾಜನ 
ಕಾಲಕ್ಕೆ ಇವರೆಲ್ಲರೂ ಜೇನಿನ ಜೊತೆಗೆ ಮೇಣವನ್ನು ಕೂಡ ಗ್ರಾಮಸ್ಥರಿಗೆ ಮಾರದೆ, 
ಅರಮನೆಗೇ ಒಪ್ಪಿ ಸಬೇಕಾಗಿತ್ತೆಂದು ತೋರುತ್ತದೆ. ಜನರ ವ್ಯವಹಾರವನ್ನೂ ಕೂಡಾ 
ನಿಯಂತ್ರಿಸುವ ರಾಜನ ಅಪ್ಪಣೆಯ ಬಗ್ಗೆ 28ನೇ ಹುಕುಂನಲ್ಲಿ ಈ ರೀತಿ ಹೇಳಲಾಗಿದೆ 
“ಯಿದಲ್ಲದೆ ನಾಡರೈ ತರ ಬಳಿಯಿರ್ರುವಂತ ಮೇಣವನ್ನು ಹೊರಗೆ ಮಾರದಂತೆ ತಾಕಿತ್ತು 
ಮಾಡಿಸಿ ರೈತರ್ರಿಂದ ಮೇಣವನ್ನು ತರಿಸಿ ಅರಮನೆ ಉಗ್ರಾಣಕ್ಕೆ ಪಾಟಮಣವಿನ 
ಕಲ್ಲಿನಲ್ಲಿ ತೂಕಮಾಡ್ಲಿಕೊಟ್ಟಿಲ್ಲಿ....” ಪ್ರಭುತ್ವ ರೂಢಿಸಿಕೊಳ್ಳುವ ಕೇಂದ್ರೀಕೃತ 
ಅರ್ಥವ್ಯವಸ್ಥೆಯ ಮಾದರಿಯಿದು. ಒಂದೊಂದು ಜಾತಿಗೂ ವಿಶಿಷ್ಟವಾದ ವೃತ್ತಿಯನ್ನು 
ಕೂಡಾ ಆಳರಸರು ಲಾಭ ಬರುವ ರೀತಿಯಲ್ಲ ದುಡಿಸಿಕೊಂಡಿದ್ದಾರೆ. ಇಲ್ಲಿ ವ್ಯವಹಾರ 
ನಡೆಯುವುದು ಕೂಡಾ ಅರಸನ ಲಾಭಕೆಯೇ ವಿನಾ ಜೇನುಕುರುಬರ ಅನುಭೋಗ 
ಕಾ.ಗಿಯಲ್ಲ. ಅಕಸ್ಮತ್ತಾಗಿ ಜೇನು ಸಿಗದೆ ಇದ್ದರೆ ಕುರುಬರು ಮಾಡಬೇಕಾದ ಕೆಲಸದ 
ph ಇಲ್ಲಿ ಮಾಹಿತಿಗಳಿಲ್ಲ. 18ನೇ ಶತಮಾನದ ರಾಜಕೀಯ ವ್ಯವಸ್ಥೆಯ, ಅದರಲ್ಲೂ 
ಜೀಶೀಯ ಆಳರಸರ ಸಾಮಾಜಿಕ ಪ್ರಜ್ಞೆಯ ವಿಕೃತಿಗೆ ಇವು ಸಾಕ್ಷಿ ನುಡಿಯುತ್ತದೆ. 


1೨ 


೨೨೬ ಮಾನವಿಕ ಕರ್ಣಾಟಕ 


ಕುರುಬರ ಇನ್ನೊಂದು ಪ್ರಭೇದವಾದ ಬೆಟ್ಟಿಕುರುಬರ ಬಗ್ಗೆ ನಾವೆಯಲ್ಲಿ | 
ವಿವರಗಳಿಲ್ಲ. 37ನೇ ಅಪ್ಪಣೆಯಲ್ಲಿ ಕೊಡಗಿನ ನಿವಾಸಿಗಳು ಮಲೆಯಾಳ ದೇಶದೊಡನೆ ' 
ವ್ಯವಹಾರ ನಡೆಸ 'ಬೇಕಾದ ಬಗ್ಗೆ ಮಾತುಗಳಿವೆ. ಇದು ಬಹುಶಃ ಬೆಟ್ಟಿ ಕುರುಬರ: 
ಬಗೆಗೇನೇ ಇರಬೇಕು. ಏಕೆಂದರೆ "ಈ ಜನರು ಕೇರಳದೊಡನೆ ಹೆಚ್ಚು ಸಂಪರ್ಕ 
ಇಟ್ಟು ಕೊಂಡಿದ್ದಾರೆ? ( ಕೃಷ್ಣಯ್ಯ, 1974, 610). ಬೆತ್ತದಿಂದ ಮಾಡಿದ ಬುಟ್ಟ ' 
ತೊಟ್ಟ ಲ ತೊಟ್ಟಿ ಬಳ್ಳಿ, ಮೊದಲಾದುವುಗಳನ್ನು ಮಾರುವ ಕೆಲಸದಲ್ಲಿ . 
ನ ಮಗೆ ರಾಗಿರುತ್ತಿದ್ದರು. "ಕೇರಳಕ್ಕೆ ಹೋಗುವಾಗಲೂ ಇವರು ಸುಂಕ | 
ತೆರಬೇಕಾಗುತ್ತಿತ್ತು. 
ಮಲೆಕುಡಿಯರನ್ನು ನಾಮೆಯಲ್ಲಿ  ಮಲೆಯ' ರೆಂದು ಉಲ್ಲೇಖಿಸಲಾಗಿದೆ. 
ದಕ್ಷಿಣ ಕನ್ನಡ ಮತ್ತು ಕೊಡಗಿನ ಗಡಿಪ್ರದೇಶದಲ್ಲಿರುವ ಗಾಳಿಬೀಡು, ಕಲ್ಮಕಾರು ' 
ಗಳಲ್ಲಿ ಇಂ ವಾಸಿಸುತ್ತಿದ್ದಾರೆ. ಹೊಲೆಯರಲ್ಲಿ ಬಡಗ ಹೊಲೆಯ, ಕೆಂಬಟ್ಟ 
ಹೊಲೆಯ, ಮಾರಿಹೊಲೆಯ ಎಂಬ ಒಳೆ ಪ್ರಭೇದಗಳನ್ನು ನಾಮೆಯಲ್ಲಿ ಹೇಳೆ. 
ಲಾಗಿದೆಯಾದರೂ ಅವುಗಳ ವೈಶಿಷ್ಟ್ಯಗಳನ್ನು ದಾಖಲು ಮಾಡಲಾಗಿಲ್ಲ. p 
ಉದ್ದೇಶವೂ ಅರಸನಿಗಿರಬೇಕಿತ್ತು ಎಂದು ನಾವು ಭಾವಿಸಬೇಕಿಲ್ಲ. | 
2.1.2 : ಪ್ರಾಣಿಗಳ ಬಗ್ಗೆ ; ಕೊಡಗಿನ ಕಾಡುಗಳಲ್ಲಿ ಹೇರಳವಾಗಿ ಕೆಲವು. 
ಪ್ರಾಣಿಗಳ ಬಗೆಗೆ ನಾನೆಯಲ್ಲಿ' ಉಲ್ಲೆ ಕೊನೆ. 36 ನೇ ಅಪ್ಪಣೆಯಲ್ಲಿ ಆನೆ 
ಗಳನ್ನು ಹಿಡಿಯುವುದರ ಬಗ್ಗೆ ನಿವರಗಳಿನೆ, ಅರಮನೆ ಕರೆನೀಹಾಗಲ ರೈತ: 
ರಾಗಲೀ ಆನೆ ಕಪ್ಪು ತೆಗೆಯಬೇಕಾದ್ರೆ ಕಪ್ಪಿನ ಆಳ ಯೆಳುಮೊಳದ ಮೇಲೆಯು ' 
ಯೆಳುನಕ್ರಿ ಮೊಳದೆ:೦ಟು ಮೊಳ ಯೊಟುತಕ್ರಿ ಮೊಳ ಒಂಬತ್ತು ಮೊಳ ಯ ಮರೆ 
ಯಳು ಸೊಳದ ಮೇಲೆ ನಟಕ ಸ ವಳಗ್ಗೆ ಅಳಯಿರುವಂತ್ರೆ ಕಪ್ಪಗಳ ' 
ತ್ತೆಗಿಸುತ್ತ ಬರ್ರುವುದು....ಇಲ್ಲಿಯ ವಿವರಗಳು ಖೆಡ್ಡದ ವಿವರಗಳನ್ನೇ ಹೋಲುತ್ತದೆ. ' 
"ಕಪ್ಪು? ಪದಕ್ಕೆ ಆನೆಗಳನ್ನು ಜಡಿಯಲು ಮಾಡುವ ದೊಡ್ಡದಾದ ಹೊಂಡ ಎಂಬ , 
ಅರ್ಥವೇ ಪ್ರಚಲಿತದಲ್ಲಿದೆ. ಗೌಡಕನ್ನಡದಲ್ಲಿ ಇದಕ್ಕೆ ಸಂವಾದಿಯಾಗಿ "ಕಳ್ಳು? ! 
ಎಂಬ ಪದವಿದೆ. ತುಳುವಿನಲ್ಲಿ " ಕಪ್ಪು', « ಕರ್ಪು ಎಂಬುದಕ್ಕೆ.“ ಸಿಗ 
Arrangement for entrapping wild elephants” ಎಂಬ ಅರ್ಥವೇ ಇದೆ 
(Bhat, 1967, 57) ಕನ್ನಡದಲ್ಲಿ ಕೂಡಾ "ಸ hole in the ground, a pit’ 
ಎಂಬ ಅರ್ಥವಿದೆ (ಕಿಟ್ಟೆಲ್‌, 1894 ; 364). ಕೊಡಗು ಮತ್ತು ಸುಳ್ಯ ಪರಿಸರದಲ್ಲಿ 
ಇಂಥ ಕಪ್ಪುಗಳನ್ನು ಹಂದಿ ಮತ್ತಿತರ ಪ್ರಾಣಿಗಳನ್ನು ಹಿಡಿಯಲು ಬಳಸುತ್ತಾರೆ. 
ನಾಮೆಯಲ್ಲಿ ಆನೆಗಳ ಬಗೆಗೆ ವಿಶೇಷ ಉಲ್ಲೆ ೇಖನಿರಲೂ ಕಾರಣವಿದೆ. ಕೊಡಗಿನ ' 
ಕಾಡುಗಳಲ್ಲಿ ಆನೆಗಳೇ ಹೆಚ್ಚಿನ ಸಂಖೆ ಯಲ್ಲಿದ್ದು ವು. ಕೊಡಗಿನ ಪೂರ್ವದಿಕ್ಕಿಗೆ 
ಕುಶಾಲನಗರಕ್ಕೆ ತಾಗಿಕೊಂಡಂತೆ, ದಕ್ಷಿಣದ ಕಡೆಗೆ ಭಾಗಮಂಡಲದ ಕಾಡು ಗಳಲ್ಲಿ 
ಆನೆಗಳು RL ವಾಸಿಸುತ್ತವೆ. ಕೊಡಗಿನ ಅರಸರಲ್ಲಿ ಅನೇಕರು ಆಸೆ! | 


ದಾಯ 


ಲಿಂಗರಾಜನ ಹುಕುಂನಾಮೆ-ಒಂದು ಅಧ್ಯಯನ ೨೨೭ 


ಬೇಟಿಯಲ್ಲಿಯೇ ನಿಸ್ಸೀಮರಾಗಿದ್ದರು. ಚಿಕವೀರರಾಜೇಂದ್ರನು ಆನೆ ಬೇಟೆಯಲ್ಲಿ 
ನಿಷ್ಕಾತನಾಗಿರುವುದನ್ನು ಶಾಸನಗಳು ದಾಖಲು ಮಾಡಿವೆ (Ephigraphiae ಇತು. 
10೩ : Vol.—], 1973, 6). 50ನೇ ಅಪ್ಪಣೆಯಲ್ಲಿ ಹುಲಿ ಹೊಡೆದವರಿಗೆ ಮಾಡುವ 
ಸನ್ಮಾನದ ಬಗೆಗೆ ಮಾಹಿತಿಯಿದೆ. ಹುಲಿ ಕೊಂದವರಿಗೆ 3 ರೂಪಾಯಿಯನ್ನು 
ಕೊಡುವ ಪದ್ಧತಿ ಜಾರಿಯಲ್ಲಿದ್ದು ದರ ಹಿನ್ನೆಲೆಯಲ್ಲಿ ಆಕಾಲಕ್ಕೈ ಹುಲಿಗಳ ಸಂಖ್ಯೆ 
ಹೆಚ್ಚಿಗೆ ಇತ್ತು ಎಂದು ಊಹಿಸಬಹುದು. ಅದೇ ಅಪ್ಪಣೆಯಲ್ಲಿ «....ಯಿದರ್ರಿಂದ 
ಹುಲಿಗಳು ಯಾವತ್ತು ನಿಗ್ರಾಹಾವಾಗಿ ಹೋಗಿ ಜನಗಳಿಗೆ ಗೋವುಗಳಿಗೆ ಮುಂತ್ತಾದ 
ಜಿವಾ ಜಾತ್ತಿಗಳಿಗೆ ಜಿವಕ್ಕೂ ಜಿವನಕ್ಕೂ ಹೇರಳ ಉಪಕಾರ ಲಭ್ಯ....--.- ಎಂಬ 
ಮಾತಿದೆ. ಇಂದು ಪೂರ್ತಿ ನಾಶವಾಗಿರುವ ಹುಲಿಗಳ ಸಂತತಿ ಕೊಡಗಿನ ಕಾಡಿನಲ್ಲಿ 
ನೂಕೈವತ್ತು ವರ್ಷಗಳ ಹಿಂದೆ ಹೇಗಿತ್ತೈಂಬುದಕ್ಕೆ ಈ ಅಪ್ಪಣೆಯಲ್ಲಿನ ಮಾತುಗಳೇ 
ಸಾಕ್ಷಿ. 


2.2: ಭೌಗೋಳಿಕ ಪರಿಸರ; ಮರಗಿಡಗಳ ಬಗೆಗೆ : 


ಪಶ್ಚಿಮ ಘಟ್ಟಗಳ ತಪ್ಪಲಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಇಳಿಜಾರಾಗಿರುವ 
ಕೊಡಗಿನ ಭೂ ಪ್ರದೇಶದಲ್ಲಿ ಅನೇಕ ಜಾತಿಯ ಗಿಡಮರಗಳು ಜೆಳೆಯುತ್ತವೆ. 
ಸಮುದ್ರಮಟ್ಟದಿಂದ 3,800 ಅಡಿ ಎತ್ತರವಿರುವ ಇಲ್ಲಿನ ಕಾಡುಗಳಿಗೆ ಛಳಿಯ 
ಹೆವಾಮಾನ ಲಭ್ಯವಿದೆ. ಈ ವಿಶಿಷ್ಟವಾದ ವಾತಾವರಣದಲ್ಲಿ ಅಮೂಲ್ಯವಾದ 
ಗಿಡಗಳು, ನಾರು ಬೇರುಗಳು ಇದ್ದಂತೆ ತೋರುತ್ತದೆ. ಸಂಪಾಜೆಯಿಂದ ಈಗಣ 
ಮಡಕೇರಿ :ಪೇಟಿಯವರೆಗೆ ಹಬ್ಬಿರುವ ಸುಮಾರು 15 ಕಿ.ಮಾ. ಉದ್ದದ ಬೆಟ್ಟದ 
ಸಾಲು, ಉತ್ತರಕ್ಕೆ ಹಾಸನ ಜಿಲ್ಲೆಯ ಮಂಜರಾಬಾದಿನವಕಿಗೆ ಮತ್ತು ದಕ್ಷಿಣ ದಿಕ್ಕಿಗೆ 
ಬಿಸಿಲೆ ಘಟ್ಟಿ ದವರೆಗೂ ಚಾಚಿಕೊಂಡಿದೆ, ಪ್ರಶಾಂತವಾದ ಮತ್ತು ರಮ್ಯವಾದ 
ಕುಮಾರ ಪರ್ವತವು ಸಮುದ್ರಮಟ್ಟದಿಂದ 5,620 ಅಡಿ ಎತ್ತರದಲ್ಲಿದೆ. ಕೋಟಿ 
ಬೆಟ್ಟಿಸಾಲು 5,400 ಅಡಿ ಎತ್ತರಕ್ಕೆ ಚಾಚಿಕೊಂಡಿದೆ. ಇದೇ ರೀತಿ ಹೊಸೂರು 
ಬೆಟ್ಟ ಬೇಂಗುನಾಡುಬೆಟ್ಟಿ, ನೂಕೊಕ್ಕುಲು ಬೆಟ್ಟ, ಫೆರಂಬಾಡಿ ನಾಲ್ಕುನಾಡು 
ಬೆಟ್ಟ " ಏಳುಸಾವಿರ ಸೀಮೆ ಬೆಟ್ಟಗಳೆಲ್ಲ ಕೊಡಗಿನಲ್ಲಿನೆ. ಇವುಗಳಲ್ಲಿರುವ ಅಮೂಲ್ಯ 
ವಾದ ಗಿಡಮೂಲಿಕೆಗಳ ಬಗೆಗೆ ಲಿಂಗರಾಜನು ಗಮನ ಹರಿಸಿದ್ದಾನೆ. ಕೊಡಗಿನಲ್ಲಿ 
ಹರಿಯುವ ಕಾವೇರಿ, ಹಾರಂಗಿ, ಹೇಮಾವತಿ ಮತ್ತು ಬರಪೊಳೆ ನದಿಗಳು ಈ 
ನಾಡಿನ ಸಸ್ಯ ಸಮ ದ್ಧೀಯನ್ನು ಹೆಚ್ಚಿಸಿವೆ. ಸದಾ ತುಂಬಿ ಹರಿಯುವ ಈ ನದಿಗಳ 
ದಂಡೆಗಳಲ್ಲಿ ಹೇರಳವಾದ ಕಾಡುತ್ತತ್ತಿ ಲಭ್ಯವಿದೆ. 

ಹುಕುಂ ನಾಮೆಯಲ್ಲಿ ಇಂಥ ಕಾಡುಶ್ಪತ್ತಿಗಳನ್ನು ಸಂಗೃಹಿಸುವ ಬಗ್ಗೆ ಅಪ್ಪಣೆ 
ಗಳಿವೆ. 33ನೇ ಆಪ್ಪ್ರಣೆಯಲ್ಲಿ "ಅರಮನೆ ಉಗ್ರಾಣಕೆ ಕಾಲಾವಧಿಗೆ ಬೇಕಾದ 
ಗಂದಿಗೆ ಸರಕು ಜಮಾಯಿಸುವ ವಿವರ' ಇದೆ. ಇಲ್ಲಿ ಅರಮನೆ ಸೀಮೆಯನ್ನು 3 
ಸೀಮೆಗಳಾಗಿ ನಿಭಜಿಸಿಕೊಳ್ಳಲಾಗಿದೆ. ಅದೆಂದರೆ--- 


೨೨೮ ಮಾನವಿಕ ಕರ್ಣಾಟಕ 


]. ಅರಮನೆ ಸೀಮೆ ಮಲೆನಾಡು, 
2. ಅಮರ ಸುಳ್ಯ ಸೀಮೆ ಮತ್ತು 
3.  ಏಳುಸಾವಿರ ಸೀಮೆ. 


ಈ ಮೂರು ಸೀಮೆಗಳ ಕಾಡುಗಳಲ್ಲಿ ಬೇಕೆ ಬೇರೆ ರೀತಿಯ ವಸ್ತು ಗೆಳ 
ಸಿಗುತ್ತಿದ್ದುದೇ ಈ ವಿಭಜನೆಗೆ ಕಾರಣ. ಇದರಲ್ಲಿ ಮೊದಲನೆಯದಾದ * ಅರಮನೆ 
ಸೀಮೆ ಮಲೆನಾಡು ಪ್ರಾಂತವು' ಕೊಡಗಿನ ಯಾವ್ಯಾವ ಭಾಗವನ್ನು ಆವರಿಸಿಕೊಂಡಿ ' 
ತ್ರೈಂದು ಹೇಳುವುದು ಕಷ್ಟ. ಕ್ಷೇತ್ರ ಕಾರ್ಯದಲ್ಲಿ ನನಗೆ ದೊರಕಿದ ಮಾಹಿತಿಯಂತೆ" 
ಈ ಪ್ರದೇಶವು ಕೊಡಗಿನ ಸ್ಪಯತ್ಯ! ಮೂಲೆಯಲ್ಲಿರುವ ದಕ್ಷಿಣ ಬ್ರಹ್ಮಗಿರಿಯ 
ತಪ ರೈ ಲಲ್ಲಿರುವ ಕಾಡನ್ನು ಒಳೆಗೊಂಡಿದೆ. ಭೌಗೋಳಿಕವಾಗಿ ನ್ನ ಬ್ರಹ್ಮಗಿರಿಯು 
ಕೊಡಗನ್ನು ವೈನಾಡಿನಿಂದ ಪ್ರತ್ಯೇಕಿಸಿದೆ. ಬ್ರಹ್ಮಗಿರಿಯ ಇ ಇಡಿಯದಾದ ಬೆಟ್ಟಿ 
ಸಾಲುಗಳಲ್ಲಿ ಹುಯ್ಯಲೆ ಮಲೆ, ದೇವಸಿ ಬೆಟ್ಟ ಹನುಮನ ಬೆಟ್ಟ ಪೆರುಮಾಲೆ' 
ಮಲೆ ಮೊದಲಾದ ಕಾಡುಗಳಿವೆ. ಕ್ರೂರ ಪ್ರಾಣಿಗಳೂ, ದಟ್ಟವಾದ ಕಾಡೂ 
ಇರುವ ಈ ಪ್ರದೇಶದಿಂದ ಈ ಕೆಳಗಿನ ಕಾಡುತೃತ್ತಿಗಳನ್ನು ಸಂಗ್ರಹಿಸಿ ಅರಮನೆ | 
ಉಗ್ರಾಣಕ್ಕೆ ಒಪ್ಪಿಸಬೇಕಾಗಿತ್ತು.1 


ಕೊಳವಳಿಕೆ ಬೀಜ ಕಾರ್ರಿಕಾಯಿ ಕರಿಜೀರಿಗೆ 
ನೆಲ್ಲಿಚಟ್ಟು ಅಳಲೆಕಾಯಿ ಬಜೆ 
ಮರದ ಅರಸಿನ ಕಸ್ಕೂರಿ ಅರಸಿನ ಗಜ್ಜೆಗ 
ಬಲಮುರಿಕಾಯಿ ದಿಂಡಾಗರುವೇಣ ಹೆಲ್ಲೆಕಾಯಿ 
ಕುಳುಮಾವಿನ ಚಕ್ಕೆ ಸ್ಸ ಗೆಡೆ ಸುಗಂಧಿ ಬೇರು 

ಇ 
ಲಾವಂಚ ಮುಡ್ಡಿವಳ ನಸುಗುಂನ್ಲಿ 
ಚಗತ್ತಿ ಬೀಜ ವಿಷ್ಣು ಗ್ರಂಥಿ ಹೆಂಸಪಾದ 
ಕಾಯಿನಾಗದಾಳಿ ಭದ್ರಮುಸ್ಕಿ ಶತಾವರಿ ಅಥವಾ 1 

ಹಲವು ಮಕ್ಕಳ ಬೇರು 

ಕಾಡಮೆಣಸಿನ ಬಳ್ಳಿ ಬೆಟ್ಟಿ ಗುಂಬಳ ಬೂರುಗದ ಮೇಣ 
ಅಥವಾ ಚಕಿ 
ಬಡೆಮಾಯಿ ಅಥವಾ ಕೆಂಜದ ಬೀಜ ಮುತ್ತುಗ 
ಉಗುಕ್ರಿಲೆ ಮೇಲಣ | 
ಮಗಡು 
ಯಿ ಹೊಲು ಕೆಂಪು ಚಿತ್ರಾಮೂಲ ಬಿಳಿ ಚಿತ್ರಾಮೂಲ 
ಅಮೃ ತ ಬಳ್ಳಿ ನಾಗದಾಳಿ ಬೀಜ ಗಲಜಿನ ಬೀಜ 


ಕರಿಮ್ಮತ್ತ $a ಕಾಯಿ 


ಲಿಂಗರಾಜನ ಹುಕುಂನಾಮೆ- ಒಂದು ಅಧ್ಯಯನ ೨೨೯ 


ಹೀಗೆ ಇಲ್ಲಿ 37 ವಿಧದ ಮರಗಿಡ ಕಾಯಿ ಬೀಜಗಳ ಹೆಸರಿದೆ. ಆದಕೆ ಅಪ್ಪ ಣೆಯ 
ಕೊನೆಯಲ್ಲಿ "ಅಂತು ಬಗೆ ಮೂವತ್ತೊ ೦ಬತ್ತು? ಎಂದು ದಾಖಲು ಮಾತ ಟಿ 
"ಕೆಂಪು ಚಿತ್ರಾಮೂಲ ಮತ್ತು ಬಿಳಿ ಚಿತ್ರಾಮೂಲ ಸಹಾ ಬಗೆಯೆರಡು ? ಎಂದು 
ಹೇಳಿದ್ದು ಅದರೊಳಗಿನ ಇನ್ನೆರಡು ಪ್ರಭೇದಗಳನ್ನಾರಗಿಬೇಕು. ' ಅದು “ಹೌದಾದರೆ 
ಅರಮನೆಸೀಮೆಗೆ ಸೇರಿದ ಕಾಡಿನಿಂದ ಒಟ್ಟು 39 ಬಗೆಯ ಉತ್ಪತ್ತಿ ತ್ರಿಗಳನ್ನು ಸಂಗ್ರಹಿಸ 
ಲಾಗುತ್ತಿತ್ತು. 


ಅಪ್ಪಣೆಯ ಎರಡನೆಯ ವಿವರ ಅಮರಸುಳ್ಯ ಸೀಮೆಯಿಂದ ಸಂಗ್ರಹಿಸಚೇಕಾಗಿ 
| ರುವ ಸರಕುಗಳಿಗೆ ಸಂಬಂಧಿಸಿದೆ. ಈ "ಅಮರ ಸುಳ್ಯಸೀಮೆ *'ಯು ಮೂಲತಃ 
ಕೊಡಗಿಗೆ ಸೇರಿರಲಿಲ್ಲ. ಓಪ್ಪುವಿನ ಮರಣಾನಂತರ ಕೊಡಗಿಗೆ ರಾಜಕೀಯ ಕಾರಣ 
ಗಳಿಗಾಗಿ ಸೇರಿ ಹೋದ ಈ ಸೀಮೆಯ ಬಗೆಗೆ ಕ್ರಿ. ಶ. 1804ರಲ್ಲಿ ವೀರರಾಜೇಂದ್ರನು 
ಬರೆಸಿದ " ಇಸ್ತೀಹಾರು ನಾಮೆ' ಅಮೂಲ್ಯವಾದ ನಿವರಗಳನ್ನು ನೀಡುತ್ತದೆ. 
....ನಮ್ಮ ಅರಮನೆ ಶೀಮೆಗೆ ಕೊಡೆಯಾಲದ ತಾಲೂಕಿನ ಶೀಮೆಯಿಂದಾ ಸೇರಿದ 
ಸುಬ್ರಮಣ್ಯದ ವಳಿತವಾದ ಕಡಬದ ವಳಿತವಾದ ಬಂಡಾಡಿಮಾಗಣೆ, ಪಂಜ್ಯ ನರಿ 
ಮೊಗರು ಬಾರಿ ಬೇಲೂರು ಪುತ್ತೂರು ಅಡೂರು ಸಾವಿರಾರು ಪಟ, ಮುಂತಾದ ಶೀಮೆ 
ಮುಖ್ಯಸ್ಥರು ಗೌಡುಗಳು ಪ್ರಜೆಗಳು....” (ಕೃಷ್ಣಯ್ಯ 1974 ; 338). ಮಂಗಳೂರು 
ತಾಲೂಕಿನಿಂದ ಕೊಡಗಿಗೆ ಸೇರಿಹೋದ ಪ್ರದೇಶಗಳನ್ನು ಇವು ಸೂಚಿಸುತ್ತವೆ. ಇವತ್ತಿನ 
ಪುತ್ತೂರು ಮತ್ತು ಸುಳ್ಯ ತಾಲೂಕಿನ ಎಲ್ಲ ಸ ಶ್ರೈದೇಶಗಳೆನ್ನು ಉಪ್ಪಿನಂಗಡಿ ಮತ್ತು 
ಬಂಟ್ವಾಳ ತಾಲೂಕಿನ ಕೆಲವು ಪ್ರದೇಶಗಳನ್ನೂ ಇವು ಒಳಗೊಂಡಿವೆ. ಈ ಇಸ್ಮಿಹಾರು 
ನಾಮೆಗೂ ಪೂರ್ವದಲ್ಲಿ ವೀರರಾಜೇಂದ್ರನು ಬರೆಸಿದ ವಕಾಲತ್‌ನಾಮೆಯಲ್ಲಿ ಇದರ 
ಬಗ್ಗೆ ಇನ್ನಷ್ಟು ವಿವರಗಳಿವೆ. . ವಕಾಲತ್‌ನಾಮೆಯಪ್ರಕಾರ ಅವರು ಸುಳ್ಯಸೀಮೆಯ 

ಸನಿ ಯಲ್ಲಿ ಈ ಕೆಳಗಿನ ಪ್ರದೇಶಗಳು ಬರುತ್ತವೆ 


ವ 
pp 

ಬೆಳ್ಳಾರೆ ಮಾಗಣೆ (ಇದರಲ್ಲಿ ಒಟ್ಟು 37 ಗ್ರಾಮಗಳು) 
ಅಡೂರು ಮಾಗಣೆ (5 ಗ್ರಾಮಗಳ ವ್ಯಾಪ್ತಿ) 
ನರಿಮೊಗರು ಮಾಗಣೆ (ಒಂದು ಗ್ರಾಮ ಮಾತ್ರ) 
ಪುತ್ತೂರು ಮ್ಲಾಗಣೆ (35 ಗ್ರಾಮಗಳ ವ್ಯಾಪ್ತಿ) 
ಕಡ್ಯ ಮಾಗಣೆ (5 ಗ್ರಾಮಗಳ ವ್ಯಾ ಪಿ) 
73 ಮಾಗಣೆ (3 ಗ್ರಾ ಮಗಳೆ ವ್ಯಾಪ್ತಿ ಪ್ರಿ) 
ಪಂಜ ಮಾಗಣೆ (10 ಗ್ರಾಮಗಳ ವ್ಯಾ ಕೆ 
ಸಾವಿರಾಳ ಪಟ್ಟಿ ಮಾಗಣೆ (6 ಗ್ರಾ ಪಗಳ ವ್ಯಾ ಪಿ) 
ಸುಬ್ರ ಹ್ಮಃ ಣ್ಯ ಮಾಗಣೆ (10 ಗ್ರಾ “ಮಗಳ ವ್ಯಾ ಡೆ ಶಿ) 

ಹೀಗೆ ಒಟ್ಟು 118 ಗ ಮಗಳು ಕೊಡಗಿಗೆ ಸೇರಿವೆ. 


೨೩೦ ಮಾನವಿಕ ಕರ್ಣಾಟಕ 


ಇವುಗಳನ್ನು ಇಷ್ಟು ವಿವರವಾಗಿ ಇಲ್ಲಿ ಕೊಡಲು ಕಾರಣವಿದೆ. ಅವೆಂದರೆ ಇಲ್ಲಿ ' 
ಹೇಳಲಾದ 118 ಗ್ರಾ ಮೇಟಿ ಕೂಡಾ ಕಾಡಿನಿಂದ ಆವೃ ತ್ಮವಾದುವು. ಬೆಟ್ಟ ಗುಡ್ಡ ' | 
ಗಳಿರುವ ಇಲ್ಲಿ ಕೃ ಹಿಯೋಗ್ಯ ಭೂಮಿಗಿಂತ ಹೆಚ್ಚಾಗಿ ಕಾಡೇ ಬೆಳೆದಿತ್ತು. ಈ ಕಾಡಲ್ಲಿ ' 
ಅಪಾರವಾದ. ಕಾಡುತ್ತ ಡಕ. ಲಭ್ಯ ವಿದು ವು, ಲಿಂಗರಾಜನು ಇದನ್ನು ಮನಗಂಡು ' f 
ಇಲ್ಲಿಂದ ಸಂಗ್ರಹಿಸಡೇಕಾದ ವಸ್ತು ಗಳ ಬಗೆಗೆ ವಿವರ ನೀಡಿದ್ದಾನೆ. ಆ ಪ್ರಕಾರ" 
ಅಮರ ಸುಳ್ಯ ಸೀಮೆಯ ಕಾಡುಗಳಿಂದ ಈ ಕೆಳಗಿನವುಗಳನ್ನು ಸಂಗ್ರಹಿಸಪೇಕಾ 3 
i ( 


ಈಶ್ವರ ಬೇರು ವರುಷ ರತ್ನ ದಾಲಜೀನಿ 

ಚಿತ್ರಮೂಲ ಗೇರುಬೀಜ ಕಾಸರಕನ ಬೀಜ 
ಕಾರಕನ ಚಿಕ್ಕೆ ಮಂಜಟ್ಟಿ ಬೀಜ ಮಂಜಟ್ಟಿ ಮರದ ಚಿಕ್ಕೆ 
ಪಾತಾಳ ಗರುಡ ಕಿರು ನೆಲ್ಲಿ ಹೆಲ್ಲಿಕಾಯಿ 

ಜುಂಮದ ಕಾಯಿ ಕಾವಟಿ ಮರ ಪಚ್ಚೆ ತೆನೆ 

ಕೇದಗೆ ಚೀರು ಕೇಪಳೆ ಬೇರು ಬಿಳಿ ಕೇಪಳ 

ಅಗಳ ಶುಂಠಿ ಪಾತಾಳ ಸೊಪ್ಪು ಕಜಪಡವಳ ಹೆಂಬು 
ಅಂಟುವಾಳ ನರುವೊಳು ಕಾಯಿ 

ಕಾಯಿ 


ಹೀಗೆ ಒಟ್ಟು 23 ಬಗೆಯವು. ಇವುಗಳಲ್ಲಿ ಹೆಲವನ್ನು ಸುಳ್ಯ ಪರಿಸರದಲ್ಲಿನ ಜನರು 
ವೈದ್ಯಕ್ಕ್ಯಾಗಿ ಉಪಯೋಗಿಸುತ್ತಾರಿ.:  ಲಿಂಗರಾಜನು ಅರಮನೆಗಾಗಿ ಇವನ್ನು 
ಸಂಗ್ರಹಿಸುವಾಗ ಇಂಥ ವೈದ್ಯದ ಉದ್ದೇಶವಿದ್ದಿರಲೂ ಸಾಕು; ಇಲ್ಲವೇ ಬ್ರಿಟಿಷರಿಗೆ 
ಇದನ್ನೆ ಲ್ಲ ಮಾರುತ್ತಿ ದ್ವಿರಲೂಬಹುದು. ಇದ್ಯಾವುದಕ್ಕೂ ನಾಮೆಯಲ್ಲಿ ಆಧಾರಗಳಿಲ್ಲ. 

ಮರಗಿಡಗಳ ಬಗೆಗೆ ನಾಮೆಯಲ್ಲಿ ದೊರಕುವ ಮೂರನೇ ವಿವರ ಏಳು ಸಾವಿರ 
ಸೀಮೆಯ ಸಾಲುಹಳಿಗೆ ಸಂಬಂಧಿಸಿದೆ. ಕೊಡಗಿನ ಉತ್ತರ ಗಡಿಯಿಂದ ಹೊರಟ 
ಬೆಟ್ಟ ಸಾಲುಗಳು ದಕ್ಷಿಣದ ಕಾವೇರಿನದಿಗೆ ಮುಟ್ಟು ವಲ್ಲಿವಕೆಗಣ ಬೆಟ್ಟಿ ಪ್ರದೇಶವನ್ನು 
ವಿಶು ಸಾವಿರ ಸೀಮೆ 'ಯೆಂದು ಈಗಲೂ ಕರೆಯಲಾಗುತ್ತಿ ಡೆ. ಇದರಲ್ಲಿ ಮತ್ತೆ, 
ಮಾಲಂಬಿ ಬೆಟ್ಟಿ ಮತ್ತು ಕಣಗಾಲು ಬೆಟ್ಟಗಳು ತಮ್ಮ ದಟ ತನಕ್ಕೆ ಹೆಸ ರಾಗಿವೆ. 
ಪಶ್ಚಿಮ ಘಟ್ಟಗಳಿಂದ ಬೇರೆಯಾಗಿಯೇ ಇರುವ ಈ ಬಿಟ್ಟ! ಗಳು ಸಮುದ್ರ ಮಟ್ಟಿ ದಿಂದ 
ತಿ 4 ,490 ಅಡಿ ಎತ ತ್ತರಕ್ಕೆ ನಿಮಿರಿಕೊಂಡಿವೆ. "ಇಲಿ ಇಂದಲೂ ಅಮೂಲ್ಯವಾದ 
ಗಿಡಮೂಲಿಕೆಗಳನ್ನು ಸಂಗ್ರಹಿಸಬೇಕೆಂದು ಅಪ್ಪ ಣೆಯಲ್ಲಿ ಹೇಳಲಾಗಿದೆ. ಆ ಪ್ರಕಾರ 
ಈ ಕೆಳಗಿನ ಹೆಸರುಗಳನ್ನು ಸ ಎಷ ಜ್‌ 


ನೆಲಗುಳದ ಕಾಯಿ ನೆಲಗುಳದ ಗಿಡ ನೆಲಾವರ್ರಿಕೆ 
ಗೇರುಬೀಜ ಹಿರಿಮದ್ದಿನ ಬೇರು ಅಳತೆ ಕಾಯಿ 


ಲಿಂಗರಾಜನ ಹುಕುಂನಾಮೆ-ಒಂದು ಅಧ್ಯಯನ ೨೩೧ 


ಕ್ಸ ಬೇವಿನ ಬೀಜ ಕೈಬೇವಿನ ಹೂ ಕೈ ಬೇವಿನ ಮೇಣ 
ಕ್ಸ ಬೇವಿನ ಚಕ್ಕೆ ಮಂಗರವಳ್ಳಿ ಮುಂಡುಗಳ್ಳಿ 
ಬಿಲ್ವಪತ್ರ ಬೇರು ನೆಗ್ಗಿಲ ಮುಳ್ಳು ಕಿರು ನೆಲ್ಲಿ 
ತಾವಕೆ ಗಡ್ಡೆ ತಾವರೆ ಬೀಜ ತಾವರೆ ಹೂ 
ದಿಂಡಗದ ಮೇಣ ನೈದಿಲ ಗಡ್ಡೆ ಯಕ್ಕದ ಹೂವು 
ಯಕ್ಕದ ಚಕ್ಕೆ ಯಕ್ಕದ ಬೇರು ನೆಲ ತೆಂಗು 
ಅಂಟುವಳ ಕಾಯಿ. ಹಾಲು ಮೆಕ್ಕೆ 


ಹೀಗೆ ಒಟ್ಟು 27 ಹೆಸರುಗಳಿವೆ. ಇವುಗಳೆಲ್ಲದರ ಪ್ರಯೋಜನವೇಫಿತ್ತೆಂದು 
'ಫಿಖರವಾಗಿ ಹೇಳುವುದು ಕಷ್ಟ. ಪಾಶ್ಚಾತ್ಯ ದೇಶದ ವ್ಯಾಪಾರಿಗಳು ಇದನ್ನು 
ಸಂಗ್ರಹಿಸುತ್ತಿದ್ದಿರಬಹುದು. ಜನರು ಖಾಸಗಿಯಾಗಿ ಇಂಥವನ್ನು ಮಾರಿ ದುಡ್ಡು 
. ಮಾಡುವಂತಿರಲಿಲ್ಲ. 

ಇಡೀ ಹುಕುಂನಾಮೆಯನ್ನು ಪರಿಶೀಲಿಸಿದಾಗ ಇನ್ನೂ ಕೆಲವು ಗಿಡ್ಕ ಮರ, 
ಕಾಯಿ, ಹೆಣ್ಣುಗಳ ವಿವರಗಳು ಬೇಕಿ ಬೇರೆ ಕಾರಣಗಳಿಂದ ಬಂದಿರುವುದನ್ನು 
ಗಮನಿಸಬಹುದು. ಅವುಗಳನ್ನು ಒಟ್ಟು ಸೇರಿಸಿದರೆ ಈ ಕೆಳಗಿನ ಹೆಸರುಗಳು ಲಭ್ಯ 
ವಿದೆ | 


ಬತ್ತ (3ನೇ ಅಪ್ಪಣೆ) 
ಗಂಧ (3ನೇ ಅಪ್ಪಣೆ) 
ಏಲಕ್ಕಿ (3ನೇ ಅಪ್ಪಣೆ) 
ಪಣಪುಳಿ ಕಾಯಿ (7ನೇ ಅಪ್ಪಣೆ) 
ಬಾಳೆ (26ನೇ ಅಪ್ಪಣೆ) 
ಮೆಣಸು (AE 
ಹೊಗೆ ಓಗಿ) 
ಪಪ್ಪಾಯಿ ಸಚ 
ವೀಳ್ಯ Wy) 
ಹಲಸು EY 
ಶುಂಠಿ ಸ I) 
ನಿಂಬೆ ಗೆ) 
ಕಂಚಿ 3 ಟು 
ದೊಡ್ಡ ಹುಳಿ ( ) 
ಕಿತ್ತಳೆ Wa) 
ಬೇವು [41..) 


೨೩೨ ಮಾನವಿಕ ಕರ್ಣಾಟಕ 


ಬೆತ್ತ (27ನೇ ಅಪ್ಪಣೆ) 
ಗಂಧ (41ನೇ ಅಪ್ಪಣೆ) 
ಮೇಲಿನ ಗಿಡಗಳಲ್ಲಿ ಹಲವನ್ನು ತೋಟಗಳಲ್ಲಿ” ಬೆಳೆಸಬಹುದೆಂದೂ ನಾಮೆಯಲ್ಲಿ 1 
ತಿಳಿಸಲಾಗಿದೆ. ಮನೆ ಹಿತ್ತಲಿನಲ್ಲಿ ಬೆಳೆಸಬಹುದಾದ ಉಪಯುಕ್ತ ಗಿಡಗಳ 26ನೇ | 
ಅಪ್ಪಣೆ:ಲ್ಲಿ ವಿವರ ಸಿಗುತ್ತ "ಜಿ. ಅವುಗಳೆಂದರೆ | 


ಬದನೆಕಾಯಿ ಹಾಗಲಕಾಯಿ; ಕುಂಬಳಕಾಯಿ 
ಹೀರೇಕಾಯಿ ಹರುವೆ ತೊಂಡೆಕಾಯಿ 

ಬಿಳಿ ಸೌತೆ ಹಾಲುಸೆರೆ ಬೀಜ ಬೂದಿಕುಂಬಳ 

ಕೊತ್ತಂಬರಿ | 


ಇನೆಲ್ಲವುಗಳ ಜೊತೆಗೆ ಆರಾಧನಾ ಸಂದರ್ಭದಲ್ಲಿ ಉಪಯೋಗಿಸುವ ಬಿಲ್ವಪತ್ರೆಯ 
ಉಲ್ಲೇಖ 32ನೇ ಅಪ್ಪಣೆಯಲ್ಲಿ ಬಂದಿದೆ. . ಗಂಧದ ಮರದ ಬಗ್ಗೆ ಬರೆಯುವಾಗ 
ದೊಡ್ಡದಾದ ಮೇಲೆ ಮಾತ್ರ ಅವುಗಳನ್ನು ಕಡಿಸಬೇಕೆಂದು ಅಪ್ಪಣೆ ಮಾಡಲಾಗಿದೆ. 
(41ನೇ ಅಪ ಣೆ). ಈಗಿನಂತೆ ಆಗಲೂ ಗಂಧದ ಮರ ಸರಕಾರದ "ಅ ಯಾಗಿತ್ತು. 


ಹೀಗೆ ನಾಮೆಯಲ್ಲಿ ಅರಣ್ಯದ ಬಗೆಗೆ ವಿವರಗಳು ಸಿಗುತ್ತವೆ. ಇಲ್ಲಿನ ಎಲ್ಲ. 
ಉತ್ಪ ತ್ತಿಗಳ ಮೇಲೂ ರಾಜನು ಸಾರ್ವಭೌಮ ತ್ವ ವನ್ನು ಸ್ಥಾ ಸಾ ಪಿಸಿದ್ದನು.3 


2.3: ಧಾರ್ನಿಕ ಸ್ಥಿತಿಗತಿ 

NAT: ಧರ್ಮಶಾಸ್ತ್ರ ಗ್ರಂಥಗಳ ಬಗೆಗೆ: ಹುಕ:ಂ ನಾಮೆಯ 
ಮೂಲೋದ್ತೆ ೇಶ ಆಡಳಿತವನ್ನು ಬಲಸಡಿಸುವುದಾಗಿತ್ತೇ ವಿನಃ ಧಾರ್ಮಿಕ ನಿಚಾರ ' 
ಗಳನ್ನು ಚರ್ಚಿಸುವುದಾಗಿರಲಿಲ್ಲ. ಆದರೆ ಪ್ರಾಸಂಗಿಕವಾಗಿ ಅಲ್ಲಲ್ಲಿ ಧಾರ್ಮಿಕ 
ವಿಚಾರಗಳ ಬಗೆಗೆ ಶಾಸ್ತ್ರಗ್ರಂಥಗಳ ಬಗ್ಗ ಉಲ್ಲೇಖನಿದೆ. ಕಾನೂನು ' 
ಪಾಲನೆಗೋಸ್ಕರ ಜನರಲ್ಲಿ ಶ್ರ ಮೂಡಿಸಲು ಸಹಕಾರಿಯಾಗುವಂತೆ ಅಲ್ಲಲ್ಲಿ ; 
" ಇಹಪರ'ದ ನಂಬಿಕೆಗಳನ್ನು ತರಲಾಗಿದೆ. ಎರಡನೇ ಅಪ್ಪಣೆಯ ಕೊನೆಯಲ್ಲಿ 1 
ಬಂದಿರುವ ಮಾತುಗಳ್ಳು-". ...ಯಿದಕ್ಕೆ ಸೊಲ್ಬ ಹೆಚ್ಚು ಕಡಮೆ ನಡೆದಂತ್ತಾ ವರ್ರು 
ಯಿಹಸರಯರಡಕ್ಕೂ ಕೆಟ್ಟ ವರಾದರ್ರು ಲು ಧರ್ಮಶಾಸ್ತ್ರ ದಲ್ಲಿ ಹೇಳುತ್ತ 


ಈ ಮಾತುಗಳು ಕನ್ನದ ಶಾಸ ಸನಗಳ ಕೊನೆಯಲ್ಲಿ ಬರುವ ಫಲಶ್ರು ತಿಯನ್ನೇ | 
ಹೋಲುತ್ತವೆ. 


ಮೂರನೆಯ ಅಪ್ಪಣೆಯಲ್ಲಿ ಜನೋಪಯೋಗಕ್ಕಾಗಿ ರಾಜನೇ ಧರ್ಮಶಾಸ 


ಗಳನ್ನು ಮೀರಿ ನಜಿವುದಾಗಿ ಘೋಷಿಸಿಕೊಂಡಿದ್ದಾನೆ-“ ರಾಜನೀತಿ ಧರ್ಮಶಾಸ್ತ್ರದಲ್ಲಿ ' 
ಹೇಳುತ್ತ ಡೆ, ರ್ಳ ತರ್ರು ಭೂಮಿಯಿಂದಾ ಪೈರು ೫ ಜಿಳೆದಕೆ ಆರಕ್ಕೆ ವಂದು ಅರಮನೆಗೆ | 


ತೆ 
» 
ಕ 


ಲಿಂಗರಾಜನ ಹುಕುಂನಾಮೆ-ಒಂದು ಅಧ್ಯಯನ ೨೩೩ 


ತೆಗೆದುಕೊಳ್ಳೆ ತಕ್ಕುದು ಉಳಿದ ಐದುಭಾಗ ರೈತನಿಗೆ ಬಿಟ್ಟು ನಡ್ಸ ಬೇಕು ಎಂಬುದಾಗಿ 
ಯಿಗ ಮಹಾದೇವ ಬಂಧಿ ಕೊಟ್ಟಿ ದ್ವರಿಂದ ನಂಮ ರೈ ತರ ಸುಕದಲ್ಲಿಯಿದ್ದುಕೊಂಡು 
ನಮಗೆ ಶ್ರೆ €ಯಸ್ಸು ಜಯ ಸ ಹಾಕೆ ಸುವಲ್ಲಿ 1. | ಸ ಕೈತರ್ರು 
ಹತ್ತು ಬೆಳೆದಕ್ರಿ 4 ಅರಮನೆಗೆ ತ್ರೆ fakacs ವಂಬತ್ತು ರೈಹಿತರ್ರಿ ಗೆ 
ಬಿಟ್ಟು ಡೇ. x ಪ ಕ್ರಜಾಜನರನ್ನು ಒಲಿಸಿಕೊಳ್ಳುವ ರಾಜತಾಂತ್ರಿಕ 
ಸೈ ಪ್ರಣ್ಯದ ಮಾದರಿಯಿದು. ಸಮಾಜದ ಮೇಲೆ ರಚನೆಯಲ್ಲಿ ಪ್ರಭಾವಶಾಲಿ 
ಯಾಗಿರುವ ಧರ್ಮವನ್ನು ಇಲ್ಲಿ ಆರ್ಥಿಕ ಮೂಲರಚನೆಯನ್ನು ಬಲಸಡಿಸುವುದಕ್ಕಾಗಿ 
ಬಳಸಿಕೊಳ್ಳಲಾಗಿದೆ. " ಧರ್ಮಶಾಸ್ತ್ರ”, " ಮಹಾದೀವ? ಮೊದಲಾದುವುಗಳ 
ಉಲ್ಲೆ "ಖು A ಉತಾ ಿದನೆಯನ್ನು ಹೆಚಿ ತಸುವುದಕ್ಕೆ ಮತ್ತು ಪ್ರಜಾಜನರನ್ನು 
ಅಂಕಿತದಲ್ಲಿಟ್ಟು ಕೊಳ್ಳೆ ಲು ಯತೆ. 

ಓಡಿ. ನ ಸೇವರುಗಳ ಬಗೆಗೆ: ಲಿಂಗರಾಜನು ಮತೆದಿಂದ ಲಿಂಗಾಯತ 
ನಾಗಿದ್ದ. ಆತ ತನ್ನ ಶಿವಭಕ್ತಿಯನ್ನು ಇತರರ ಮೇಲೆ ಕೂಡಾ ಹೊರಿಸಲು 
ಸನ್ನಾಹ ಮಾಡಿದ್ದಕ್ಕೆ ಮೂರನೆಯ ಮತ್ತು ಮೂವತ್ತೆರಡನೆಯ ಅಪ್ಪಣೆಗಳು ಸಾಕ್ಷಿ 
ಹೇಳುತ್ತವೆ. ಮೂರನೆಯ ಅಪ್ಪಣೆಯಲ್ಲಿ 4...ನಂಮ ನಿಂದನೆ. ಮಾಡಿ ಅಪಕಾರ 
ಯೋಚಿಸುವಂತ್ತಾ ರೈಹತರ್ರಿಗೆ ಶ್ರೀ ರುದ್ರನೆ ಶೀಕ್ಷೆ ನೀಡಲಿ....ಎಂಬ ಮಾತಿದೆ. 
ಇಲ್ಲಿ ಶ್ರಿ ರುದ್ರನಿಗೆ ಬಿದ್ದಿರುವ ಒತು, ಲಿಂಗರಾಜನ ಲಿಂಗಾಯತ ನಿಷ್ಠೆಯನ್ನೆ € 
ಸಾಬೀತು ಪಡಿಸುತ್ತದೆ. 32ನೆಯ ಅಸಪ್ಪ್ರಣೆಯಲ್ಲಿ-“....ನಾಡಿನಲು ಯಿರುವಂತ್ತಾ 
ಶಿವಲಯಗಳಲ್ಲಿ ಶ್ರಾವಣ ಮಾಸ ವಂದುತ್ತಿಂಗಳು ಮಾಗ ಮಾಸ ವಂದು ತ್ರಿಂಗಳು 
ದಿನಚರಿ ಬಿಲ ಸತ್ತೆ ಸಮರ್ಪಣೆಯಂನ್ನು ಮಾಡುವಂತ್ರೆ... ? ಅಪ್ಪಣೆ ಮಾಡ 
ಲಾಗಿದೆ. ಇಲ್ಲಿ "ಶಿವಾಲಯಗಳಿಗೇ ಒತ್ತು “ಬದ್ದಿ ದೆ. ಶಿವರಾತ್ರಿಯ ದಿನ "ಹಗಲು 
ನಾಲ್ಕು ಜಾವ ಮತ್ತು ರಾತ್ರಿ ನಾಲ್ಕು "ಜಾವ “ಡಾ ್ರಾಭಿನೇಕ ಮಾಡಿ ಬಿಲ ಿಸತ್ರೆ 
ಪೂಜೆ ಮಾಡುವಂತೆ' ಒತ್ತಾಯಿಸಲಾಗಿದೆ. ಪ್ರ ಹತರ ಧಾರ್ಮಿಕ ರೆಗೆ 
ಖಚಿತರೂಪುಗೊಡುವ ಆಳುವ ವರ್ಗದ ಸನ್ನಾ 0 ಇವು ವಿವರಿಸುತ್ತವೆ. 
ಬ್ರಿಟಿಷರು ಜನಪ್ರಿಯಗೊಳಿಸುತ್ತಿದ್ದ ಕ್ರಿಶ್ಚಿಯನ್‌ ಧರ್ಮಕ್ಕೆ ವಿರು ದ್ಧವಾಗಿ ಭಾರತದ 
ತುಂಡರಸರೆಲ್ಲ ತಮ್ಮ ತಮ್ಮ ಮತಗಳಿಗೆ 'ೀವ್ರವಾದ ನಿಸ್ಕೆ RM ವ್ಯಕ್ತಪಡಿಸುತ್ತಿದ್ದ 
ಕಾಲವದು. ಪ್ರತಿ ಅನ ಣೆಯ ಕೊನೆಯಲ್ಲಿ ಬರುವ "ಶ್ರೀ ವಿ' ಎಫ ಅಂಕಿತವು 
" ವಿಫ್ನೆ ಶ್ವ ರೆ? ಎಂಬುದಕ್ಕೆ ಸಂಕೇತವಾಗಿದ್ದು ಅದು) ಕೊಡಗು ರಾಜರ ಮುದ್ರೆಯೇ 
ಆಗಿದೆ. ಇಂ ಆ ಅರಸರ ಶೈವನಿಸ್ಕೆ ಗೆ ಉದಾಹರಣೆಯೂ ಹೌದು. 
ಗತೆ; ಸದ್ಧತಿಗಳು ; 

2.4.1: ಆಹಾರ ಪದ್ಧತಿ: 
' ಥೀಡುವುದು ಹುಕುಂ ನಾಮೆಯ ಉದ್ದೇಶವಲ್ಲ. 


ಜನಪದರ ಆಹಾರ ಪದ್ಧ ತಿಯ ಬಗೆಗೆ ವಿವರ 
ಆದರೆ ನಾಡಿಯಲ್ಲಿ ಬಂದಿರುವ 


೨೩೪ ಮಾನವಿಕ ಕರ್ಣಾಟಕ 
ಕೆಲವು ಉಲ್ಲೇಖಗಳ ಮೇಲಿಂದ ನಾವು ಖಚಿತವಾಗಿ ಕೆಲವು ತೀರ್ಮಾನಗಳನ್ನು. 
ಕೈಗೊಳ್ಳಬಹುದು. ಇಡೀ ನಾಮೆಯಲ್ಲಿ ಆಗಿಂದಾಗ್ಗೆ, ಅಕ್ಕಿ ಮತ್ತು ಭತ್ತದ" 
ಉಲ್ಲೇಖ ಬರುತ್ತದೆ. ಇದರಿಂದ ಈಗಿನಂತೆ ಆಗಲೂ ಸಹಾ ಅಕ್ಕಿಯೇ ಜನರ: 
ಪ್ರಧಾನ ಅಹಾರವಾಗಿತ್ತೆಂದು ಊಹಿಸಬಹುದು. ಆರನೇ ಅಪ್ಪಣೆಯಲ್ಲಿ ಭತ್ತದ. 
ಬದಲಿಗೆ ಅಕ್ಕಿಯನ್ನು ಕೊಳ್ಳುವ ಬಗೆಗೆ ದೀರ್ಫ ವಿವರಗಳಿವೆ. ಕ 

ತರಕಾರಿಯಾಗಿ ಬದನೆ, ಹಾಗಲಕಾಯಿ, ತೊಂಡೆ, ಬಳ್ಳಿ ಸೌತೆ, ಕುಂಬಳೆ" 
ಹಾಲುಸೆಕೆ, ಹೀರೆಕಾಯಿ, ಅವರೆಕಾಯಿ, ಬೂದಿಕುಂಬಳ, ಹರಿವೆಗಳನ್ನು ಬಳಸು" 
ತ್ತಿದ್ದರು. (26ನೇ ಅಪ್ಪಣೆ) ಬಿಡುವಿನ ಆಹಾರನಾಗಿ ಬಾಳೆಹಣ್ಣನ್ನು ಬಳಸು. 
ತ್ತಿದ್ದರು. ನಿಂಬೆಹಣ್ಣನ್ನು ಯಥೇಚ್ಛವಾಗಿ ಬೆಳೆಸಿ ಅದನ್ನು ಉಪ್ಪಿನಕಾಯಿಗೆ 
ಬಳಸುತ್ತಿದ್ದರು. ಮೆಣಸು, ಪಪ್ಪಾಯಿ ನುಗ್ಗೆ, ಮತ್ತು ಶುಂಠಿಗಳನ್ನು ಬೆಳೆಸುವಂತೆ. 
ರಾಜ ಜನರನ್ನು ಒತ್ತಾಯಮಾಡುತ್ತಿದ್ದ. 

30ನೆಯ ಅಪ್ಪಣೆ ಪ್ರಕಾರ, ದನಕರುಗಳು ಹೇರಳವಾಗಿದ್ದುದರಿಂದ ಜನರು 
ತುಪ್ಪವನ್ನು ಹೇರಳವಾಗಿ ಬಳಸುತ್ತಿದ್ದರು. 

28ನೆಯ ಅಪ್ಪಣೆಯ ಪ್ರಕಾರ, ಕಾಡಲ್ಲಿ ಸಿಗುವ ಜೇನನ್ನು ಸಂಗ್ರಹಿಸಿ ಜನ 
ತಿನ್ನುತ್ತಿದ್ದರು. 

26 ಮತ್ತು 29ನೆಯ ಅಪ್ಪಣೆಯಲ್ಲಿ ವೀಳ್ಯ ಮತ್ತು ಅಡಿಕೆಯ ಬಗೆಗೆ 
ಉಲ್ಲೇಖವಿದೆ. ಅಂದರೆ ಜನರು ವೀಳ್ಯ ತಿನ್ನುತ್ತಿದ್ದರೆಂದೂ ಊಹಿಸಬಹುದಾಗಿದೆ." 
26ನೆಯ ಅಪ್ಪಣೆಯಲ್ಲಿ ಗೆಡ್ಡೆ ಗೆಣಸುವಿನ ಉಲ್ಲೇಖನಿದ್ದರೂ ಅವುಗಳು ಯಾವ 
ವಿಧದ್ದೆಂದು ಹೇಳಲು ಆಗದು. 

ಇವುಗಳ ಒಟ್ಟು ವಿವರಗಳಲ್ಲಿ ಹೊಸತನವೇನೂ ಇಲ್ಲ. | 

2.4.2: ಉಡುಗೆ: ಜನರ ಬಟ್ಟೆ ಬರೆಗಳ ಬಗೆಗೆ ಮಾಹಿತಿ ಲಭ್ಯವಿಲ್ಲ. | 
ಅರಮನೆ ಚಾಕರಿ ಮಾಡುವವನಿಗೆ ಅರಮನೆಯಿಂದ ಉಚಿತವಾಗಿ ಉಡುಗೆಗಳನ್ನು | 
ನೀಡಲಾಗುತ್ತಿತ್ತೆಂದು ಮಾತ್ರ ಊಹಿಸಲು ಅವಕಾಶವಿದೆ. ಅತಿ ಮುಖ್ಯವಾಗಿ ' 
ನಮಗೆ ಸಿಗಬೇಕಾಗಿದ್ದ “ ದರಬಾರೀ ಡ್ರೆಸ್‌” ನ ಉಲ್ಲೇಖ ನಾಮೆಯಲ್ಲಿ ಇಲ್ಲ 
ದಿರುವುದು ಪ್ರಮುಖವಾದ ಅಂಶವಾಗಿದೆ. | 

2.4.3: ತೊಡುಗೆ: ಹತ್ತನೇ ಅಪ್ಪಣೆಯಲ್ಲಿ " ನಗ' ದ ಉಲ್ಲೇಖವನಿಜೆ. | 
ಆದಕೆ ಅದರ ಸ್ವರೂಪವೇನೆಂದು ತಿಳಿಯದು. "ನಗ? ಪದವೂ 6 ಚಿನ್ನದಿಂದ 
ಮಾಡಿದ ತೊಡುಗೆ ''ಎಂಬರ್ಥವನ್ನೇ ಹೊಂದಿದೆಯಾದರೂ ಅದನ್ನು ದೇಹದ ಯಾವ 
ಭಾಗದಲ್ಲಿ ಧರಿಸುತ್ತಿದ್ದರೆನ್ನಲು ಆಧಾರಗಳಿಲ್ಲ. ಆಡುನುಡಿಯಲ್ಲಿ ಹೆಚ್ಚಾಗಿ " ನಗ' 
ಎಂದರೆ " ಕೊರಳಿಗೆ ಹಾಕುವ ಸರ ' ಎಂದರ್ಥವಿದೆ. ಕಿಟ್ಟೆಲ್‌ ಕೋಶದಲ್ಲಿ ಇದಕ್ಕೆ 
“ An ornament, an article” ಎಂಬ ಅರ್ಥವನ್ನಷ್ಟೇ ನೀಡಲಾಗಿದೆ (ಕಿಟ್ಟಿಲ್‌, 
1975, 879). ಇದು ಬಿಟ್ಟಿಕೆ ನಾಮೆಯಲ್ಲಿ ಬೇರಾವ ಉಲ್ಲೇಖವೂ ಇಲ್ಲ. 


ಕ 
1 
ಸ 


ಜಾ 


ಲಿಂಗರಾಜನ ಹುಕುಂನಾಮೆ- ಒಂದು ಅಧ್ಯಯನ ೨೩೫ 


| 2.4.4 : ವಸತಿ: ಬಹುಸಂಖ್ಯಾಕ ಪ್ರಜಾಜನರ ವಸತಿ ವ್ಯವಸ್ಥೆಯ ಬಗೆಗೆ 
| ನಾಮೆಯಲ್ಲಿ ಚಕಾರವಿಲ್ಲದಿದ್ದರೂ, ಅರಸ ವಾಸಮಾಡುವ ಅರಸನು ರಕ್ಷಣೆ 
| ಮತ್ತು ಸೇವೆಯ ಬಗೆಗೆ ಕೆಲವು ವಿವರಗಳು ಸಿಗುತ್ತವೆ. 19 ನೆಯ ಅಪ್ಪಣೆಯಲ್ಲಿ, 
ರಾಜಕಾರ್ಯ ಉದ್ದೇಶದಿಂದ ಅರಮನೆಗೆ ಜನರನ್ನು ಬರಹೇಳಿದಕೆ " ಹಗಲು ರಾತ್ರಿ 
| ಭೇದವಿಲ್ಲದೆ ಕೇಳಿ ಕೇಳದ ಜನ ಆಯುಧಪಾಣಿಗಳಾಗಿ ಬರಬೇಕೆಂದು? ಆಜೆ ಮಾ 
| ಲಾಗಿದೆ. ಜನ ಅರಮನೆ ರಕ್ಷಣೆಗೆ ಧಾವಿಸುವಾಗ ಗ್ರಾಮದ ಜನರಿಗೂ, ಗೌಡ:ಗಳಿಗೂ 
ಇತರ ಸ್ಥಳೀಯ ಮುಖ್ಯಸ್ಥ ರಿಗೂ ಸುದಿ ಯನ್ನು ಮುಟ್ಟಿ ಸಬೇಕಾಗಿತ್ತು. ಅವರೆಲ್ಲರನ್ನು 
ಒಳಗೊಂಡು ಅರಮನೆಗೆ ತಲುಪುವ ಕೆಲಸ ಸುದ್ದಿ ಮುಟ್ಟಿದ 4 ಆರುಗಳಿಗೆ' ಒಳ 
1 ಗಾಗಿಯೇ ನಡೆಯಬೇಕಿತ್ತು. ಅರಮನೆ ರಕ್ಷಣೆಯ ಬಗೆಗೆ ಅರಸನ ಎಚ್ಚರ 
ತ ಅಷ್ಟೊಂದು ಖಚಿತವೂ ನಿಷ್ಮುರವೂ ಆಗಿತ್ತು. 

10 ನೇ ಅಪ್ಪಣೆಯಲ್ಲಿ " ಮನೆ' ಗಳ ಉಲ್ಲೇಖನಿದ್ದರೂ ಅದರ ಸ್ವರೂಪದ 

ಬಗ್ಗೆ ಯಾವುದೇ ವಿವರಗಳಿಲ್ಲ. 

2.4.4.1 : ಅರಮನೆ ಸೇನೆ: ಅರಮನೆಯಿಂದ ಕಡಿಮೆ ದರದ ಕಂದಾಯ 

ದಲ್ಲಿ ಭೂಮಿಯನ್ನು ಸಡೆದ ರೈತರು ಅರಮನೆಗೆ ವಿಶೇಷ ಸೆ ಸೇವೆಯನ್ನು ಸಲ್ಲಿಸಬೇಕಾಗು 
ತ್ತಿತ್ತು. ಅಥವಾ ಇದನ್ನೆ € ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಜನಸೇನೆಯನ್ನು 
ಜುಚಿತವಾಗಿ ಬಳಸಿಕೊಳು )ವುದಕ್ಟೊ ಸ ಸ್ಕರ ರಾಜನು ಎಷ್ಟೋ ಬಾರಿ ತೆರಿಗೆಯ ಲ್ಲಿ 
ಅಲ್ಪ ಮಟ ಸೈನ ಉದಾರತೆಯನ್ನೊ e ತನಾಯತಿಯನ್ನೊ € ತೋರುತ್ತಿದ ನು. ಇಂಥ 
ಸಂದರ್ಭದಲ್ಲಿ ಜನರು ಸಲ್ಲಿಸಬೇಕಾದ " ಅರಮನೆಸೇವೆ?' ಈ ಕೆಳಗಿನಂತದ್ದು : 

(ಆ) ರಾಜನು ಅಸೇಕ್ಷೆಪಟ್ಟಾಗ ಎದುರಾಡದೆ ಅವನೊಂದಿಗೆ ಬೇಟಿಗೆ 
ಹೋಗುವುದು. 

(ಆ) ಅರಮನೆಯ ಪಹರೆ, ಉಕ್ಕಡ ಮತ್ತು ಗಡಿಗಳಲ್ಲಿ ಸದಾ ಕಾವಲು 
ಕಾಯುವುದು. ಅಗತ್ಯಬದ್ದರೆ ವೈರಿಗಳೊಡನೆ ಕಾದಾಡಿ ಪ್ರಾಣಾರ್ಪ 
ಣೆಗೂ ಸಿದ್ದವಾಗಿರಬೇ ಕಿತ್ತು. ಹಾಗೆ ಸತ್ತವನನ್ನು “ ಮಹಾವೀರ' 
ಎಂದು ಹೊಗಳಲಾಗುತ್ತಿತ್ತು. 

(ಇ) ಯುದ್ಧದ ಸಮಯದಲ್ಲಿ ಅರಮನೆಯನ್ನು ರಕ್ಷಿಸುವುದು. 

(ಈ) ಉಂಬಳಿಯಾಗಿ ಜಮೀನು ದೊರೆತ ರೈತರ ಮನೆಯಲ್ಲಿ ಕನಿಷ್ಕ ಮೂರು 
ಜನ ದುಡಿಯುವವರಿದ್ದರೆ, ಅವರಲ್ಲಿ ಒಬ್ಬಾತೆ ತಿಂಗಳೊಂದಕ್ಕೆ 15 ದಿನ 
ಅರಮನೆಯಲ್ಲಿ ಉಚಿತವಾಗಿ ಕೆಲಸ ಮಾಡಬೇಕು. 

(ಉ) ರೈತರು ಅರಮನೆಗೆ ಬಿಟ್ಟಿಸೇನೆ ಮಾಡುವಾಗ, ರೈತರ ಭೂ ಒಡೆತನ 
ವನ್ನೇ side ಬಳಸಿಕೊಳ್ಳಲಾಗುತ್ತಿತ್ತು. ಎಂಟನೆಯ 
ಅಪ್ಪ ಣೆಯ ಪ್ರಕಾರ " ಒಂದ) ಅರ್ರುಕಟ್ಟು ವವನು "ಒಂಡು ದಿನ ಬಿಟ್ಟಿ 


೨೩೬ ಮಾನವಿಕ ಕರ್ಣಾಟಕ 


ಕ್ರ ಮವನ್ನೆ ೇ ಸೂಚಿಸುತ್ತದೆ. 30ನೇ ಅಪ್ಪ ಣೆಯಲ್ಲಿ ಹೇಳಿರುವಂತೆ 
100 ಬಟ್ಟ ಬತ್ತ ಸಾಗುವಳಿ ಮಾಡುವ ನನು ಜಂಬು ಅರ್ರು ಕಟ್ಟು 
ವವನಾಗು ತಾ 3ನೆ. ಒಂದು ಬಟ್ಟಿ ಬತ್ತ ಎಂದರೆ ಆಧು ನಿಕಾರ್ಥದಲ್ಲಿ 
ಎರಡು ಮುಡಿ ಬತ್ತೆವಾಗುತ್ತ ಜಿ. ಹಾಗಾಗಿ ಒಕ ನಲ್ಲಿ ಸುಮಾರು. 
200 ಮುಡಿ ಬತ್ತ ಬೆಳೆಸುವಾತನು ಒಂದು " ಆರುಕಟ್ಟುವವನು' 
ಎನ್ನಿಸಿಕೊಳ್ಳುತ್ತಾನೆ.5 ಒಂದು ಅರ್ರುವಿಗೆ ಒಬ್ಬರಂತೆ ಅರಮನೆಗೆ 
ಬಿಟ್ಟಿ ಸೇವೆ ಸಲ್ಲಿಸಬೇಕಾಗಿತ್ತು. ಜಮೀನ್ಹಾರರೂ ಆರಸನ ಹಿಡಿತದಿಂದ 
ಪಾರಾಗುವಂತಿರಲಿಲ್ಲ. 


(ಊ) ಅರಮನೆಗೆ ನೇರವಾಗಿ ಸಂಬಂಧಿಸಿದ ಭೂಮಿ ಕೃಷಿ ಮಾಡುವಾಗ ಕೈತರು: kb 


ತಮ್ಮ ಕೆಲಸವನ್ನು ಬಿಟ್ಟು " ಅರಮನೆ ಕೃಷಿ ಸೇವೆ” ಮಾಡಬೇಕಿತ್ತು. 
21ನೇ ಅಪ್ಪ ಣೆಯಲ್ಲಿ ಹೇಳಲಾದಂತೆ, 200 ಬಟ್ಟ ಬತ್ತ ಬೇಸಾಯ 


ಮಾಡುವ ಕೈತನು ಅರಮನೆ ಕೃ ಸಿಗೆ ಒಂದು ಜಾ 4 ಮತ್ತು ಒಂದು " 


ಹೆಣ್ಣ ಳುವನ್ನು ಉಚಿತವಾಗಿ ತಸಲಿ ಕಳಿಸಬೇಕಾಗಿತ್ತು. ಭೂಮಿಯ 
ಅಳತೆಯ ಸಗರದ ಹೇಳುವುದಾದಕೆ ಇದು ಸುಮಾರು ಮೂರು 
ಎಕರೆ ಜಮಿಾಾನಿನ ವ್ಯಾಪ್ತಿಯನ್ನು ಹೊಂದಿದೆ. 
ಇದರಲ್ಲಿ ಮತ್ತೆ ಹೆಣ್ಣ ಳುಗಳು ಮೂರು ದಿನದ ಮೊದಲೇ ಅರಮನೆಯ ಕೃಷಿ 
ಕೆಲಸಕ್ಕೆ ಒದಗಬೇಕು. ಇದಕ್ಕೆ ಯಾವುದೇ ರೀತಿಯ ಸಂಬಳ ಅವರಿಗೆ ದೊರಕುತ್ತಿ 


ಚಾಕ್ರಿ ಮಾಡಬೇಕು.” ಇಲ್ಲಿ " ಅರ್ರುಕಟ್ಟುವುದು' ಸಾಗುವಳಿ' 


' 
_ 


ರಲಿಲ್ಲ.. ಆದರೆ. ಈ " ಉಚಿತ ಸೇವೆ ' ಯಿಂದ ತಪ್ಪಿಸಿಕೊಳ್ಳು ವಂತೆಯೂ ಇರಲಿಲ್ಲ. | 
ಅದನ್ನು ಲಿಂಗರಾಜನು ಕಡ್ಡಾಯವಾಗಿ ಮಾಡಿದ್ದನು. ಕಾನೂನು ಪ್ರಕಾರ ಇದನ್ನು 


ಮೊದಲು ಅಳವಡಿಸಿ, ಅನಂತರ ಆದಕ್ಕೆ " ಪ್ರಜೆಗಳ ಸೇವೆ” ಎಂಬ ಹೆಸರನ್ನು 
ಅಂಟಿಸಲಾಗುತ್ತಿತ್ತು. ಅಗತ್ಯ ಬಿದ್ದರೆ ಎಲೆ ಅಡಿಕೆ ಮತ್ತು ತಲೆಗೆ ಎಣ್ಣೆ ಯನ್ನು 
ಒದೆಗಿಸಲಾಗುತ್ತಿ ತ್ತು. ಬಸುರಿಯರು, ಬಾಣಂತಿಯರು ಮತ್ತು ರೋಗ್ರ ಸ್ಮರು ಈ 
ರೀತಿಯ "ಉಚಿತ ಸೇವೆ? ,ಯೆಂಬ ಶಿಕ್ಷೆಗೆ ಅರ್ಹರಾಗಿರಲಿಲ್ಲ. ಪ್ರಭುತ್ವ ತನ್ನ 
ಸ್ವಂತಕ್ಕಾಗಿ " ದುಡಿಮೆ' ಯನ್ನು "ಸೇವೆ' ಯನ್ನಾಗಿ ಪರಿವರ್ತಿಸಿಕೊಂಡು... 
ಬೆಳೆಯುವ ರೀತಿಗೆ ಇದೊಂದು ಮಾದರಿ ಉದಾಹರಣೆ. 

47 ನೆಯ ಅಪ್ಪ ಣೆಯಲ್ಲಿ ಅರಮನೆಯ ರಕ್ಷಣೆಗೆ ಕಾವಲು ನಿಲ್ಲಬೇಕಾದ 
ಜನಗಳ ಬಗ್ಗೆ ವಿವರಗಳಸಿ. "ಅರಮನೆಯ ಬಾಗಿಲಿನಿಂದ ಬಲಕ್ಕೆ ಮತ್ತು ಎಡಕ್ಕೆ 
ಒಂದು ಹರದಾರಿ ದೂರದಲ್ಲಿ ಇಬ್ಬರು ಸದಾ ನಿಂತಿರಬೇಕಾಗುತ್ತಿತ್ತು. ಯಾರಾದರೂ 


ಕಳ್ಳ ರು, ತುಂಟರು, ಅಥವಾ RE ಸದ ವ್ಯ ಕ್ರಿಗಳು ಸುಳಿದಾಡಿದಕಿ ಅವರನ್ನು 


ತಕ್ಷಣ ಅರಮನೆಗೆ ಒಪ್ಪಿಸಬೇಕಾಗಿತ್ತು. ಸಂಗಿ ಯಾವ ವಿಧದ ಭತ್ಯೆ ದೊರಕು 
ತ್ರಿತ್ತಿಂದು ನಿಧನ 


| 


¢ ಲಿಂಗರಾಜನ ಹುಕುಂನಾಮೆ- ಒಂದು ಅಧ್ಯಯನ ೨೩೬ 


2.5: ಸಾಮಾಜಿಕ ಸಮಾರಂಭಗಳು ಮತ್ತು ಆಚರಣೆಗಳು : 

ಹುಟ್ಟು, ಬಾಲ್ಯ, ಮದುನೆ, ಸಾವು ಮೊದಲಾದ ವಿಷಯಗಳ ಬಗೆಗೆ ಮತ್ತು 
ಅವುಗಳಿಗೆ ಸಂಬಂಧಿಸಿದ ಆಚರಣೆಗಳ ಬಗ್ಗೆ ನಾನೆಯಲ್ಲಿ ಅಲ್ಪಸ್ವಲ್ಪ ಉಲ್ಲೇಖಗಳಿವೆ. 
ಅಂಥವುಗಳಲ್ಲಿ ಕೆಲವು ನೇರ ಉಲ್ಲೇಖಗಳು ಇನ್ನು ಕೆಲವು ಸತೋಕ ಉಲ್ಲೇಖ 
ಗಳು. ಇವೆಲ್ಲವೂ ರಾಜಸಂಸಾ ನದಲ್ಲಿ ಬಹು ಸಂಖ್ಯಾತರಾಗಿದ್ದ ಕೊಡವ ಜಾತಿಯ 
'ಜನರನ್ಸೇ ಕುರಿತಾಗಿವೆ. 

23ನೆಯ ಅಸ್ಪ ಣೆಯ ಪ್ರಕಾರ " ಕೊಡವ ಜಾತಿಯಲ್ಲಿ ಮದುವೆಯಾಗುವಾಗ 
ಹೆಣ ಣ್ಣು ಇನ್ನೂ ಕತ್ರೈ ಯಾಗಿದ್ದ ರೆ ಮಾತ್ರ ಜಾತಿಕಟ್ಟ ಳೆ ಮೇರೆಗೆ ಮದುವೆಯಾಗ 
“ಬಹುದು: ಹೆಣ್ಣು ¢ AS ತಪ್ಪಿ ದವಳಾಗಿದ್ದ ಕೆ? ಶೂದ್ರ ಜಾತಿಯಲ್ಲಿ ನಡೆಯುವಂತೆ 
* ಕೂಡಿಸಿಕೊಳ್ಳುವುದು' ಇಲ್ಲಿ ಕೊಡವ ku; ಶೂದ್ರರಿಂದ ಬೇಕೆ 
ಯಾಗಿಯೇ ಪರಿಗಣಿಸಲಾಗಿದೆ. ಜೊತೆಗೆ ಶೂದ್ರರಲ್ಲಿ " ಕೂಡಿಕೆ ' ಇರುವುದನ್ನೂ 
ಹೇಳಲಾಗಿದೆ. ಹೆರಿಜನರಲ್ಲಿ, ಗೌಡರಲ್ಲಿ, ಮಲೆಕುಡಿಯರಲ್ಲಿ ಗಂಡ ಸತ್ತಮೇಲೆ 
ಹೆಣ್ಣು ವಿಧವನೆಯಾಗಿಯೇ ಉಳಿಯಬೇಕಿಲ್ಲ. ಆಕೆ ಬೇಕೊಬ್ಬ ಗಂಡಿನೊಂದಿಗೆ 
* ಕೂಡಿಕೆ” ಮಾಡಿಕೊಂಡು ಬದುಕಬಹುದು. ಇಂಥ ಕೂಡಿಕೆ ಮಾಡಿಕೊಂಡಾಗ 
ಅಲ್ಲಿ ಶಾಸ್ತ್ರೋಕ್ತವಾದ ಧಾರಾಕಾರ್ಯಕ್ರಮ ಇರುವುದಿಲ್ಲ. ಬದಲಾಗಿ ಊರಿನ 
ಹತ್ತಾರು ಜನರೆದುರು ಗಂಡು-ಹೆಣ್ಣು ಇಬ್ಬರೂ ಪರಸ್ಪರ ಕೈ ಹಿಡಿಯುತ್ತಾ ರೆ ಅಷ್ಟೆ. 
ಇದಕ್ಕಾಗಿ ಈ ಕ್ರಮವನ್ನು " ಕೈ ಹಿಡಿಸುವುದು' ಎಂದೂ ಕರೆಯುತ್ತಾರೆ. ಶೂದ್ರರಲ್ಲಿ 
ಹೆಣ್ಣಿ ಗೆ ಇರುವ ಮಹತ್ವದ ಸ್ಥಾನವನ್ನೂ ಇದು ವಿವರಿಸಿ ಹೇಳಬಲ್ಲುದು. ನಾಮೆ 
ಯಲಿ ಇದನ್ನು ನಡತೆಗೆಟ್ಟ ಕೊಡವ ಜಾತಿಯ ಹೆಣ್ಣಿ ಗೂ ಅನ್ವ ಯಿಸಲಾಗಿದೆ. 

ಚಿತ: ಸಾಂಸ್ಕೃತಿಕವಾಗಿ ನಮಗೆ ಕೊಡುವ ಅತ್ಯಂತ ಮಹತ್ವದ ವಿಚಾರ 
ಹಚ್ಚಡಕೆ ಹೆಣ್ಣಿ ನ ಕುರಿತಾಗಿಡೆ. ಈ ಕುರಿತು 23ನೇ ಅಪ್ಪ ಣೆಯಲ' ಬಂದಿರುವ 
ವಿವರಗಳು ಇಂತಿವೆ“ ವಬ್ಬ ಗ್ರಹಸ್ಥನ ಮನೆಗೆ ಹೆಣ್ಣು ಹಚ್ಚ ಡಕೆ ಯಂಬುದಾಗಿ 
ಸೂಳೆ ಮಡಗಿದ ಹಾಗೆ ಮಜಿತೊಂಡು ಅದರ: ಹೊಟ್ಟೆ ಯೆಲ್ಲಿ "ಮಕ್ಕ ಳು ಹುಟ್ಟಿ ದರೆ 
ಅರಮನೆ ಆಸಾ ತನಕ್ಕೆ ಬರುವುದಕ್ಕೆ 11 ಅದರ ಮೋಕೆ ps 
ಅಂತಾದ್ದು ಇಹೆಸಂಡೈ ಅಯೋಗ್ಯವಿದೆ ಗ್ರಹಸ್ತಾರು ಯಿ ಜನರಲ್ಲಿ ಕೂಡಿಕೊಳ್ಳೆ 
ಬಾರದು ಯಿದನರಿತ್ತು pe ಮುಂದೆ ಹಚ್ಚ ಡಕೆಯೆಂತ್ತಾ ಹೆಣ್ಣ ನ್ನು ವಬ್ಬ ಕೊಡ 
ಬಾರದು, ವಬ್ಬ ತರಬಾಸರದು;” ಇಲ್ಲಿ ಹಚ್ಚ ಡಿಕೆ ಪದ್ಮ ತಿಯನ್ನು ಕಟು ನಿಟ್ಟಾಗಿ 
ನಿಷೇಧಿಸಲಾಗಿದೆ. 

" ಹಚ್ಚಡಕೆ' ಪದದಲ್ಲಿ ಇರುವ " ಹಚ್ಚಡ'ಕೈ ಕೊಡವ ಭಾಷೆಯಲ್ಲಿ ಮತ್ತು 
ಗೌಡ ಕನ್ನಡದಲ್ಲಿ " ಹೆಂಗಸರು ಉಡುವ ಸೇರೆ? "ಎಂಬ ಅರ್ಥವಿದೆ. "ಟ್ಟೆ ಲ್‌ 
ನಿಘಂಟುವಿನಲ್ಲಿ ಪಚ್ಚೆ B, A Stout cotton cloth? ಎಂಬ ಅರ್ಥವಿದೆ (ಕಿಟ್ಟಿ ಆ, 
1975; 1698). “ಕೊಡವರ ಆಡುನುಡಿಯಲ್ಲಿರುವ " ಪಚ್ಚಡೆಪೊಣ್ಣು' ಎಂಬ 


೨೩೮ ಮಾನವಿಕ ಕರ್ಣಾಟಕ 


ಪ್ರಯೋಗಕ್ಕೆ “ ಸೀರೆ ತೆಗೆದುಕೊಂಡ ಹೆಣ್ಣು' ಎಂಬ ಅರ್ಥವಿದೆ. ಹುಕುಂ ನಾಮೆ 
ಯಲ್ಲಿ ಪ್ರ ಇ REE " ಹೆಣ್ಣು ಹಚ್ಚೆಡಕೆ' ಎಂಬುದು ಕೂಡಾ "ಪಚ ಡೆ 
ಪೊಣ್ಣು' ಶಬ್ದದ ಅರ್ಥವನ್ನೆ € ಹೊಂದಿದೆ. ಇದು ಆ ಕಾಲದಲ್ಲಿ ಜನಸ್ರಿ ಯವಾಗಿದ್ದ | 
ಸಾಮಾಜಿಕ ಪದ್ಧತಿಯೊಂದನ್ನು ಹೇಳುತ್ತದೆ. 

NE ರೀ ಪದ್ದತಿಯಲ್ಲಿ ಜಮೀನ್ಹಾರರು ಮದುವೆಯಾದ ಹೆಣ್ಣ ನ್ನಲ್ಲದೆ ಇತರ 
ಹೆಂಗಸರನ್ನು ತಮ್ಮ ಸುಖಕ್ಕಾಗಿ ಇಟ್ಟುಕೊಳ್ಳುತ್ತಿ ದ್ದರು. ರಾಜರುಗಳ ಮಟ್ಟಿ ಗಿ 
ಇದು ತೀರ "ಸಾಮಾನ್ಯವಾದ ಅಂಶವಾಗಿತ್ತು. ರಾಜನ ಕ್ರೈ ಕೆಳಗಿರುವ ಕೆಲವು ಅಣ್ಣ 
ಕಾರಿಗಳೂ ರಾಜನ " ಆದರ್ಶ? ವನ್ನು ಪಾಲಿಸುತ್ತಿ ದ್ದರು. ಹಾಗೆ ಇಟ್ಟುಕೊಳ್ಳುವ 
ಹೆಂಗುಸರು ಸಾಮಾಜಿಕವಾಗಿ ಕೆಳಜಾತಿಗೆ ಸೇರಿದವರಾಗಿದ್ದರು. ಮೇಲ್ಜಾತಿಯವರು | 
ಕೆಳಜಾತಿಯ ಹೆಂಗುಸನ್ನು ಮದುವೆಯಾಗದೆ, ಲೈಂಗಿಕ ಸುಖಕ್ಕಾಗಿ ಮಾತ್ರ ಇಟ್ಟು 
ಕೊಳ್ಳು ವುದನ್ನು ಜನರೂ ತಾತ್ವಿಕವಾಗಿ ಒಪ್ಪಿಕೊಂಡಿದ್ದರು. ಡಿ. ಎನ್‌. ಕೃಷ್ಣಯ್ಯ 
ಅವರು " ಹೀಗೆ ಕೊಡಗಿನಲ್ಲಿ ಭೂ ಮಾಲೀಕರ ಸುಖಕ್ಕೆ ಅರುವ ಜಾತಿಯ ಹೆಂಗುಸರು? 
ಒದಗುತ್ತಿದ್ದರು ಎಂದು ಹೇಳಿದ್ದಾರೆ (ಕೃ ಸ್ತ ನ್ಲಯ್ಯ : 1974; 404). ಕ್ಷೇತ್ರ 
ಕಾರ್ಯದಲ್ಲಿ ನನಗೆ ಸಿಕ್ಕಿದ ಮಾಹಿತಿಗಳ ಪ್ರಕಾರ ಕುರುಬ ಹೆಂಗುಸರು ಮತ್ತು ಸುತೆ 
ಕುಡಿಯ ಹೆಂಗುಸರೂ ಜಮೀನ್ಹಾರರ ಸುಖಕ್ಕೆ ಒದಗಬೇಕಿತ್ತು.6 

ಕೊಡಗಿನ ಭೂ ಮಾಲೀಕರ ತೋಟಗಳಲ್ಲಿ ಕೆಳಜಾತಿಯ ಹೆಂಗುಸರು ಜೀತಕ್ಕೆ 
ದುಡಿಯುತ್ತಿದ್ದರು. ಇಂಥವಲಲ್ಲಿ ಚಲುನೆಯರಾದ ಕೆಲವು ಹೆಂಗುಸರಿಗೆ ತೋಟದ" 
ಯಜಮಾನರು ನೂಲಿನ ಸೀರೆಯನ್ನು ಉಚಿತವಾಗಿ ಕೊಡುತ್ತಿದ್ದರು. ಆ ಸೀರೆಯನ್ನು 
ತೆಗೆದುಕೊಂಡ ಹೆಣ್ಣು 3 ಪಚ್ಚಡ ಪೊಣ್ಣು' ಎಂದು ಕರೆಸಿಕೊಳ್ಳುತ್ತಿದ್ದಳು. ಈಕೆ 
ಮುಂದೆ ಯಾವ ವಿಧಿಯೂ ಇಲ್ಲದೆ ಸೀರೆಕೊಟ್ಟವನ ಲೈಂಗಿಕ ಸುಖಕ್ಕೆ ಒದಗ 
ಬೇಕಾಗಿತ್ತು. ಕೇವಲ ಒಂದು ನೂಲಿನ ಸೀರೆಕೊಟ್ಟು ಭೂ ಮಾಲೀಕರು ಬಯಸಿದ ' 
ಹೆಣ್ಣಿನ ಸಂಗ ಪಡೆಯಬಹುದಾಗಿತ್ತು. ಆ ಕಾಲದ ಸಾಮಾಜಿಕ ರಚನೆಯಲ್ಲಿ ಯಾವ ' 
ಹೆಣ್ಣಾದರೂ ಇದನ್ನು ಅನಿವಾರ್ಯವಾಗಿ ಒಪ್ಪಿಕೊಳ್ಳ ಬೇಕಾಗಿತ್ತು. ಪ್ರತಿಭಟನೆಗೆ 
ಬೇಕಾದ ಆರ್ಥಿಕ ಚಿಂತನಾಕ್ರಮವೊಂದು ಶ್ರಮಿಕವರ್ಗದಲ್ಲಿ ಇನ್ನೂ ರೂಪು. _ 
ಗೊಂಡಿರಲಿಲ್ಲ. 

ಸಾಮಾಜಿಕವಾಗಿ " ಪಚ್ಚಡ ಪೊಣ್ಣು'ನಿಗೆ ಯಾವುಜೀ ವಿಧದ ರಕ್ಷಣೆ ಇರಲಿಲ್ಲ. | 
ಸೀರೆ ಕೊಟ್ಟಾ ತನು ಆಕೆಯನ್ನು ಬೇಕಾದಾಗ ಬಯಸಿ ಬೇಡವಾದಾಗ ಬಿಟ್ಟುಬಿಡ : | 
ಬಹುದಾಗಿತ್ತು. ಹಾಗೆ ಬಿಟ್ಟಾಗ ಆ ಹೆಂಗಸು ತನ್ನ ಮಕ್ಕ ಳೊಂದಿಗೆ ಅನಾಥೆ | 
ಯಾಗುತ್ತಿದ್ದಳು. ಜೀವನಾಧಾರವಿಲ್ಲದ ಹೆಂಗುಸು ಮತ್ತು A ಸಿಕ್ಟಳು ಅಲ್ಲಿ ಇಲ್ಲಿ 
ಸುತ್ತಾಡಿ ಹೊಟ್ಟಿ ಹೊರೆದುಕೊಳ್ಳ ಬೇಕಾಗಿತ್ತು. ರಾಜನ ದೃಷ್ಟಿಯಿಂದ ಇವರೆಲ್ಲರೂ ' 
ರಾಜ್ಯವ್ಯವಸ್ಥೆಗೆ ಬಾಧಕಕೇ ಆಗಿರುತ್ತಿದ್ದರು. ಇದನ್ನು ರಾಜನು ಚೆನ್ನಾಗಿ ಅರ್ಥ 
ಮಾಡಿಕೊಂಡಿದ್ದ. ೆ ಹೆಣ್ಣು ಹಚ್ಚಡಿಕೆ'ಯ ಹೆಸರಿನಲ್ಲಿ ಬಹಿರಂಗವಾಗಿ ನಡೆಯುವ: 


ಲಿಂಗರಾಜನ ಹುಕುಂನಾಮೆ-ಒಂದು ಇ ಯನ ೨೩೯ 


ಸೂಳೆಗಾರಿಕೆಯನ್ನು ನಿಲ್ಲಿಸಲು ರಾಜನು ಯೋಚನೆ ನಡ ನೆ. ಅಸ ಣೆಯಲಿ 
" ಸೂಳೆ ಮಡರಿದ ಹಾಗೆ' ಎಂಬ ಪ ಶ್ರಯೋಗವನಿರುವುದನ್ನು LE 
ಇದರ ಬಗ್ಗೆ ತೀರಾ ಜುಗುಪ್ಸೆ 'ಹೊಂದಿದ್ದ ಬನು. ಹೇಳಬಹುದು. ಮದುವೆ 
ಯೂದವರಿಗೂ ಬಹಿರಂಗ ವ್ಯಭಿಚಾರ ನಡೆಸಲು ಅವಕಾಶ ನೀಡುವ ಈ ಸಂಪ್ರದಾಯ 
ವನ್ನು ರಾಜನು ನಿಷೇಧಿಸಿದ್ದಲ್ಲ ಲ್ಲದೆ ಅಲ್ಲಿ ಹುಟ್ಟುವ ಮಕ್ಕಳು ರಾಜಾಸಾ ನವನು 
ಪ್ರವೇಶಿಸದಂತೆ ಕಟ್ಟ ಪ್ಪ ಣೆಮಾಡಿದ್ದಾ ನೆ. 1811ರ ವರಿಗೆ ಪ್ರಚಲಿತವಾಗಿದ್ದ ಈ 
ಸಂಪ್ರದಾಯ ಈ “ಕ ಅಸೆಂತರ ನಿಧಾನವಾಗಿ ಕಡಿಮೆಯಾಗಿರುವಂತಿದೆ,? 


2.6: ಕೌಟುಂಬಿಕ ವಿವರಗಳು 


| ಕುಟುಂಬದ ಆಸ್ತಿಯ ಉತ್ತರಾಧಿಕಾರದ ಬಗ್ಗೆ ನಾಮೆಯಲ್ಲಿ ಕೆಲವು ಮಾಹಿತಿ 
ಗಳಿವೆಯೇ ವಿನಾ ಕೌಟುಂಬಿಕ ರಕ್ತಸಂಬಂಧಿಗಳ ಬಗೆಗೆ ಇಲ್ಲ. 39ನೆಯ ಅಪ್ಪಣೆ 
ಯಲ್ಲಿ ಇಂಥ ವಿವರಗಳಿವೆ. 

ಆಸ್ತಿ ಹಕ ನ್ನು ಅನುಭವಿಸುತ್ತಿರುವ ಯಾವನಾದರೂ ಕೈತನು ಆಕಸ್ಮಿ' ಕವಾಗಿ 
ಮೃತನಾಡರೆ, ಮೈತನ ಆಸ್ತಿ ಯಾರಿಗೆ ಸೇರಬೇಕೆಂಬ ಬಗ್ಗೆ ನಾಮೆಯಲ್ಲಿ ಸ ಷ್ಟ ವಾದ 
ವಿವರಗಳಿವೆ. ಮೃತನ ಆಸಿ ಸಿಯನ್ನು ತೆಕ್ಷಣ ನೋಡಿಕೊಳ್ಳ ಡವ್‌ ನ ತನ 
ಅಣ್ಣ ತಮ್ಮಂದಿರು. ಪೂ ವೈತನಿಗೆ. ಗಂಡುಮಕ್ಕಳಿದ್ದು ಆ ಅಪ್ರಾಸ್ಮ ವಯಸ್ಸ 
ರಾಗಿದ್ದ ಕ್ಕಿ ಬಸ ಜ್‌ ಆ ಗಂಡುಮಕ್ಕಳು ಪ್ರ ಬುದ್ಧ ಪಡ ಸಜನ ಆಸ್ತಿ ಯನ್ನು 
ನೋಡಿಕೊಳ್ಳ ಬೇಕು. ಗಂಡು ಸಂತತಿ ಇಲ್ಲದೆ ಹೆಣ್ಣು ಮಕ್ಕ ಳು ಮಾತ್ರ ಇದ್ದ ಸಹಾ 
ಇದೇ ಕ್ರ ಮನನ್ನು ಅನುಸರಿಸಲಾಗುತ್ತಿತ್ತು. ಗಂಡು-ಹೆಣ್ಣೆ ೦ಬ ಭೇದ ಇಲ್ಲಿ ಇಲ್ಲದೇ 
ಇರುವಲ್ಲಿ ಹೆಣ್ಣಿ ಡು ಆಸ್ತಿ ಹಕ್ಕ ನು ಕೂಡಾ ಗಮನಿಸಬಹುದು. 

ಮ ತನಗೆ ಆಪ್ಲೆ (ಪೇ ರು ೬ ಇರದಿದ್ದಲ್ಲಿ ಆತನ ಮಕ್ಕಳ ರಕ್ಷಣೆಯ 
ಔಾರವನ್ನು ಊರಿನ ಗೌಡ "ನೋಡಿಕೊಳ್ಳ ೆ ಬೇಕು. ಇಲ್ಲಿ " ಗೌಡ' ಎಂದರೆ " 4! 
ಮುಖ್ಯಸ್ಥ > ಎಂದೇ ಅರ್ಥ ; ಅದು ಸ್ಥಾನ ಸೂಚಕನೇ ವಿನಾ ಜಾತಿಸೂಚಕವಲ್ಲ.8 
ನಾಮೆಯಲ್ಲಿ ಉಲ್ಲೆ (ಖಿಸಿದ ಪ್ರಕಾರ" ಮಕ್ಕಳು ಮರಿಯಿದ್ದ ವರ ಆಸ್ತಿಯನ್ನು ಯಾವ 
ಷ್‌ ಅರಮನೆಯ ಚರಾದಾಯಕ್ಕೈ ದಾಖಲು ಮಾಡಕೂಡದು ' 

ಎಷ್ಟೊ € ಬಾರಿ ಬರಿಯ ಅಸ್ಪಣೆಗಳು ರಾಜನ ಉದ್ದೆ ೇಶವನ್ನು ಸಾಧಿಸಲಾರವು. 
ಅದಕ ಕಿ ್ರ್ರಯಾಶೀಲ ಅಧಿಕೌರಿಗಳ ಅಗತ್ಯ ವಿದೆ. ಅದಕ್ಕಾಗಿ ರಾಜನು ಮೃತನಾದ 
ವ್ಯ ಕ್ರಿಯ ಆಸ್ತಿ ಇ ಶ್ಯಾನು ಹೋಳು ದಾಖಲು ಮಾಡಿಕೊಳ್ಳ ಬೇಕೆಂದು 
ಸೂಚಿಸಿದ್ದ 3 ಮ ತನ ಮಕ್ಕಳು ಪ್ರಾಪ್ತ ವಯಸ ರಾಗುವವರೆಗೆ ಆ ಲೆಕ್ಕ ವನ್ನು 

ಲ” ಶೆ 
ಶ್ಯಾನುಭೋಗ ದ ಕಾಯ್ದಿಟ್ಟುಕೊಂಡು ಅನಂತರ ಮೃತನ ಮಕ್ಕ ಛೆ ಕೈಗೆ 
ಒಪ್ಪಿಸಬೇಕಾಗಿತ್ತು. ಇಂಥ ಕಡೆಗಳಲ್ಲಿ ಅರಮನೆಯು de ಕಸ್ಟ ಗಳಗ ಒದಗು 
ತ್ತಿರುವುದು ಗಮನಾರ್ಹ. 


೨೪೦ ಮಾನವಿಕ ಕರ್ಣಾಟಕ 


42ನೇ ಅಪ್ಪಣೆಯಲ್ಲಿ ಕೊಡಗಿನ ಜನರ ಆತಿಥ್ಯದ ಬಗೆಗೆ ವಿವರಗಳಿವೆ. ಊಟದ 
ಹೊತ್ತಿಗೆ ಊರಿಗಾಗಲೀ ಮನೆಗಾಗಲೀ ಬಂದ (ಗಗ ಒಂದು ಹೊತಿ ತಿನ 
ಅನ್ನವನ್ನು ನೀಡಲೇಬೇಕೆಂದು ಅರಸನು ಅಪ್ಪ ಣೆ ಮಾಡಿದಾ ನೆ 48ನೇ ಅಪ ಣೆ 
ಯಲ್ಲಿ ಇಂಥ ಸತ್ಕಾರದ ಬಗೆಗೆ ಇನ್ನಷ್ಟು ವಿವರಗಳಿವೆ. ಇಂದಿಗೂ ಕೊಡಗಿನ ಜನಿತ 
ಆತಿಥ್ಯದಲ್ಲಿ ನಿಸ್ಸೀಮರಾಗಿರುವುದನ್ನು a ಕಾಣಬಹುದು, ಆಳರಸರ ಕಾಲದಲ್ಲಿಯೇ 
ಇದ್ದ ಸಂಪ್ರದಾಯವದು, 


2.7: ಆಡಳಿತ 

ಆಡಳಿತ ಬಗೆಗಳ ವಿವರಗಳು ನಾಮೆಯ ಮುಖ್ಯಭಾಗವನ್ನು ಆಕ್ರಮಿಸಿಕೊಂಡಿವೆ. 
ಇದು ಆತ್ಯಂತ ಸಹೆಜವಾದುದ್ದು. ಏಕೆಂದರೆ AR Me: ಉದ್ದೇಶವೇ | 
ಆಡಳಿತ ಯಂತ್ರವನ್ನು ಚುರುಕು ಗೊಳಿಸುವುದಾಗಿತ್ತು ಮತ್ತು ಆಡಳಿತಕ್ಕೊಂದು 
ಖಚಿತ ರೂಪವನ್ನು ಕೊಡುವುದಾ ಗಿತ್ತು. ಅರಮನೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ 
ದಿವಾನರ ಕಛೇರಿಯಲ್ಲಿ ಬರೆಸಲಾದ ಹುಕುಂನಾಮೆಯನು oR ಪಾರುಪತ್ಯಗಾರ್ಯ ಶಾ ನು 
ಭೋಗ, ತಕ್ಕ ಮತ್ತು ಗೌಡರಿಗೆ ಕಳುಹಿಸಿಕೊಡಲಾಗಿತ್ತು. ಎಲ್ಲರೂ ಈ ನಾಷ್ಟ 
ಯನ್ನು ದಿನಂಪ್ರ ತಿ ಓದಬೇಕೆಂದು ಅಲ್ಲಿ ಸೂಚಿಸಲಾಗಿದೆ.  ಪಾರುಪತ್ಯಗಾರ, ಶಾ ನು 
ಭೋಗ, ತಕ್ಕ ಮತ್ತು ಗೌಡರು ಆಡಳಿತದ ವಿವಿಧ ಹಂತಗಳನ್ನು ಸೂಚಿಸುತ್ತಾರೆ. 
ಈ ವ್ಯವಸ್ಥೆಯ ಮೇಲು ತ ದಿಯಲ್ಲಿ ರಾಜನಿದ್ದರೆ ಕೆಳತುದಿಯಲ್ಲಿ *ನೌಡನಿರುತ್ತಾ:ೆ. 
ಅದನ್ನು ಹೀಗೆ ತೋರಿಸಬಹುದು: 


ಅರಸು 

ದಿವಾನ 

ಅನೀಲ 
ಬಗ 


ತ 


ಗೌಡ 
| 
ಬುದಿ ವಂತ 
'ಂ 


ಹೀಗೆ ಅಧಿಕಾರ ವಿಕೇಂದ್ರೀಕರಣ ಹೊಂದಿದಂತೆ ಭಾಸವಾದರೂ ಎಲ್ಲ ಅಧಿಕಾರಿ : 
ಗಳೂ ಅರಸನ ಅನುವರ್ತಿಗಳಾಗಿಯೇ ನಡೆಯಜೇಕಾಗಿತ್ತು. | 


ಲಿಂಗರಾಜನ ಹುಕುಂನಾಮೆ_ಒಂದು ಅಧ್ಯಯನ ೨೪೧ 


ಮೇಲೆ ಹೇಳಿದ |. ಕಂಗಳ ಪಾರುಪತ್ಯಗಾರ ಮತ್ತು ಅಮೀಲರು ಒಟ್ಟು 
12 ಗಂಟೆಗಳ ಕಾಲ ಪ್ರತಿದಿನ ಕೆಲಸ ಮಾಡಬೇಕಾಗಿತ್ತು. ಮೊದಲನೆಯ ಅಪ್ಪಣೆ 
| ಯಲ್ಲಿ ಸೂಚಿಸಲಾ ದಂತೆ ಅವರು ಕೆಲಸ ಮಾಡಬೇಕಾದ ಸಮಯ ಈ ಕೆಳಗಿನುತೆ 
TR 


ಬೆಳಿಗ್ಗೆ 5,30 ರಿಂದ 10 ಗಂಟೆವರೆಗೆ ಒಟ್ಟು 10 ಗಳಿಗೆ ಕೆಲಸ. ಮಧ್ಯಾ ಹ್ತ 
ಒಂದು ಗಂಟೆಯಿಂದ ಸಂಜೆ 5.30ರ ವರೆಗೆ ಒಟ್ಟು 10 ಗಳಿಗೆ ಕೆಲಸ. ರಾತಿ 
ಆರರಿಂದ ಒಂಬತ್ತರವರೆಗೆ ಒಟ್ಟು 71 ಗಳಿಗೆ ಕೆಲಸ. 


| ಹೀಗೆ ಒಟ್ಟು 12 ಗಂಟೆಗಳು ಅಥವಾ 273 ಗಳಿಗೆ ಕೆಲಸವನ್ನು ಪಾರುಪತ್ಯ 
ಗಾರ ಮತ್ತು ಅಮೀಲರು ಮಾಡಬೇಕಾಗಿತ್ತು. ಎಲ್ಲ ಹಣಕಾಸಿನ ವ್ಯವಹಾರಗಳೂ 

ಇದೇ 273 ಗಳಿಗೆಯ ಸಮಯದ ಒಳಗೇ ನಡೆಯಬೇಕೆಂದು 22ನೇ ಅಪ್ಪಣೆಯಲ್ಲಿಯೂ 
' ಹೇಳಲಾಗಿದೆ. ತಕ್ಕರು ಮತ್ತು ಗೌಡರು ಗ್ರಾಮಗಳಲ್ಲಿದ್ದು, ಅವರು ಪ್ರಜೆಗಳಿಗೆ 
ಎಲ್ಲ ಸಮಯದಲ್ಲಿಯೂ ಸಿಗಬೇಕಾಗಿದ್ದು ದರಿಂದ ಅವರ ಕೆಲಸಗಳಿಗೆ ಸಮಯದ ಮಿತಿ 
ಇರಲಿಲ್ಲ. ಈ ಎಲ್ಲ ಅಧಿಕಾರಿಗಳ ಕೆಲಸದ ವ್ಯಾಪಿ ಯನ್ನು ಈ ಕೆಳಗಿನಂತೆ ಸಂಗ್ರಹಿಸ 
ಬಹುದು 


2.7.1 : ದಿವಾನ” : ದಿವಾನನ ಕಚೇರಿ ಮಡಿಕೇರಿ ಅರಮನೆಯ ಒಳಗಡೆಗೇ 
ಇತ್ತು. ರಾಜನಿಗೆ ಈತ ಎಲ್ಲ ಸಂದರ್ಭಗಳಲ್ಲಿಯೂ ಹತ್ತಿರ ಇರಬೇಕಾಗಿತ್ತು. ಅರಮನೆಗೆ 
ಸಂಬಂಧಿಸಿದ ಎಲ್ಲ ಪತ್ರಗಳೂ ದಿವಾನ ಕಚೇರಿಯಿಂದ ಹೊರಡಬೇಕಾಗಿತ್ತು. 
ಅರಮನೆಗೆ ಬರುವ ಪತ್ರಗಳೂ ಕೂಡಾ ದಿವಾನ ಕಚೇರಿಗೇ ಬರಬೇಕಾಗಿತ್ತು. 
ಅರಮನೆಗೆ ಬರುವ ಪತ್ರಗಳಲ್ಲಿ ದಿವಾನರನ್ನು " ದೇವರು” ಎಂದೇ ಸಂಬೋಧಿಸಲಾಗು: 
ತ್ಕಿತ್ತು. 31ನೇ ಅಪ ಣೆಯಲ್ಲಿ ತೋರಿಸಲಾದ ಮಾದರಿ ಪತ್ರದಲ್ಲಿ ದಿವಾನರನ್ನು 
ಮೂರು ಸಲ ಡೀವಕಿಂದು ಹೇಳಿರುವುದು ಈ ಪದನಿಯ ಪಾವಿತ್ರ್ಯ ಮತ್ತು ಮಹತ್ವ, 
ವನ್ನು ಸೂಚಿಸುತ್ತ ದೆ. 


ಕ 2.7.2: ಅಮೀಲ: ದಿವಾನ ಪದವಿಯ ಅನಂತರ ಹೆಚ್ಚ ಅಧಿಕಾರವುಳ್ಳೆ 

ಸದವಿಯಿದು, ಅರಸನ ರಾಜ್ಯದ ಪ್ರತಿ ಸೀಮೆಯಲ್ಲಿ ಕೂಡಾ ಅಮೀಲರ ಕಚೇರಿ 
4 ಗಳಿರುತ್ತಿ ದ್ಹುವು. ಈ. ಅಮೀಲರು ಗು ತಮ್ಮ ಮೆ (ಲಧಿಕಾರಿಗಳಾದ ದಿವಾನರನ್ನು 
ವಿಚಾರಿಸ ಸದೆ” ಕೆಳಗಿನ ಅಧಿಕಾರಿಗಳಾದ ಪಾರುಸತ್ಯಗಾರ, ತಕ್ಕ ಮತ್ತು ಗೌಡುಗಳಿಗೆ 
ಸತ್ರ ಬರೆಯಬಹುದಾಗಿತ್ತು. ಅನೀಲ ೩ ಪದವಿಗೇರಿದವನು ದಿವಾನ್‌ ಕಚೇರಿಯಲ್ಲಿ 
Fie (ಗಕೆ ವಾಗ ಬರೆದುಕೊಳ್ಳೆ ಬೇಕಾದ ರೀತಿಯ ಬಗ್ಗೆ 31ನೇ 


“ಸೂ ಮಿ ಪಾದಕ್ಕೆ 
16 


೨೪೨ ಮಾನವಿಕ ಕರ್ಣಾಟಕ 


ಪಾದದ ಗುಲಾಮ ಚಾಕರ ಕಿಗಟನಾಡ ಅಮೀಲ....ಯಿಂತವನೂ ಮಾಡುವ ' 

ಬಿನ್ನಹಾ...ದಿವ್ಯಚಿತ್ತದಲ್ಲು ಪರಾಂಬರ್ರಿಶಿ ಮುಂದೆ ಗುಲಾಮನು ನಡಕೊಂಬ | 
ಬುಿಮಾಗಳ್ಕ ಬುದ್ಧಿ ಗಲಿಶಿ ನಿರ್ರೂಸ ಅಪ್ಪ ಣೆ ದಯಪಾಲಿಸಬೇಕು...... ಕ 

ಲ್ಲಿಯ ದೆ | ನ್ಯವು ಆಳುವ ವರ್ಗದ ವಿಡಿತಕ್ಕೆ ಮಾಡಿದ ವ್ಯಾಖ್ಯಾನದಂತಿದೆ. 
ರಾಜ್ಯ ವ್ಯ ವಸೆ ಯ ಅತಿ ಮ.ಖ್ಯ ಕೆಲಸಗಾರನಾದ Ro ಕೂಡಾ ದಿವಾನವರ 
ನಸ ತನ್ನ ನ್ನು "ಗು ಲಾಮ ಕೆಂದೇ ಪ್ರದರ್ಶಿಸಿಕೊಳ್ಳುತ್ತಿದ್ದ. ಇದಕ್ಕೆ ವಿರು ದ್ಧ 
ವಾಗಿ ಫಟ ತನ್ನ ಕೆಳಗಿನ ಅಧಿಕಾರಿಗಳಿಗೆ ಪತ್ರಿಸುವಾಗ "ತಮ್ಮ ಅಧಿಕಾರದ 
ಗತ್ತನ್ನು ತೋರಿಸುತ್ತಿದ್ದರು. 

ಪ್ರಜೋತ ಕೃತ್ಯ ಸಂವತ್ಸರದ ಚಯಿತ್ರ ಶು! ಉ ಶ್ರೀ ಮತು ಲಿಂ... 
ಗ್ರಾಮದ pe TE ಬರಶಿಕಳಿಸಿದ ಕಾ ರ್ಯ....ಮಿದನ್ನು ತಿಳಿದಿರ್ರು ' 
ವುದು....” ಇಲ್ಲಿ ಅನೀಲನ ಗುಲಾಮತನ ಪೂರ್ತಿ ನಾಶವಾಗಿ ಅಧಿಕಾರಶಾಹಿ ' 
ವಿಜೃಂಭಿಸಿದ, ಇದರಿಂದಾಗಿಯೇ ಆ ಕಾಲದ ರಾಜ್ಯವ್ಯವಸ್ಥೆಯಲ್ಲಿ ವಿಕೇಂದ್ರೀಕರಣವೇ ' 
ನಡೆದಿಲ್ಲ ಎನ್ನಬೇಕಾಗುತ್ತದೆ. ಮೇಲಾಧಿಕಾರಿಗೆ ಗುಲಾಮನಾಗಿ, ಕೈಕೆಳಗಿನ [ 
ಅಧಿಕಾರಿಗೆ ಕ್ರೂರವಾದ ಯಜಮಾನನಾಗಿರುವ ಸಂಕೀರ್ಣ ಚಿತ್ರ ಇಲ್ಲಿನದು.  ' 
ರಾಜನ ಕೈಯಲ್ಲಿ ಅಪಾರ ಅಧಿಕಾರ ಕೇಂದ್ರೀಕರಣ ಹೊಂದಿರುವುದೇ ಇದಕ್ಕೆ 
ಕಾರಣ. 


2. 7. 3: ಪಾರುಸತ್ಯಗಾರ: ಈ ಪದವು ಮೂಲತಃ ದೇವಸ್ಥಾ ನವನ್ನು 
ನೋಡಿಕೊಳ್ಳುತ್ತಿದ್ದ ಬ್ರಾಹೆ ಒಣ ವರ್ಗವನ್ನು ಸಂಕೇತಿಸುತ್ತಿತ್ತು. ps 
ಆಡಳಿತದ ಒಂದು ಹತ ಮಾರ್ಪಟ್ಟಿದೆ. ರಾಜ್ಯದ ಎಲ್ಲ ಸೀಮೆಗಳಲ್ಲೂ 
ಪಾರುಪತ್ಯಗಾರನ ಕಚೇರಿಗಳಿದ್ದುವು. ನಾಮೆ ಯುದ್ದ ಕ್ಕೂ ಹೇಳಲಾಗಿರುವ ಈತನ 
ಕೆಲಸಗಳನ್ನು ಈ ಕೆಳಗಿನಂತೆ ಸಂಕ್ಷೇಪಿ ಸಬಹುದು. ೪ 


(ಅ) ಆಡಳಿತಕ್ಕೆ ಸಂಬಂಧಿಸಿದ ಹಾಗೆ ಈತ ತನ್ನ ಕೆ ಕೆಳಗಿನ ಅಧಿಕಾರಿಗಳಾದ 
ಶ್ಯಾನುಭೋಗ Na ಮತ್ತು ತಕ್ಕರಿಗೆ ಆಗಿಂದಾಗ ಪತ್ರ ಬರೆಯುತ್ತಿ ದ್ದ. 
AEE ಅನೀಲ ಮತ್ತು ದಿವಾನರಿಗೂ ಪತ್ರ ಬರೆಯುಬಹುದಾಗಿತ.. 
. ಗ್ರಾಮದ ಗೌಡುಗಳಿಗೆ ಈತನೇ ಕೆಲಸವನ್ನು ಹೇಳಟಹುದ.. ಇದರ ಬಗೆಗೆ 313ೇ 
ಅಪ್ಪಣೆಯಲ್ಲಿ ನಿವರ ಸಿಗುತ್ತದೆ. 


(ಆ) ಅನೀಲ ಮಾಡುವ ಎಲ್ಲಾ ಕೆಲಸಗಳಿಗೂ ಈತ ಸಹಾಯಮಾಡಬೇಕು. 
(ಇ) ಜನಕ್ಕೆ ಸ ಲ್ಪವೂ ವೂ ನೋವಾಗದ ಹಾಗೆ ಅ ಬರುವ ಆದಾಯ 
ವನ್ನು ಸಂಗ್ರಹಿಸುವುದು ಇವನ ಕೆಲಸ. ಎರಡನೆಯ ಪೃಣೆಯ ' ಪ್ರಕಾರ ಈ 


ಆದಾಯ ಸಂಗ್ರಹದ ಕೆಲಸವನ್ನು a ಕಾರ್ಣಿಕ ಮಾಸದಲ್ಲಿಯೇ § 
ಮಾಡಬೇಕು. 


vp ಭಾಸ್‌ 


OTA 


MD 


PS 1೫2೬ 


ಲಿಂಗರಾಜನ ಹುಕುಂನಾಮೆ-ಒಂದು ಅಧ್ಯಯನ ೨೪೩ 


(ಈ) ರಾಜರನ್ನು ಯಾರಾದರೂ ದೂಷಣೆ ಮಾಡಿದರೆ ಅವರನ್ನು ಹಿಡಿದು 
ದಂಡಿಸುವ ಕೆಲಸ ಪಾರುಪತ್ಯಗಾರನದ್ದು. ಇಂಥ ಸಂದರ್ಭಗಳಲ್ಲಿ ಪಾರುಸತ್ಯಗಾರನು 
ನ್ಯಾಯಾಧಿಕಾರಿಯ ಂತೆ ವರ್ತಿಸಬೇಕು. ತಪ್ಪಿತಸ್ಥರಿಗೆ ಸರಿಯಾದ ರೀತಿಯಲ್ಲಿ 
ಬುದ್ಧಿ ಹೇಳುವ ಕೆಲಸವೂ ಇವನಿಗೇ. ರಾಜದ್ರೊ (ಹಿಗಳನ್ನು ಮಾತ್ರ ನೇರವಾಗಿ 
ದಿವಾನ್‌ ಕಚೇರಿಗೆ ಒಪ್ಪಿಸಿಬಿಡಬೇಕಾಗಿತ್ತು. [6ನೇ ಅಪ ಡೆ ಪ್ರಕಾರ, ಅಗತ್ಯ 
ಬಿದ್ದರೆ ತಪ್ಪಿತಸ್ಥರ ದವಿಡಿಗ ಐದೇಟು ಹೊಡೆಯುವ ಅಧಿಕಾ ಈ ಪಾರುಪತ್ಯ 
ಗಾರಿಗೆ pr, ಹೀಗೆ ಈತ ಸೇನಾಧಿಸತಿಯಂತೆ, ದಂಡನಾಯಕನಂತೆ, 
ನ್ಯಾಯಾಧೀಶನಂತೆ ಕೆಲಸಮಾಡಬೇಕಾಗುತ್ತಿ ತ್ತು. 

(ಉ) ಅರಮನೆಗೆ ಸಂದಾಯವಾಗಬೇಕಾಗಿರುವ ಬತ್ತವನ್ನು ಗ್ರಾಮ 
ಗ್ರಾಮದ ಗೌೌಡುಗಳು ಸಂಗ್ರಹಿಸಿ, ಉಗ್ರಾಣದಲ್ಲಿ ತುಂಬಿಡುತ್ತಿದ್ದರು. ಈ 
| ಉಗ್ರಾಣವನ್ನು ರಕ್ಷಿಸುವ ಜವಾಬ್ದಾರಿ ಗೌಡನದೇ ಆಗಿದ್ದ ರೂ, ಗೌಡ ಈ ನಿಟ್ಟ ನಲ್ಲಿ 
ಸರಿಯಾಗಿ ಕೆಲಸ ಬರಾ ಸುವಂತೆ ನೋಡಿಕೊಳ್ಳುವ. ಕೆಲಸ ಪಾರುಪತ್ಯಗಾರನ 
ದಾಗಿತ್ತು. ಐದನೆಯ ಅಪ್ಪ ಣೆಯ ಪ್ರಕಾರ ಪಾರುಪ ಪತ್ಯೆಗಾರನು ಪ್ರ ಪತಿ ತಿಂಗಳಿಗೊಮ್ಮೆ 
ಉಗ್ರಾ ಇವನ್ನು ಪರಿಶೀಲಿಸಿ ಇಲಿಹೆಗ್ಗಣಗಳಿಂದ ಅವು ಹಾಳಾಗ ಜಟ 
ಬೇಕಾಗಿತ್ತು 

(ಊ) ಪ್ರಜೆಗಳು ಅಗತ್ಯಬಿದ್ದಾಗ ಅರಮನೆಗೆ ಬತ್ತಕೊಟ್ಟು ಪ್ರತಿಯಾಗಿ 
ಅಕ್ಕಿಯನ್ನು ಪಡೆಯುವ ಸಂಪ್ರದಾಯ ಲಿಂಗರಾಜನ ಕಾಲದಲ್ಲಿ ಪ್ರಚಲಿತದಲ್ಲಿತ್ತು ; 
ಅದಕ್ಕೆ 23 ಬಟ್ಟಿ ಬತ್ತಕ್ಕೆ ಜಕ್ಕ ಬಟ್ಟಿ ಅಕ್ಕಿ ಕೊಡುವುಜಿಂದೂ ಅಧಿಕಾರಿಗಳು 
ನಿರ್ಣಯಿಸಿದ್ದರೆ ಈ ವಿಚಾರಕ್ಕೆ ಸ meen ಎಲ್ಲ ಕೆಲಸಗಳನ್ನೂ ಪಾರುಪತ್ಯ 
ಗಾರನೇ ಮಾಡಬೇಕಾಗಿತ್ತು. ಅರಮನೆಗೆ ಇದಕ್ಕೆ ಸಂಟಾಯಾಜ ಲೆಕ್ಕಗಳನ್ನು 
ಈತನೇ ಒಪ್ಪಿಸಬೇಕಾಗಿತ್ತು. ಇದಕ್ಕೆ ಪಾರುಪತ್ಯಗಾರನು ಗೌಡನ ಸಹಾಯವನ್ನೂ 
ಪಡೆಯಬಹುದಾಗಿತ್ತು. ಐದು ಈ ಆರನೇ ಅಸ ಣೆಗಳಲ್ಲಿ ಇದಕ್ಕೆ ಸಂಬಂಧಿಸಿದ 
ವಿವರಗಳಿವೆ. 

(ಎ) ಕಾಡುತ್ತತ್ತಿಗಳನ್ನು ಸಂಗ್ರಹಿಸುವ ಹೊಣೆಗಾರಿಕೆ ಕೂಡಾ ಪಾರುಪತ್ಯ 
ಗಾರನದ್ದೇ ಆಗಿತ್ತು. ಕಾಡಿನಲ್ಲಿ ಮರಗಳು ಫಲಬಿಡುವ Jd. ಅವುಗಳನ್ನು 
ಗುರುತಿಸಿ, ಪುಸ್ತ ದಲ್ಲಿ, ಬರೆದಿಟ್ಟು ಕೊಳ್ಳ ಬೇಕಾಗಿತ್ತು. ಪ್ರಜಾವರ್ಗದವರು 
ಸಂಗ್ರಹಿಸಿದ ಕಾಯ್ಕಿ ಹೆಣು ೨ ಚಕ್ಕೆ "ಗಳನ್ನು. ಅರಮನೆ ಭಂಡಾರಕ್ಕೆ ತರ: ಕೊಂಡು, 
ಅದಕ್ಕೆ ಆ ಕಾಲದಲ್ಲಿ 8 ದರದಲ್ಲಿ ಹಣಸಂದಾಯವನ್ನೂ ಪಾರುಪತ್ಯ 
ಗಾರನೇ ಮಾಡಬೇಕಾಗಿತ್ತು. ಹಣಕಾಸಿನ ಈ ವ್ಯವಹಾರದ ಬಗೆಗೆ ಏಳನೆಯ 
ಅಪ್ಪಣೆಯಲ್ಲಿ ಪೂರ್ತಿ ವಿವರಗಳಿವೆ. 

(ಏ) ರಾಜನ ಆಡಳಿತಕ್ಕೆ ಒಳಸಟ್ಟಿ ಪ್ರದೇಶಗಳಿಂದ ರೈತರು ತಪ್ಪಿಸಿಕೊಂಡು 
ಓಡಿಹೋಗುತ್ತಿದ್ದರು, ಆ ಸಂದರ್ಭದಲ್ಲ ತಪ್ಪಿಸಿಕೊಂಡನರನ್ನು ಜಡಿಯಲು 


೨೪೪ ಮಾನವಿಕ ಕರ್ಣಾಟಕ 


ಊರಗೌಡ ಯತ್ನಿಸುವಾಗ ಪಾರುಪತ್ಯಗಾರನು ಅವನಿಗೆ ಎಲ್ಲಾ ವಿಧದಲ್ಲಿಯೂ 
ಸಹಕಾರ ನೀಡಬೇಕು. ಪಾರುಪತ್ಯಗಾರನು ತನ್ನ ಸೀಮೆಗೆಲ್ಲಾ ತಕ್ಷಣ ಸುದ್ದಿ ಕಳಿಸಿ 
ಜನರು ಜಾಗೃತರಾಗಿರುವಂತೆ ನೋಡಿಕೊಳ್ಳ ಬೇಕು. ಮುಖ್ಯದಾರಿಗಳಲ್ಲಿ ನಂಬಿಕಸ್ಥ 
ಜನರನ್ಸಿಟ್ಟು ಓಡಿಹೋಗುವವರನ್ನು ಹಿಡಿಯಲು ಯತ್ನಿಸಬೇಕು, ತಪ್ಪಿಸಿ { 
ಕೊಂಡವರು ಸಿಗದೇ ಹೋದರೆ, ಆ ಬಗ್ಗೆ ದಿವಾನ್‌ ಕಚೇರಿಗೆ ಖಚಿತವಾದ 
ವಿವರಗಳನ್ನು ನೀಡುವುದು ಪಾರುಪತ್ಯಗಾರನ ಕೆಲಸವಾಗಿತ್ತು. id 
(ಐ) ಕೈ ತರು ಊರುಬಿಟ್ಟು ಓಡಿಹೋದರಿ, ಅವರು ಬಿಟ್ಟು ಹೋದ: 
ಸ್ತು ಗಳನ್ನು ನೆಕೆಹೊರಿಯವರು ಅಸಹರಿಸಿಬಿಡುವ ಸಾಧ್ಯ ತೆಗಳಿದ್ದು ವು. ಪಾರುಪತ್ಯ | 
ಚ ಸೂ ಬಿಡದೆ, ಅನಾಥವಾಗಿರುವ ವಸ್ತು ಗಳನ್ನು ತನ್ನ ವಶಕೈ ತೆಗೆದು 
ಕೊಳ್ಳ ಬೇಕು. ಅಲ್ಲಿರುವ ಪಂಚಲೋಹದ ವಸ್ತುಗಳನ್ನು ದನಕರು ಗಳನ್ನು ಮತ್ತು ಸ 
ದವಸಧಾನ್ಯಗಳನ್ನು ಲೆಕ್ಕಮಾಡಿ ನಿವರಗಳನ್ನು "ದಿವಾನ ಕಚೇರಿಗೆ ಒಪಿ ಸಬೇಕು. 
10ನೇ ಅಪ ಣೆಯನ್ಲಿರುವ ಪ್ರ ಪ್ರಕಾರ ಅನಾಥವಾಗಿರುವ ದನಕರುಗಳನ್ನು 'ಸಾರುಪತ್ಯ 
ಗಾರನೇ ನೋಡಿಕೊಳ್ಳ ಬಹುದು. ಮುಂದೆ ಹೊಸದಾಗಿ ಕೃಷಿಮಾಡಲು ಬರುವ. 
ರೈತರಿಗೆ ಅರಮನೆಯ ಪರವಾಗಿ ಇವನ್ನು ಒದಗಿಸಿಕೊಡಬೇಕು. | 
(ಒ) ಅರಮನೆಯಿಂದ ಕರೆಬಂದರೆ " ನಿಮಿಷ ತಡಮಾಡದೆ ಗ್ರಾಮದ 
ಕೈತರೊಂದಿಗೆ ಅರಮನೆಗೆ ಧಾವಿಸಬೇಕು'. ಅಗತ್ಯಬಿದ್ದರೆ ಅರಮನೆ ರಕ್ಷಣೆಯಲ್ಲೂ ' 
ಪಾಲ್ಗೊಳ್ಳಬೇಕು. ಪಾರುಪತ್ಯಗಾರನು ಕತ್ತಿ ದೊಣ್ಣೆ ಹಿಡಿಯಲು ಹಿಂಜರಿಯ ' 
ಬಾರದು, ಸಂಕೋಚಪಡಬಾರದು. 
(ಓ) 26ನೆಯ ಅಪ್ಪ ಣೆಯ ಪ್ರ ಕಾರ ಊರುಗೌಡನು ತನ್ನ ಕೆಲಸ ದಲ್ಲಿ ಸ್ನ ಸ್ವ 
ತಪ್ಪಿದರೂ ಅವನಿಗೆ ತಿಳಿಸಿ ಹೇಳುವ ತುಸ ವನ್ನು ಪಾರುಪತ್ಯ ಗಾರನು ಮಾಡ ಯ 
ಹೀಗೆ ಪಾರುಪತ್ಯಗಾರನ ಕೆಲಸ Bee ES ನಾಡಿನ ರಾಜಕೀಯ್ಸ 
ಸಾಮಾಜಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಈತನದು ಬಹುಮುಖ್ಯ 
ಪಾತ್ರ. ತನ್ನ ಕರ್ತವ್ಯ ನಿರ್ವಹಣೆಯಲ್ಲಿ ಆತ ಹಿಂದೆ ಬಿದ್ದರೆ ಅರಸನ ಅವಕೃಪೆಗೆ 
ತುತ್ತಾಗುತ್ತಿದ್ದ. ಎರಡನೆಯ ಅಪ್ಪಣೆಯಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಲಾಗಿದೆ 
“ ಗೊತ್ತಿಲ್ಲದೆ ಮಾಡಿದರೆ ಕ್ಷಮೆ ಉಂಟು, ಉದೆ ಸಶಪಟ್ಟು ಮಾಡಿದಕೆ ಇಹಸರಕ್ಕು | 
ಕೂಡಾ 'ಕೇಡುಂಟಾಗುವುದು.'] »! ಹಾಗೆಂದುಕೊಂಡು ರಾಜನ ಕೃಪೆಗೆ ಒಳಗಾಗ | 
ಬೇಕೆಂದು ಅಗತ್ಯಕ್ಕಿಂತ ಹೆಚ್ಚು ನಿಷ್ಮುರವಾಗಿ ಕೆಲಸ Me ರಾಜನು 
ಅಸಮಾಧಾನ ಪಡುತ್ತಿ ದ್ದ. ರೈತರಿಂದ ಹೆಚ್ಚು ಗೆ ಕಂದಾಯ ವಸೂಲಿಮಾಡಿದರೂ 
ಪಾರುಪತ ಗಾರನನ್ನು ರಾಜ ಕ್ಷಮಿಸುತ್ತಿರಲಿಲ್ಲ, ಣೆ 
ಪಾರುಪತ್ಯಗಾರನು ತನ್ನ ಶಿಸ್ತಿ A: ತಪ್ಪಿ ದರೆ ದಿನಾನನಿಂದ ಶಿಕ್ಷೆಗೆ ಒಳಪಡುತ್ತಿದ್ದ. ' 
ಕೈತರಿಂದ ಕಂದಾಯ ರೂಪದಲ್ಲಿ ಬತ್ತ ವಸೂಲಿಮಾಡಲಾಗದಿದ್ದ. ಪಾರುಪತ ಗಾರನು 
ತಾನೇ ಅಷ್ಟು ಭತ್ತವನ್ನು ಅರಮನೆಗೆ ಒಪ್ಪಿ ಸಬೇಕಾಗುತ್ತಿ ತ್ತು. sui 


ಲಿಂಗರಾಜನ ಹುಕುಂನಾಮೆ-ಒಂದು ಅಧ್ಯಯನ ೨೪೫ 


ಅನೇಕ ಕೆಲಸಗಳನ್ನು ಕೂಡಾ ಪಾರುಪತ್ಯಗಾರನು ಅತ್ಯಂತ ಗುಪ್ತವಾಗಿಯೇ 
ಮಾಡಬೇಕಾಗಿತ್ತು. 17ನೇ ಅಪ್ಪಣೆಯ ಪ್ರಕಾರ " ಅರಮನೆಯಿಂದ ಬಂದ 
ಯಾವುದೇ ನಿರೂಪವನ್ನಾದರೂ ಸಹಾ ಪಾರುಸತ್ಯಗಾರನು ಯಾರಿಗೂ ತಿಳಿಯದಂತೆ 
ರಹಸ್ಯವಾಗಿಯೇ ಓದಬೇಕಾಗಿತ್ತು' ಹಾಗೆ ಓದಿದ ಅನಂತರ ಏಳೂವರೆ ಗಳಿಗೆ 
ಒಳಗಾಗಿ ಅದಕ್ಕೆ ಉತ್ತರವನ್ನೂ ಕೊಡಬೇಕೆಂದು ಅದೇ ಅಪ್ಪಣೆ ಸೂಚಿಸಿದೆ. 
ಒಂದು ವೇಳೆ ಉತ್ತರ ಕೊಡಲಾಗದಿದ್ದಲ್ಲಿ ಆ ಪತ್ರದಲ್ಲಿ ಬರೆದ ಕೆಲಸ ಎಷ್ಟು ದಿನಗಳ 
ಒಳಗಾಗಿ ನಡೆದೀತೆಂದು ತಿಳಿಸಬೇಕಾಗಿತ್ತು. 18ನೇ ಅಪ್ಪಣೆಯ ಪ್ರಕಾರ ಅರಮನೆ 
ಯಿಂದ ಹೊರಟಿ ಪತ್ರ ಪಾರುಪತ್ಯಗಾರನನ್ನು ತಲುಪಿ, ಅದಕ್ಕೆ ಪಾರುಪತ್ಯಗಾರ 
: ಉತ್ತರ ಬರೆದು ಪುನಹ ಅರಮನೆಗೆ ತಲುಪಲು ಒಟ್ಟು 60 ಗಳಿಗೆ ಸಮಯವನ್ನು 
ನೀಡಲಾಗುತ್ತಿತ್ತು. ಇದಕ್ಕೆ ತಪ್ಪಿದರೆ ಪಾರುಪತ್ಯಗಾರನು ಶಿಕ್ಷೆಗೆ ಒಳೆಗಾಗುತ್ತಿದ್ದನು. 
| ಪತ್ರವ್ಯವಹಾರದ ವಿಷಯದಲ್ಲಿ ಪಾರುಪತ್ಯಗಾರನು ಅಗತ್ಯಬಿದ್ದರೆ ಶ್ಯಾನುಭೋಗರ 
ಸಹಾಯವನ್ನು ಪಡೆಯಬಹುದಿತ್ತು. 

2.7.4 : ತಕ್ಕರು : ಹುಕುಂ ನಾಮೆಯನ್ನು ತಕ್ಕರಿಗೆ ಕೂಡಾ ಕಳುಹಿಸಿ 
ಕೊಡಲಾಗಿದೆಯಾದರೂ ಇಡೀ ನಾಮೆಯಲ್ಲಿ ತಕ್ಕರೇ ನಿರ್ವಹಿಸಬೇಕಾದ ಯಾವುದೇ 
ಕೆಲಸಗಳ ಬಗೆಗೆ ಉಲ್ಲೇಖವಿಲ್ಲ. ಆತನು ಊರುಗೌಡನೊಂದಿಗೆ ಸಹಕರಿಸಬಹು 
ದೆಂದು ಮಾತ್ರ ಹೇಳಲಾಗಿದೆ. ತಕ್ಕ ಪದವು ಅಧಿಕಾರ ಸೂಚಕ ಪರವಾಗಿದ್ದು, 
ಅದು ಊರುಗೌಡನ ಅಧಿಕಾರಕ್ಕೆ ಸಮವಾಗಿ ಇದ್ದಂತೆ ತೋರುತ್ತದೆ. ಮದುನೆ, 
ಸಾವು ಮೊದಲಾದ ಸಾಮಾಜಿಕ ಆಚರಣೆಗಳಲ್ಲಿ ಈತ ಗೌಡನಿಗೆ ಬದಲಾಗಿ ಪಾಲು 
ಗೊಳ್ಳುತ್ತಾನೆ. 20ನೆಯ ಅಪ್ಪಣೆಯ ಪ್ರಕಾರ ತಕ್ಕನು ನ್ಯಾಯ ತೀರ್ಮಾನಗಳಲ್ಲೂ 
ಮುಖ್ಯಸ್ಥಾನ ವಹಿಸುತ್ತಾನೆ. 

TSS ಶ್ಯಾನುಭೋಗರು : ಶ್ಯಾನುಭೋಗರು ಪಾರುಪತ್ಯ ಗಾರನೊಂದಿಗೆ 
ಎಲ್ಲ ಕೆಲಸದಲ್ಲೂ ಸಹೆಕಾರ ನೀಡಬೇಕು. ಅದರಲ್ಲೂ ಮುಖ್ಯವಾಗಿ ಹೆಣಕಾಸಿನ 
ವಿಚಾರದಲ್ಲಿ ಸಹಕರಿಸಬೇಕಾಗುತ್ತಿತ್ತು. ನಾಮೆಯಲ್ಲಿ ರಶೀದಿ ಹೆಣ, ಲೆಕ್ಕಗಳ 
ಉಲ್ಲೇಖ ಬಂದಾಗಲೆಲ್ಲ ಶ್ಯಾನುಭೋಗರ ಉಲ್ಲೇಖವೂ ಬಂದಿರುವುದನ್ನು ಗಮನಿಸ 
ಬೇಕು. ಎಲ್ಲ ಕಡೆಯೂ ಬಂದ ಉಲ್ಲೇಖಗಳನ್ನು ಸಂಗ್ರಹಿಸಿದರೆ ಈ ಕೆಳಗಿನ 
ಕರ್ತವ್ಯಗಳನ್ನು ಶ್ಯಾನುಭೋಗ ನಿರ್ವಹಿಸಜೇಕಾಗಿತ್ತು. 

(ಅ) ಕಾರ್ತಿಕ "ಮಾಸದಲ್ಲಿ ಹೆಳ್ಳಿಹಳ್ಳಿಗೆ ಹೋಗಿ ರೈತರು ಬೆಳೆಯುವ 
ಬೆಳೆಗಳನ್ನು ಪರಿಶೀಲಿಸಿ, ಅವಕ್ಕೆ ಕಂದಾಯ ನಿಗದಿಮಾಡಬೇಕಿತ್ತು. ಈ ಕಂದಾಯದ 
ವಿವರಗಳನ್ನು ರೈತರಿಗೂ ತಿಳಿಸಬೇಕು. 

(ಅ) ಪಾರುಪತ್ಯಗಾರನ ಪತ್ರಲೇಖನಕ್ಕೆ ಸಹಾಯಮಾಡುವುದು. 

(ಇ) ಪಾರುಪತ್ಯಗಾರಫಿಗೆ ಪತ್ರ ಬಂದರೆ, ಅದನ್ನು ಶ್ಯಾನುಭೋಗನೇ ಓದಿ 
ನೋಡಿ ನಿಚಾರವನ್ನು ಪಾರುಪತ್ಯಗಾರನಿಗೆ ತಿಳಿಸಬೇಕು. 


೨೪೬ ಮಾನವಿಕ ಕರ್ಣಾಟಕ 


(ಈ) ಆಗಾಗ್ಗೆ ಹುಕುಂ ನಾಮೆಯನ್ನು ಓದಿಕೊಂಡು ಅದರಲ್ಲಿರುವ ವಿಷಯ 
ಗಳೆಲ್ಲ ಕಾರ್ಯಗತವಾಗುವಂತೆ ಸಂಬಂಧಿಸಿದವರಿಗೆ ಸೂಚನೆ ನೀಡುವುದು ಇವನ 
ಕೆಲಸ. `ಃ 
ಇಷ್ಟಿದ್ದ ರೂ ಇವನು ಮುಖ್ಯವಾಗಿ ಪಾರುಪತ್ಯಗಾರನ ಸಹಾಯಕನಂತೆಯೇ' 
ಕೆಲಸ ಮಾಡಬೇಕಾಗುತ್ತಿತ್ತು. : 

pl NF ಗೌಡ : ಕೊಡಗಿನ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಜಾಜನರೊಂದಿಗೆ ' 
ಕೆಲಸ ಮಾಡುತ್ತಿ ದ್ದ ವರು ಗೌಡರು. ಲಿಂಗರಾಜನ ಕಾಲಕ್ಕೆ ಗೌಡರೆಂಬ ಜನವರ್ಗವು 
ಅಮರಸುಳ್ಯ ನೀಮೆಯಿಂದ ಕೊಡಗಿಗೆ ವಲಸೆ ಬಂದು ಕೃಷಿ ಕೆಲಸವನ್ನು ಮಾಡುತ್ತಾ. 
ಬದುಕುತ್ತಿದ್ದರು.) ಇವರು ಗೌಡರೆಂದು ಕರೆಸಿಕೊಳ್ಳುತ್ತಿದ್ದರೂ, ನಾಮೆಯಲ್ಲಿ 
ಬಂದಿರುವ ಗೌಡ ಪದವು ಇವರನ್ನು ಸೂಚಿಸದೆ, ಪಾರುಪತ್ಯಗಾರನ ನಿಯಂತ್ರಣಕ್ಕೆ" 
ಒಳಪಟ ಶೆ ಸ್ಥಾನಸೂಚಕ ಪದವಾಗಿದೆ. 

ಗೌಡರಿಗೆ ನೇರಸಂಬಂಧ ಇದ್ದುದು ಜನರೊಡನೆಯೇ ಆಗಿದ್ದುದರಿಂದ ಅವರ 
ಹೊಣೆಗಾರಿಕೆಯೂ ಗುರುತರವಾದದ್ದಾ ಗಿತ್ತು. ನಾನೆಯ ಬಹುಮುಖ್ಯವಾದ | 
ಭಾಗವು ಗೌಡ ನಿರ್ವಹಿಸಬೇಕಾದ ಕೆಲಸಗಳಿಗಾಗಿ ಉಪಯೋಗಿಸಲ್ಪಟ್ಟಿದೆ. ಇವು 
ಗಳನ್ನು ಒಟ್ಟಾರೆಯಾಗಿ ಈ ಕೆಳಗಿನಂತೆ ಸಂಗ್ರಹಿಸಬಹುದು. 

(1) ಗೌಡನು ತನ್ನ ಅಧಿಕಾರವ್ಯಾದ್ಮಿಗೆ ಸೇರಿದ್ದ ಪ್ರದೇಶಗಳಲ್ಲಿ ನಡೆಯುವ ' 
ಎಲ್ಲ ಘಟನೆಗಳಿಗೂ ಜವಾಬ್ದಾರನಾಗಿದ್ದ. ಆ ಪ್ರದೇಶಕ್ಕೆ ಯಾರಾದರೂ ರೈತರು 
ಹೊಸದಾಗಿ ಬಂದರೆ ಅವರಿಗೆ ಅಗತ್ಯವಿರುವಷ್ಟು ಬತ್ತವನ್ನು ದನಕರುಗಳನ್ನೂ 
ಅರಮನೆಯಿಂದ ಒದಗಿಸಿಕೊಡುವ ಕೆಲಸ ಗೌಡನದ್ದು. ಆ ರೈತನು ಸ್ವಸಾಮರ್ಥ್ಯ 
ಹೊಂದಿದ ಅನಂತರ ಕೊಟ್ಟಿದ್ದನ್ನು ಹಿಂದೆ ಸಂಗ್ರಹಿಸಿ, ಅರಮನೆಗೇ ಒಪ್ಪಿಸುವ ; 
ಕೆಲಸ ಇವನದ್ದು (11, 12ನೇ ಅಪ್ಸಣೆಯಲ್ಲಿ) 

(2) ರೈತರುಗಳು ತಮ್ಮ ಜಮೀನುಗಳನ್ನು ಪರಸ್ಪರ ಬದಲಾಯಿಸಿಕೊಳ್ಳ 
ಬೇಕಾದರೆ ಗೌಡನ ಒಪ್ಪಿಗೆಯನ್ನು ಪಡೆಯಬೇಕಾಗುತಿ ತ್ತಿತ್ತು. ಹಾಗೆ ಎರ. | 
ಜನರೈ ತರ ಮಧ್ಯೆ ಬಂದ ತಕರಾರುಗಳನ್ನು ಕೂಡಾ ಗೌಡನೇ ಪರಿಹರಿಸುತ್ತಿದ್ದ. 
ಹ ಬದರ್ಭದಲ್ಲ ಗೌಡನಿಗೆ ನೀಡಲಾದ ವಿಶೇಷ ಎಚ್ಚ ರಿಕೆಯೊಂದು ಇಲ್ಲಿ 
ಉಲ್ಲೇಖಾರ್ಹ. ಹೊಸದಾಗಿ ಕೃಷಿ ಕೆಲಸ ಆರಂಭಿಸಿದ ಕೈತರನ್ನು ಹಳಬರಾದ | 
ಕೈತರು ಮೋಸಮಾಡದಂತೆ ನೋಡಿಕೊಳ್ಳು ವುದು ಗೌಡನ ಕೆಲಸವಾಗಿತು . ಇಲಿ 
ಮೋಸವು ಜಮೀನನ್ನು ಬದಲಾಯಿಸಿಕೊಳ್ಳು ವ ಸಂದರ್ಭದಲ್ಲಿ ಹಳಬರಾದ ; ಕೈತರಿಂಡ | 
ಆಗುತ್ತಿತ್ತು. ಉತ್ತ. ಮು ಭಟ ಬಕ ಗತಿ ಗಳನ್ನು ಉತ್ತಮ ಫಲನೀಡುವ . 
ಗದೆ ಗಳೊಡನೆ ಬಡಲಾಯಿಸಿಬಿಡಬಹುದಾಗಿತ್ತು.. ಸಹಾ ವಾಗಿ ಹೊಸದಾಗಿ : 
ಬಂದ ಕೈತಂಗೆ ನೆಲದ ಫಲವಂತಿಕೆಯ ಬಗೆಗೆ ಏನೇನೂ ತಿಳಿದಿರದ ಸಂದರ್ಭದಲ್ಲಿ ' 
ಅವರನ್ನು ಸುಲಭವಾಗಿ ವಂಚಿಸಿಬಿಡುತ್ತಿ ದ್ದರು. ಊರಿನ ಗೌಡನಿಗೆ ನೆಲದ ಗುಣ ' 


ಲಿಂಗರಾಜನ ಹುಕುಂನಾಮೆ- ಒಂದು ಅಧ್ಯಯನ ೨೪೭ 


ತಿಳಿದಿರುವುದರಿಂದ ಭೂಮಿಯನ್ನು ಬದಲಾಯಿಸಿಕೊಳ್ಳುವಾಗ ಆತ ಮಧ್ಯಸ್ಸಿಗೆ 
ವಹಿಸಿದರೆ ಯಾರಿಗಾದರೂ ಅನ್ಯಾಯವಾಗಲಾರದು. ಮಾ ಹೊಸಕ್ಕೆ ರಿಗೆ 
ಇದರಿಂದ ಲಾಭವೇ ಆಗುತ್ತಿತ್ತು. (13ನೇ ಅಪ್ಪಣೆ) 

(3) ಭೂಮಿಗೆ ಸಂಬಂಧಿಸಿದಂತೆ ರೈತರಲ್ಲಿ ತಕರಾರು ಬಂದರೆ ಅವರು 
ನೇರವಾಗಿ ಗೌಡನಿಗೇ ದೂರುಕೊಡಬೇಕಾಗಿತ್ತು, ಗೌಡನಿಗೂ ನ್ಯಾಯತೀರ್ಮಾನ 
ಮಾಡುವುದಸಾಧ್ಯ ವಾದರೆ, ಆತ ಪಾರುಸತ ಶೈ ಗಾರರನ್ನು ಭೇಟ ಮಾಡಿ ವಿಷಯವನ್ನು 
ತಿಂಸಿಬಿಡಬೇಕಾಗತ ತ್ಮ. (13ನೇ ಅಪ ಣಃ 

(4) ರೈತರ. ಜಮೀನಿನ ಮಧ್ಯೆ ಗಡಿರೇಖೆಯನ್ನು ಹಾಕುವ ಕೆಲಸವೂ 
ಗೌಡನದ್ದಾಗಿತ್ತು. (13ನೇ ಅಪ್ಪಣೆ) 

(5) ಅರಮನೆಗೆ 'ಕಂದಾಯರೂಪದಲ್ಲಿ ಸಂದಾಯವಾದ ಭತ್ತವನ್ನು 
ಉಗ್ರಾಣದಲ್ಲಿ ಹಾಕಿಟ್ಟು ಅವುಗಳನ್ನು ಇಲಿಹೆಗ್ಗ ಣಗಳಿಂದ, ಕಳ್ಳ ಕಾಕರಿಂದ 
ರಕ್ಷಿಸುವ ಹೊಣೆಯನ್ನು ಗೌಡನೇ ಹೊರಬೇಕಾಗಿತ್ತು. (3 ಮತ್ತು 5ನೇ ಅಪ್ಪಣೆ) 

(6) ರೈತರಿಗೆ ಅಕ್ಕಿ ಬೇಕಾದಲ್ಲಿ ಅದಕ್ಕೆ ಅರಮನೆ ನಿಗದಿಸಡಿಸಿದ ಪ್ರಮಾಣ 
ದಲ್ಲಿ ಬತ್ತವನ್ನು ಸಂಗ್ರಹಿಸಿ, ಲೆಕ್ಕ ಬರೆದಿಟ್ಟು, ಅಕ್ಕಿಯನ್ನು ಕೊಡಲಾಗುತ್ತಿತ್ತು. 
ಈ ಕೆಲಸ ಪಾರುಪ ತೃಗಾರನದ್ದೂ ದರೂ ಡೆ? ಇದಕ್ಕ ಶ್ರಮಿಸಬೇಕು. 
(6ನೇ ಅಪ್ಪಣೆ) 

(7) ಅರಮನೆ ಉಗ್ರಾಣದಲ್ಲಿ ಸಂಗ್ರಹಿಸಿಟ್ಟ ಬತ್ತವು ಹಾಗೆ ತುಂಬಕಾಲ 
ಇದ್ದರೆ ಹಾಳಾಗಿಬಿಡುತ್ತಿತ್ತು. ಆಗ ಅದು ಹಾಳಾಗದಂತೆ ಎಚ್ಚರವಹಿಸಿ 
ಹಳೆಬತ್ತದ ಬದಲಿಗೆ ಹೊಸಬತ್ತವನ್ನು ತರಿಸಿ ರಕ್ಷಿಸುವ ಕೆಲಸ ಗೌಡನದ್ದು, 
ಆ ಸಂದರ್ಭದಲ್ಲಿ " ಹಳೆ ಬತ್ತದಲ್ಲಿ ಒಳ್ಳೆ ಅಕ್ಕಿ ಆಗ್ತದೆ” ಎಂದು ಜನರನ್ನು 
ಹುರಿದುಂಬಿಸಿ ತನ್ನ ಕೆಲಸವನ್ನು ಮಾಡಿಕೊಳ್ಳಬೇಕಾಗಿತ್ತು. (6ನೇ ಅಪ್ಪಣೆ) 

(8) ಕಾಡುತ್ತತ್ತಿಗಳನ್ನು ಪಾರುಸ ಸತ್ಯಗಾರ ಸಂಗ್ರಹಿಸುವಾಗ ಇವನು 
ಸೆಥಾಯಮಾಡಬೇಕು. "ಮರಕ್ಕೆ ಗುರುತು ಹಾಕುವುದು, “ಫಸ್ಟ ಕದಲ್ಲಿ ದಾಖಲು 
ಮಾಡಿಕೊಳ್ಳು ವುದು ಮತ್ತು ಥಲಗಳೆನ್ನು ಕೊಯ್ಯಲು ಆಳುಗಳನ್ನು ಒದಗಿಸುವ 
ಕೆಲಸ ಗೌಡನದ್ದು. ಇಂಥ 7 ಕೂಲಿಗಳಿಗೆ "ಭತ್ತ ದ ರೂಪದಲ್ಲಿ ಕೂಲಿಕೊಡುವುದು, 
ಅಥವಾ ಹೂಡ ರೂಪದಲ್ಲಿ ಕೂಲಿಕೊಡುವುದಾದರೆ ಅರಮನೆಯಿಂದ ಸಂಗ್ರಹಿಸಿ 
ಕೊಡುವುದು ಕೂಡಾ ಇವನ ಕೆಲಸ. (7ನೇ ಅಪ್ಪಣೆ ಮತ್ತು 28ನೇ ಅಪ್ಪಣೆ) 

(9) ಊರಿನಿಂದ ತಪ್ಪಿಸಿಕೊಳ್ಳುವ ರ್ಳ ತರನ್ನು ಹಿಡಿಯಲು ಪಾರುಪತ್ಯಗಾರ 
ನಿಗೆ ಸಹಾಯಿಸುವುದು, (9 ಮೆತ್ತು 10ನೇ ಶನ ಣೆ). 

(10) ಊರಿನಲ್ಲಿರುವ ಚಿಕ್ಕಪುಟ್ಟಿ ಜಗಳಗಳನ್ನು ತೀರಿಸಲು ಗೌಡನು ನ್ಯಾಯಾ 
ಧಿಕಾರಿಯೂ ಆಗಬೇಕಾಗುತ್ತಿ ಗ್ಯ (20ನೇ ಅಪ್ಪಣೆ) 


೨೪೮ ಮಾನವಿಕ ಕರ್ಣಾಟಕ 


(11) ರೈತರು ಯಾವ್ಯಾವ ಕಾಲದಲ್ಲಿ sh ಬೆಳೆಗಳನ್ನು ಬೆಳೆಸುತ್ತಾ ' 
ಕೆಂಬುದರ ಬಗೆಗೆ ಗೌಡ ಗಮನ ಹರಿಸುತ್ತಾ "ಇರಬೇಕು. ಪ್ರತಿ ಸೋ ಕತರ 
ಮನೆಗೆ ಭೇಟ ನೀಡಬೇಕು. ಕೃಷಿ ಕೆಲಸ ಗೊತ್ತಿಲ್ಲದ ರೆ ತನನ್ನು ಗಮನಿಸಿ ಅವರಿಗೆ ' 
ತಿಳುವಳಿಕೆ ನೀಡಬೇಕು. "ಚೆನ್ನಾಗಿ ಕೆಲಸ ಮಾಡದೇ ಜನ ಕರದ್ದು ಬಯ್ದು 
ವಿವರಾ ಹೇಳಿಕೊಡಬೇಕು, (20ನೇ ಅಪ್ಪಣೆ) 

(12) ಯಾರಾದರೂ ರೈತರು ಖಾಯಿಲೆ ಬಿದ್ದರೆ ಆತನ ಕೃಷಿ ಕೆಲಸ ಮುಂದು 
ವರಿದುಕೊಂಡು ಹೋಗುವಂತೆ ಗೌಡನೇ ಕೆಲಸಮಾಡಬೇಕು. . ಈಗಾಗಲ್ಲೇ ಕೆಲಸ ' 
ಮುಗಿಸಿರುವ, ತ್ತ ಕರೆದುಕೊಂಡು ಬಂದು, ಇವನ ಕೆಲಸ ಮುಗಿಯುವ ಹಾಗೆ 
ಮಾಡಬೇಕು. (26ನೇ ಅಪ ಣೆ) 

(13) ಹುತ್ತರಿಯ ಸಂದರ್ಭದಲ್ಲಿ ಅರಮನೆಗೆ ಬೇಕಾದಂಥ ತುಪ್ಪವನ್ನು ಜನ 
ರಿಂದ ಸಂಗ್ರಹಿಸುವೆ.. ಜವಾಬ್ದಾರಿ ಇವನದ್ದೇ ಆಗಿದೆ. (30ನೇ ಅಪ್ಪ ಣೆ) 

(14) ಅರಮನೆಗೆ ಸಂಬಂಧಿಸಿದ ಕ ಸಿ ಭೂಮಿಯಲ್ಲಿ ಕೆಲಸ ಮಾಡಲು ಅಗತ್ಯ ' 
ವಿರುವಷ್ಟು ಹೆಣ್ಣ ಳು ಮತ್ತು ಗಂಡಾಳುಗಳನ್ನು ತರುವ ಕೆಲಸ ಹೊಣೆಗಾರಿಕೆ ಗೌಡ : 
ನದ್ದು. (2ನೇ ಅಸ ಣೆ) 
(15) ತೆ್‌ ಚಾಕ್ರಿಗೆ ಜನರನ್ನು ಕರೆತರುವ ಕೆಲಸ ಇವನದೇ, (8ನೇ ' 
ಅಪ್ಪಣೆ) 

(16) ಪರಸ್ಕಳದ ವ್ಯಾಪಾರಿಗಳು ಊರೊಳಕ್ಕೆ ಬಂದು ವ್ಯವಹಾರ ನಡೆಸದಂತೆ ' 
ಎಚ್ಚ ರಿಕೆ ವಹಿಸ ಬೇಕು ಹಾಗೆ ಯಾರಾದರೂ ಬಂದರೆ ಅವರನ್ನು ವ್ಯಾಪಾರ ನಡೆಸ" 
ರೆಂದು ವೀರರಾಜೇಂದ್ರ ಪೇಟಿ ಮತ್ತು ಸೋಮವಾರ ಪೇಟಿಗಳಿಗೆ ಕಳುಹಿಸಿಕೊಡ ' 
ಬೇಕು. (34ನೇ ಅಪ್ಪಣೆ) 

(17) ರೈತನೊಬ್ಬ ಆಕಸ್ಮಿಕವಾಗಿ ಮೃತನಾದಾಗ ಆತನಿಗೆ ಆಪ್ರಾಪ್ತವಯಸ್ಕ 
ಮಕ್ಕಳಿದ್ದರೆ, ಆ ಮಕ್ಕಳ ರಕ್ಷಣೆಯನ್ನು ಗೌಡನೇ ಹೊರಬೇಕು. (ಅಪ್ಪಣೆ 39) 

ಇವಿಷ್ಟು ಗೌಡ ಮಾಡಲೇಬೇಕಾದ ಕೆಲಸಗಳು. ಇದರೊಂದಿಗೆ ಊರಿನ ಜನ 
ಕೊಂದಿಗೆ ಹೊಕ್ಕು ಬೆಕೆತು ಆತ ಮಾಡಬೇಕಾದ ಚಿಕ್ಕಪುಟ್ಟ ಕೆಲಸಗಳು ಹೆಲನ್‌ನೆ. 
ಅನೇಕ ಜವಾಬಾ ರಿಗಳನ್ನು ಹೊತ್ತ ತೀರಾ ಸಾಮಾನ್ಯ ಅಧಿಕಾರಿ " ಗೌಡ'. 

೫1.18 "ಬುದ್ಧಿ ಮತ್‌ ಇದು ಗೌಡನಿಗೆ ಸಹಾಯಕವಾಗಿರುವ ಹುದ್ದೆ. ಗೌಡ 
ಅಪೇಕ್ಷಿಸಿದಾಗಲೆಲ್ಲ ಬುದ್ಧಿ ವಂತ ಗೌಡನ ಹತ್ತಿರ ಹಾಜರಿದ್ದು, ಗೌಡ ಹೇಳಿದ ಕೆಲಸ 
ವನ್ನು " ಮಾಡಬೇಕಾಗಿತ್ತು. . ಸ್ವತಂತ್ರವಾಗಿ ಬುದ್ಧಿ ವಂತನು ಸ ಕೆಲಸ ವನ್ನು 
ಮಾಡುವಂತಿರಲಿಲ್ಲ. ಸಾಡನಿಸೆ ಕರ ಮತ್ತು ಗೌಡನ ಪ್ರತಿನಿಧಿಯಾಗಿ 
ಯಷ್ಟೇ ಇವನ ಕೆಲಸ. 

ಹೀಗೆ ಹುಕುಂನಾಮೆಯಲ್ಲಿ ಆಡಳಿತದ ರೀತಿನೀತಿಗಳ ಬಗೆಗೆ ಅಮೂಲ್ಯವಾದ | 
ವಿವರಗಳು ಲಭ್ಯವಿದೆ. | 


ಕ್ಷೆ 


ಲಿಂಗರಾಜನ ಹುಕುಂನಾಮೆ_ ಒಂದು ಅಧ್ಯಯನ ೨೪೯ 


2.8: ನ್ಯಾಯ ಪರಿಪಾಲನೆ: 


ಆಡಳಿತಕ್ಕ ಂತಲೂ ನಾ $ಯಪದ್ಧತಿ ಹೆಚ್ಚು ವಿಕೇಂದ್ರೀಕರಣ ಹೊಂದಿದಂತೆ 
ತೋರುತ್ತದೆ. ಸಯ ೂ ರಾಜನದ್ದೆ ೯ ಪೂರ್ಣ ಡಿತವಿದ್ದ ರೂ, 20ನೇ ಅಪ ರ ಣೆಯಲ್ಲಿ 
ಸೂಚಿತನಾದಂತೆ ಪ್ರಾದೇಶಿಕ ಮಟ್ಟ ದಲ್ಲಿಯೂ ನ್ಯಾಯ ತೀರ್ಮಾನ ನ 
ತ್ಮಿದು ವು, 
ಅನ್ಯಾಯಕ್ಕೊ ಳಗಾದವನು ಮೊದಲು ದೂರು ಕೊಡಬೇಕಾದ್ದು ಗೌಡನಿಗೆ. 
ಗೌಡನು ನ್ಯಾಯಾನ್ಯಾಯವನ್ನು ಬಹಳ ತಾಳೆ ಯಿಂದ ಮತ್ತು ವಿನಯದಿಂದ ತೀರಿಸಿ 
ಕೊಟ್ಟು, ಬಂದಂಥವರ ಮನಸ್ಸನ್ನು ಬತತ ಗೌಡನು ನ್ಯಾಯ 
ತೀರ್ಮಾನಿಸಲು ಅಸಮರ್ಥನಾದಕ್ಕೆ ದೂರು ತಕ್ಕನ ಬಳಿಗೂ, ತಕ್ಕನಿಂದಾಗದಿದ್ದರೆ 
ES ಬಳಿಗ್ಗೂ, ಪಾರುಪತ್ಯಗಾರನಿಂದಾಗದಿದ್ದರೆ ದಿವಾನ್‌ ಕಚೇರಿಗೂ 
' ಹೋಗುತ್ತದೆ. ದಿವಾನ” ಕಚೇರಿಯಲ್ಲಾ ದ ತೀರ್ಮಾನವೇ ಅಂತಿಮವೆಂದು ಎಲ್ಲರೂ 
ಒಪ್ಪಿ ಕೊಳ್ಳ ಬೇಕಾಗಿತ್ತು. 


ಡಿ ಅಸ ಸ್ರಣೆಯಲ್ಲಿ ನ್ಯಾಯ ೨ ತೀರ್ಮಾನದ ಸ ರೊಪದ ಬಗೆಗೂ ಹೇಳಲಾಗಿದೆ. 
ದೂರು ಬಂದ ತಣ ಸಂಬಂಧಿಸಿದ ಅಧಿಕಾರಿ ನ್ಯಾಯಾನ್ಯಾಯ ತಿಳಿದಂಥ ನಾಲ್ವರು 
ಹಿರಿಯರನ್ನು ಕರೆಯಿಸುತ್ತಾರೆ. ಅವರನ್ನು ಸಾಕ್ಷಿಯಾಗಿಟ್ಟುಕೊಂಡು ಸಮಸ್ಯೆಯ 
ಚರ್ಚೆ ನಡೆಸಬೇಕು, ಸೇರಿದಂಥ ನಾಲ್ವರಲ್ಲಿ ಇಬ್ಬರ: ಆಪಾದಿತನ ಪರವಾಗಿಯೂ, ` 
ಮತ್ತಿಬ್ಬರು ದೂರುತಂದವನ ಪರವಾಗಿಯೂ ವಾದಮಾಡಬೇಕು. ಎರಡೂ ಕಡೆಯ 
ವಾದನಿವಾದಗಳನ್ನು ಆಲಿಸಿದ ಅಧಿಕಾರಿಯು ಅದರ ಮೇಲಿನಿಂದ ತನ್ನ ತೀರ್ಮಾನ 
ಸಾರಬೇಕು. ಇಲ್ಲಿ ಸೇರಿದ ನಾಲ್ಕು ಜನರೂ ವಕೀಲರ ಕೆಲಸವನ್ನೇ ಮಾಡು 


ದಿವಾನ್‌ ಕಚೇರಿಯಲ್ಲಿ ಸಮಸ್ಯೆಯನ್ನು ಇತ್ಯರ್ಥಪಡಿಸುವಾಗ ಐದು ಜನ 
ಪಂಚಾಯತಿದಾರರ ಅಗತ್ಯವಿತ್ತು. ಅಪರಾಧಿಗಳು ಪಂಚಾಯತಿ ಕಟ್ಟೆಯಲ್ಲಿ ಯಾವ 
ಕಾರಣಕ್ಕೂ ಕು ಳಿತುಕೊಳ್ಳು ವಂತಿರಲಿಲ್ಲ. ಬದಲಾಗಿ ನಿಂತೇ ಇರಬೇಕಾಗಿತ್ತು. 
ಅಪರಾಧಿಯು ತಪ್ಪಿತಸ್ಥ 4 ನಲ್ಲಸೆಂದು ತೀರ್ಮಾನವಾದ ಬಳಿಕವಸ್ಟೆ ಕುಳಿತುಕೊಳ್ಳ 


3 ಈ 
ತಪ್ಪು ಮಾಡಿದವರಿಗೆ ವಿಧಿಸಲಾಗುವ ಶಿಕ್ಷೆಯ ಬಗೆಗೆ ಹುಕುಂನಾವೆ:ಯಲ್ಲಿ 
ಅಲಲಿ ಮಾಹಿತಿಗಳಿವೆ. 20ನೇ ಅಸ್ಪ ಣೆಯಲ್ಲಿ ಈ ರೀತಿ ಇದೆ. “...ಐರಡೂ ಜನ 
ನ್ನು ಕರಿಸಿ ಯಾವನು ಜಾಸ್ತಿಯಿ ಸ ಬಯಿದು ಇದ್ದಾ ನೋ ak ಬಯಿಸಿ 


"ವ 
ಕೊಂಡವಫಿಂದಾ ಒಂದಕ್ಕೆ ಎರಡರ ಪ್ರಕಾರ ಬಯಿಸಿಬಿಡುವುದು.... ” ಹೊಡೆದಾಟ 
ವಾಗಿದ್ದರೆ ಒಂದಕ್ಕೆ ಎರಡರಂತೆ ನೆಟ್ಟು ತಿಂದವನು ಪೆಟ್ಟು ಕೊಟಿ ವನಿಗೆ ಪುನಃ 


ಹೊಡೆಯುವುದು ' | ಕಳವು ಮಾಡಿ ಸ್ಕಿ ಬಿದ್ದ ವನು ತಾನು ಕದ್ದ "ವಸ ್ರ್ಯ ದೆ ಒಂದೂವರೆ 


೨೫೦ ಮಾನವಿಕ ಕರ್ಣಾಟಕ 


ಪಟ್ಟು ಬೆಲೆಯನ್ನು ಸಂಚಾಯತಿದಾರರಿಗೆ ಒಪ್ಪಿಸಬೇಕಾಗಿತ್ತು. 16ನೇ ತೆಪಣೆ 
ಯಲ್ಲಿ " ಬೈದಾಡುವವರನ್ನು ಜಡಿದೆಳೆತಂದು ಅವರ ದವಡೆಗೆ ಐದೇಟು ಹೊಡೆದು 
ಕಚೇರಿಯಿಂದ ಹೊರಗೆ ದೂಡಿಸಿಬಿಡುವುದು' ಎಂಬುದಾಗಿ ಬರೆದಿದೆ. ತ್ತ 

ಹುಕುಂ ನಾಮೆಯಲ್ಲಿರುವ ಈ ಶಿಕ್ಷಾ ಪದ್ದತಿಯು ಪರಂಪರಾಗತವಾಗಿ ಬಂದಿದ್ದೆ ' 
ಕ್ರಮಾವಳಿಗಳನ್ನೇ ಆಧರಿಸಿದೆ. ರಾಜದ್ರೊ (ಹಕ್ಕೆ ಕಠಿಣ ಶಿಕ್ಷೆ ವಿಧಿಸುತ್ತಿದ್ದ ಹಾಗೇ 
ಊರು ಬಿಟ್ಟು ಹೋಗುವ ರೈತರಿಗೂ ಕೂಡಾ ಸ ಶಿಕ್ಷಯನ್ನೆ ೯ ನಿಧಿಸಲಾಗು 
ತ್ತಿತ್ತು. ಬಹುಷಃ ಕೊಡಗಿನ ರಾಜರು ತಮ ರಾಜ್ಯದಿಂದ ರೈತರು ಹೊರಗಡೆ ಹೋಗೆ 
ದಂತೆ 5 ತಡೆಯುವುದರಲ್ಲಿ ಅಗ ಗ್ರಮಾನ್ಯರಾಗಿದ್ದ ಕ ತೋರುತ್ತದೆ. 


2.9: ಆರ್ಥಿಕ ವಿಚಾರಗಳು: 

2.9.1: ಕಂದಾಯ: ಹುಕುಂ ನಾಮೆಯಲ್ಲಿ ಭೂಕಂದಾಯದ ಬಗ್ಗೆ ಅತ್ಯ ತ 
ಎಚ್ಚ ರಿಕೆಯಿಂದ ವಿವರಗಳನ್ನು ಬರೆಯಲಾಗಿದೆ. 3ನೆಯ ಅಪ್ಪ ಣೆಯಲ್ಲಿ ಸಿದಾ 
ನಿಗನಿ ಮಾಡುವುದರ ಬಗ್ಗೆ 11ನೇ ಅಪ್ಪಣೆಯಲ್ಲಿ ಕಂದಾಯದಲ್ಲ ತೋರಿಡೆ 
ರಿಯಾಯಿತಿಗಳ ಬಗ್ಗೆ ಮಾಹಿತಿಗಳಿವೆ. ಸ 


ಲಿಂಗರಾಜನ ಕಾಲದಲ್ಲಿ ನೂರುಬಟ್ಟಿ ಬತ್ತ ಬೆಳೆಸುವ ಭೂಮಿಗೆ ಎರಡೂವಕೆ 
ವರಹಾಗಳನ್ನು ಕಂದಾಯವಾಗಿ ಎನಿಸಲು ತ್ತಿತ್ತು. ಆದರೆ ಹೊಸದಾಗಿ ಸಾಗುವಳಿ | 
ಮಾಡುವ ಭೂಮಿಯಲ್ಲಿ ಅಷ್ಟೊಂದು ಬೆಳೆ ಬರುತ್ತಿರಲಿಲ್ಲವಾದುದರಿಂದ ಈ ತೆರಿಗೆಯಲ್ಲಿ 
ರಿಯಾಯಿತಿ ತೋರುತ್ತಿ ದ್ದರು. ಇದರಿಂದಾಗಿ ಕೃಷಿ ಕೆಲಸಗಳತ್ತ ಹೊಸ ಕಿ ೈತರನ್ನು 
ಆಕರ್ಷಿಸುವುದಕೂ,, ಭತ್ತ ದ ಉತ್ಪಾದನೆಯಲ್ಲಿ ಹೆಚ್ಚ ಳವನ್ನು ಸಾಧಿಸುವ್ರದಕೂ . 
ಕ 
ಸಾಧ್ಯವಾಗಿರಬಹುದು. ಹನ್ನೊ ದನ ಅಪ್ಪಣೆಯ ಪ್ರ ಗ್ಯ ರಿಯಾಯಿತಿ ಈ ಕೆಳಗಿ 
ನಂತೆ ಇತ್ತು-- 


ಐದುವರುಷ ಪಾಳುಬಿದ್ದ ಭೂಮಿಯನ್ನು ರೈತರಿಗೆ ಹೊಸದಾಗಿ ಬೇಸಾಯಕ್ಕೆಂದು 
ಕೊಟ್ಟರೆ 


ಹೆತ್ತರಿಂದ ಹದಿನೈದು ವರುಷ ಪಾಳುಬಿದ್ದ ಭೂಮಿಗೆ 


ಒಂದನೇ ವರ್ಷ ಸ ಕಂದಾಯ ಇಲ್ಲ 
ಎರಡನೇ ವರ್ಷ ಸ ಕಾಲುಗಂದಾಯ 


ಮೊದಲನೇ ವರ್ಷ Rei ಕಾಲುಗಂದಾಯ | 

ಎರಡನೇ ವರ್ಷ ಎ ಅರ್ಧಗಂದಾಯ | 
ಮೂರನೇ ವರ್ಷ ನ ಮುಕ್ಕಾಲುಗಂದಾಯ 

ನಲ್ಲ ವರ್ಷ ವ ನಿಜಗಂದಾಯ ಎಂದಕ್ಕೆನೂರು ಬಟ್ಟಿ | 

ಭೂಮಿಗೆ ಎರಡೂವರೆ ವರಹಾ ಕಂದಾಯ | 

| 


ಲಿಂಗರಾಜನ ಹುಕುಂನಾಮೆ-_ ಒಂದು ಅಧ್ಯಯನ ೨೫೧ 


ಮೂರನೇ ವರ್ಷ ೨... ಅರ್ಧಗಂದಾಯ 

ನಾಲ್ಕನೇ ವರ್ಷ ಅ ಮುಕ್ಕಾಲುಗಂದಾಯ 

ಐದನೇ ವರ್ಷ — . ನಿಜಗಂದಾಯ (ಪೂರ್ತಿ ಕಂದಾಯ) 
ಹದಿನ್ಸೈದರಿಂದ ಇಪ್ಪತ್ತೈದು ವರ್ಷ ಪಾಳುಬಿದ್ದ ಭೂಮಿಗೆ - - 

ಒಂದನೇ ವರ್ಷ ತ್ರಿ ಕಂದಾಯ ಇಲ್ಲ 

ಎರಡನೇ ವರ್ಷ ಮ ಕಂದಾಯ ಇಲ್ಲ. 

ಮೂರನೇ ವರ್ಷ ಗ ಅರ್ಧಗಂದಾಯ 

ನಾಲ್ಕನೇ ವರ್ಷ ಜ್‌ ಮುಕ್ಕಾಲುಗಂದಾಯ 

ಐದನೇ ವರ್ಷ ೯ 2: ಪೂರ್ತಿ ಕಂದಾಯ 


ಇಪ್ರತ್ರೆ 3ದು ವರ್ಷದಿಂದ ಮೂವತ್ತು ವರ್ಷದವರೆಗೆ ಪಾಳುಬಿದ್ದ ಭೂಮಿಗೆ -- 
ಇವಿ — ಎ 


ಮೊದಲ ಮೂರು ವರ್ಷ ಹ ಕಂದಾಯ ಇಲ್ಲ 
ನಾಲ್ಕನೇ ವರ್ಷ ಸ ಅರ್ಧ ಕಂದಾಯ 
ಐದನೇ ವರ್ಷ ಅ ಮುಕ್ಕಾಲು ಕಂದಾಯ 
ಆರನೇ ವರ್ಷ — ಪೂರ್ತಿ ಕಂದಾಯ 
ಮುವತ್ತ್ವೈದರಿಂದ ಐವತ್ತು ವರ್ಷದವರೆಗೆ. - 

ಮೊದಲ ನಾಲ್ಕು ವರ್ಷ ಹಾ ಕಂದಾಯ ಇಲ್ಲ 
ಐದನೇ ವರ್ಷ ಜಾ ಅರ್ಧಕಂದಾಯ 
ಅರನೇ ವರ್ಷ ಘು ಮುಕ್ಕಾಲು ಕಂದಾಯ 
ಏಳನೇ ವರ್ಷ ಟು ಪೂರ್ತಿ ಕಂದಾಯ 


ಐವತ್ತ ಕ್ರೈ ಂತೆ ಹೆಚ್ಚು ವರ್ಷ ಪಾಳುಬಿದ್ದ ಭೂನಿಗೆ --- 


ಮೊದಲ ಐದುವರುಷ ಇತ ಕಂದಾಯ ಇಲ್ಲ 

ಆರನೇ ವರುಷ 464 ಅರೆ ಕಂದಾಯ 
ಏಳನೇ ವರುಷ ,"., — ಮುಕ್ಕಾಲು ಕಂದಾಯ 
ಎಂಟಿನೇ ವರುಷ ತ ಪೂರ್ತಿ ಕಂದಾಯ 


ಪಾಳುಬಿದ್ದ ಭೂಮಿಗೆ ಕಂದಾಯದಲ್ಲಿ ಈ ರೀತಿಯ ವಿನಾಯಿತಿ ಇದ್ದರೆ, 
ಗುಡ್ಡೆಯನ್ನು ಕಡಿದು ಹೊಸದಾಗಿ ಭೂಮಿ ಮಾಡಿದ ಕೈ ತರಿಗೆ ಇನ್ನ ಸ್ಟ್ರು ನಿನಾಯಿತಿ 
ಇತ್ತು. ಅವರು ಗದ್ದೆ ಮಾಡಿದ ಮೊದಲ ಎಂಟುವರ್ಷಗಳನರೆಗೆ Ke: ಕಟ್ಟ 
ಸಿ ರಡಿ 
.. ಬೇಕಾಗಿರಲಿಲ್ಲ. ಅನಂತರದ ಕಂದಾಯ ವಿವರ ಈ ಕೆಳಗಿನಂತಿದೆ. 


೨೫೨ ಮಾನವಿಕ ಕರ್ಣಾಟಕ 


ಒಂಬತ್ತನೇ ವರ್ಷ ವ ಕಾಲುಗಂದಾಯ 
ಹತ್ತನೇ ವರ್ಷ — ಅರ್ಧ ಕಂದಾಯ 
ಹನ್ನೊಂದನೇ ವರ್ಷ a ಮುಕ್ಕಾಲು ಕಂದಾಯ 
ಹನ್ನೆ ರಡನೇ ವರ್ಷ ಪೂರ್ತಿ ಕಂದಾಯ 


ಭತ್ತ ಕೃ ೩ ಮಾಡುತಿ ತ್ರಿದ್ದರೈ ಕತರ ಜಮೀನನ್ನು ಲಿಂಗರಾಜನು ಹೊಸದಾ 
ಅಳತೆ ಮಹ ನೆ. ಇಂಥ KR ಕೋಲಿಗೆ ಆತ "ಲಿಂಗರಾಜೇಂದ್ರನ ಹ 
ಎಂಬ ಹೊಸ ಹೆಸರನ್ನು ಇಟು ಕೊಂಡಿದ್ದೆ. ರಾಜನ ವೈಯಕ್ತಿ ುಕ್ರಿಕತೆಯ ಛಾಪು" 
ನಾಡಿನ ಕಣಕಣದಲ್ಲೂ ಬಿದ್ದಂತೆ ತೋರುತ್ತದೆ. ಸಾಮ್ರಾಜ್ಯವನ್ನು ರಾಜನು ತನ್ನ 
ಖಾಸಗೀ ಆಸ್ತಿಯೆಂದೇ ಪರಿಗಣಿಸಿದಾಗ ಈ ವಿಧದ ಬೆಳವಣಿಗೆಗಳು ಸಹಜವಾಗಿ ಕಂಡು ' 
ಬರುತ್ತವೆ.12 

ಮೂರನೆಯ ಅಪ್ಪಣೆಯಲ್ಲಿ ರೈತರು ತಮ್ಮ ಒಟ, ಉತ್ಪತ್ತಿಯ ಒಂದು ಭಾಗ 
ವನ್ನು ಅರಮನೆಗೆ ಕೊಟ್ಟರೆ ಸಾಕೆಂದು ಹೇಳಲಾಗಿದೆ. ಜೊತೆಗೆ ಇದು ಧರ್ಮ ' 
ಶಾಸ್ತ್ರದಲ್ಲಿ ಹೇಳಿರ.ವುದಕ್ಕಿ ಂತ ತುಂಬಾ ಕಡಿಮೆ ಎಂದೂ ರಾಜನು ತಿಳಿಸಿದಾ ನೆ. 

ಇಲ್ಲ್‌ ಮಾತುಗಳು "ಭಟ್ಟ್‌ ರ್ಗೀ ಗಳ್ಳೆ ಒಡ್ಡಲಿ ಆ ಪತ್ತೊಂದು ವಿಟ್ಟಾ ರಕರ' ಎಂಬ 

ಹಲ್ಮಿ ಡಿ ಶಾಸನದ ಆ ವಾಕ್ಯ ವನ್ನು ನೆನಸಿಗೆ ತರಿಸುತ್ತ ದೆ. 

ನಿತ್ರಾರ್ಜಿತ ಆಸ್ತಿಯಲ್ಲಿ ಬಕಾ ಶ್ರಿ ರುವ ತರಗ ಕೂಡ ಹಿಂದಿನದೇ ರೀತಿಯ ' 
ಕಂದಾಯವನ್ನು ನಿಧಿಸಲಾಗುತ್ತಿ "ಕಂದಾಯ ತೆರಲು ತಪ್ಪಿ ದಕ್ಕಿ ಅರ್ಧ ವರಹಾ 
ಜುಲಾ ನೆ ಸೇರಿಸಿ ಒಟ್ಟು ಕಾಗ ವರಹಗಳನ್ನು ಅಂಥ ವಸ ಸೂಲಿ ಮಾಡ ' 
ಲಾಗುತಿತ್ತು ರೂ ಸಿಕ್ಕಿ ದ ಭೂಮಿಯಲ್ಲಿ ವಾಸಿಸುವ ರೈತರು ಕಂದಾಯ | 
ತೆರಬೇಕಾ ಗಿರಲಿಲ್ಲ. ಬದಲಾ ನ ಅರಮನೆಗೆ "ಉಂಬಳಿ ಕಾಣಿಕೆ” ಎಂದು ಹೆಣವನ್ನು ' 
ಕೊಡಬೇಕಾಗಿತ್ತು. ಆದರೆ ಅರಮನೆಗೆ ಅತ್ಯಂತ ಆಪ್ತರಾಗಿದ್ದ ಮಂದಿಗೆ ಮಾತ್ರ. 
ಅರ್ಧವರಹಾ ತೆರಿಗೆ ವಿನಾಯಿತಿ ದೊರೆಯುತ್ತಿತ್ತು. ರಾಜನಿಗೆ ಅತ್ಯಂತ ನಿಷ್ಕೆಯಿಂದ 
ಇದ್ದವನು ಕಾಲು ವರಹವನ್ನು ಕಾಣಿಕೆಯಾಗಿ ಅರಮನೆಗೆ ಕೊಡಬೇಕಾಗಿತ್ತು. ' 
ರಾಜನ ಪ್ರಾಣ ಸ್ನೇಹಿತರಾಗಿರುವವರು ಒಂದು ರೂಪಾಯಿ:ಯನ್ನು ಅರಮನೆಗೆ 
ಕಾಣಿಕೆಯಾಗಿ ಕೊಟ್ಟಿಕಿ ಸಾಕು. ಹೀಗೆ ಕಂದಾಯದಲ್ಲಿ ಕಾಣಿಕೆಯಲ್ಲಿ ವಿನಾಯಿತಿ ' 
ನೀಡುವ ಮೂಲಕ ರಾಜ ಜನರ ಸಖ್ಯವನ್ನು ಬೆಳೆಸಲು ಯತ್ನಿಸುತ್ತಿದ್ದನು. | 

ಭೂಕಂದಾಯವನ್ನು ಬತ್ತದ ರೂಪದಲ್ಲಿಯೂ ಸಂಗ್ರ! ಹಿಸ ಲಾಗುತ್ತಿತ್ತು. 
ಹಾಗೆ ಸಂಗ್ರಹಿಸಿದ ಬತ್ತವನ್ನು ಪ್ರತಿ ಊರಿನಲ್ಲಿಯೂ ಉಗ್ರಾ ಣಗಳ ಮೂಲಕ | 
ಸಂರಕ್ಷಿಸಡಲಾಗುತ್ತಿತ್ತು. ಅರಸೆಯ. ಮತ್ತು 30ನೆಯ ಅಪ ಣೆಯ ಪ್ರಕಾರ «ಮನೆ 
ತೆರಿಗೆ” ಮತ್ತು "ಧೂಳೀ ಬತ್ತ ಕಂದಾಯ' ವನ್ನೂ ತುಪ್ಪ ದ ಕಂದಾಯವನ್ನೂ . 
ಜನರಿಂದ ವಸೂಲಿ ಮಾಡಲಾಗುತ್ತಿತ್ತು. ಅದರ ಪ್ರ $48 ೧5 ರಿಂದ 50 ಬಟ್ಟಿ ಬತ್ತ ' 
ಬೇಸಾಯ ಮಾಡುವವರು ಮುಳ್ಳ್ಯಾ ಲು ಭಾಟಿಯಾ ಧೂಳೀ ಬತ್ತವನ ನ್ನೂ ಜ್‌ ' 


ಫೆ ಧಿ ಳಿ ಕ್‌ 


ಲಿಂಗರಾಜನ ಹುಕುಂನಾಮೆ-ಒಂದು ಅಧ್ಯಯನ ೨೫೩ 


15 ಬಟ್ಟಿ ಬತ್ತ ಬೇಸಾಯ ಮಾಡುವವರು ಒಂದೂವಕೆ ಪಾಟಮಣ ಬತ ಶ್ಮವನ್ನೂ 
ಅರಮನೆಗೆ ನೀಡಬೇಕಾಗಿತ್ತು.13 


ತುಪ್ಪ ಸಂಗ ಗ್ರಹಕ್ಕೂ ಭೂಮಿಯನ್ನೇ ಮಾನದಂಡವನ್ನಾಗಿ ಬಳಸಿಕೊಳ್ಳ 
ಲಾಗಿದೆ. ಅದರ ವಿವರ ಈ ಕೆಳಗಿನಂತೆ ಇದೆ 


J ಬಟ್ಟ ಭೂಮಿ ಸಾಗುವಳಿ ಮಾಡುವವರು -- ಕಾಲು ಪಾಟಮಾನ 


50 ಬ — ಅರ್ಧ ಪಾಟಮಾನ 
75 | PR ಸ: ಮುಕ್ಕಾಲು ಪಾಟಮಾನ 
100 ಸ್ತ — ಒಂದು ಪಾಟಮಾನ 


ಹೀಗೆ ಮುಂಡೆ ಪ ಕ್ರತಿ 25 ಬಟ್ಟಿ ಭೂಮಿಗೆ ಕಾಲು ಪಾಟಮಾನ ತುಪ ರೃದಂತೆ, 
ಅರಮನೆಗೆ ಒಪ್ಪಿ ಸಬೇಕಾಗಿತ್ತು.. 


ಬತ್ತ ಬೇಸಾಯ ಮಾಡದೆ, ಬೇಕೆ ಬೇಕೆ ವೃತ್ತಿಗಳಲ್ಲಿ ತಮ್ಮನ್ನು ತೊಡಗಿಸಿ 
ಕೊಂಡಿದ್ದ ಜನವರ್ಗವೂ ಕಂದಾಯ ತೆರಬೇಕಾಗಿತ್ತು. ಈ ವೃತ್ತಿ ತೆರಿಗೆಯ ಬಗೆಗೆ 
25ನೇ ಅಪ್ಪಣೆಯಲ್ಲಿ ವಿವರಗಳಿನೆ. ಬೇಕಿಬೇಕಿ ಜಾತಿಯವರು ತೆರಬೇಕಾದ 
ಕಂದಾಯ ಇಂತಿದೆ. 


]. *ುಂಬಾರರು (ಪ್ರತಿಯೊಂದು ಕುಳಕ್ಕೆ)--ಚಕ್ರಗಾಣಿಕೆಯಾಗಿ 3 
ಕಂಟೀರಾಯಿ ಹಣ, ನಾಮಗಾಣಿಕೆಯಾಗಿ ಅರ್ಧ ಕಂಟೀರಾಯಿ 
ಹೆಣ ಮತ್ತು ಇತರ 3 ಕಂಟೀರಾಯಿ ಹಣ, ಹೀಗೆ ಒಟ್ಟು ಆರೂವರೆ 
ಕಂಟೀರಾಯಿ ಹಣ 34 

2. ಅಗಸರು--3 ಕಂಟೀರಾಯಿ ಹಣವನ್ನು ಉಡಿಗಾಣಿಕೆಯಾಗಿ ಕೊಡ 

ಬೇಕು. 

ಕುರುಬರು--ಒಂದು ಕಂಟೀರಾಯಿ ಹಣ, 

ಉಪ್ಪಾ ರರು--ನಾಲು,;ಕಂಟೀರಾಯಿ ಹಣ, 

eSNG dS ವಿಧಿಸಿದ್ದು, 3 ಕಂಟೀರಾಯಿ ಹೆಣ, 

ಅಕ್ಕ ಸಾಲಿಗಳಿಗೆ_-ಕಲ್ಲುಗಾಣಿಕೆ ಮೂರು ಕಂಟೀರಾಯಿ ಹಣ, 

ನೀಪಾಂಗೆಡವರಿಗೆ ಮಗ್ಗ ಕ್ಸ 3 ಕಂಟೀರಾಯಿ ಸೇರಿ ಒಟ್ಟು ಏಳು 

ಕಂಟೀರಾಯಿ, 
8. ಕೊತ್ತೇರರು- ಏಳೂವರೆ ಕಂಟೀರಾಯಿ ಹೆಣ್ಮ 
9. ಕಟ್ಟಗರು-ಒಂದು ಕಂಟೀರಾಯಿ ಹಣ, 
10. ವಡ್ಡರು--ಒಂದು ಕಂಟೀರಾಯಿ ಹಣ, 
11. ಕಣಿಯರು--ಒಂದು ಕಂಟೀರಾಯಿ ಹಣ, 


Np 


೨೫೪ ಮಾನವಿಕ ಕರ್ಣಾಟಕ 


ಸಾ 4 ಕ್ಲ fe _ 
SITAR 


12. ದಾಸರು- ಶನಿವಾರ ಸೇವೆಗೆ - ಒಂದು ಕಂಟರಾಯಿ 
—ಹೆರಿಸೇವೆಗೆ : ಒಂದು ಕಂಟರಾಯಿ 
—ಹೊಸಮನೆ ಪ್ರವೇಶ : ಒಂದು ಕಂಟರಾಯಿ 
—ಮದುನೆಗೆ : ಒಂದು ಕಂಬಿರಾಯಿ 
_ -ಮಗುಜನನವಾದರೆ : ಒಂದು ತಂಗ ಹಣ 
ಸತ್ತರೆ : ಒಂದು ತಂಗ ಹಣ. 
—ಖುತುಗಾಣಿಕೆ : - ಓಂದು ಕಂಟರಾಯಿ 


ಹೀಗೆ ಒಟ್ಟು ಐದು ಕಂಟರಾಯಿ ಹಣ ಮತ್ತು ಎರಡು ತಂಗ ಹಣ. 


13. ಗೌಳಿಗಳು--ನಾಲ್ಕು ಕಂಟರಾಯಿ ಹಣ, 

14. ಮೇದರು. ಒಂದು ಕಂಟರಾಯಿ ಹಣ, 

15. ಬಡಗ ಹೊಲೆಯರು-“ಮನೆಗಾಣಿಕೆ : ಒಂದು ತಂಗ ಹಣ 
16. ಕೆಂಬಟ್ಟಿ ಹೊಲೆಯರು--ಮನೆಗಾಣಿಕೆ : ಬೆಳಿಹಣ ಒಂದು 


SN ಇ | ಸರಸ ಜುಂ ಹ ಇ. ಓಜ ರಿಶಿ ಮಾಟ) 


17. ಮಾದಿಗರು-_ಒಂದು ಕಂಟರಾಯಿ ಹಣ, 
18. ಮಲೆಕುಡಿಯರು--ಮನೆಗಾಣಿಕೆ : ಓಂದು ಕಂಟರಾಯಿ ಹಣ್ಕ 4 
19. ಮಾರಿ ಹೊಲೆಯರು--ಮನೆಗಾಣಿಕೆ, ಬೆಳಿಹಣ ಒಂದು. | 


ಪ್ರತಿ ಜಾತಿಯವರ ಉತಾ ದನಾ ವಿಧಾನಗಳನ್ನು ಅಭ್ಯಸಿಸಿ ಈ ಕಂದಾಯ 1 
ವನ್ನು ವಿಧಿಸಿದ್ದು ನಮಗೆ ಸ ಸಷ್ಟವಾಗುತ್ತ ದೆ. ತಿ 

ಕಂದಾಯ ಜಲ್‌ ತಿಗೆ ಕೂಡಾ ನಿರ್ದಿಷ್ಟ ದಿನಗಳಿದ್ದುವು. ನಾಲ್ಕ KO : 
ಅಪ್ಪಣೆಯಲ್ಲಿ ಇದರ ಬಗ್ಗೆ ವಿವರಗಳಿವೆ. ಜ್ಯೇಷ್ಟ, ಆಷಾಢ,” ಶ್ರಾವಣ ಮಹ 3 
ಭಾದ್ರಪದ ಮಾಸಗಳಲ್ಲಿ ರೈತರು ನಾಟ ಕೆಲಸದಲ್ಲಿ ಮಗ್ನರಾಗಿರುವುದುಂದ ಆ 1 
ಕಾಲದಲ್ಲಿ ಕಂದಾಯ ಎತ್ತುವಂತಿಲ್ಲ. ಆಶ್ವೀಜ, ಕಾರ್ತಿಕ, ಮಾರ್ಗಶಿರ ಮತ್ತು , 
ಪುಷ್ಯ ತಿಂಗಳಿನಲ್ಲಿ ಬೆಳೆ ಬೆಳೆದು ಕಟಾವಿಗೆ ಸಿದ್ಧವಾಗಿರುತ್ತದೆ. ಈ ತಿಂಗಳು 1 
ಗಳಲ್ಲಿಯೂ ಕಂದಾಯ ಎತ್ತುವಂತಿಲ್ಲ. ಮುಂದೆ ಮಾಘ, ಫಾಲ್ಗುಣ, ಚೈತ್ರ, | 
ವೈಶಾಖಗೆಳಲ್ಲಿ (ಅಂದರೆ ಫೆಬ್ರವರಿ, ಮಾರ್ಚಿ, ಏಪ್ರಿಲ್‌, ಮತ್ತು ನೇ ತಿಂಗಳು 
ಗಳಲ್ಲಿ) ರೈತರಿಂದ Wf ವಸೂಲಾತಿ As A ನಾಮೆಯಲ್ಲಿ ಹೇಳ 
ಲಾಗಿದೆ. ಕ ವಸೂಲಾತಿಯಲ್ಲೂ ಎರಡು ಹಂತಗಳಿವೆ. | 


1. ಕಾರ್ತಿಕ ಮಾಸದಲ್ಲಿ, ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿನೀಡಿ, ' 
ಬೆಳೆಗಳನ್ನು ಪರಿಶೀಲಿಸಿ, ಕಂದಾಯ ನಿಗದಿಮಾಡಿ ರೈತರಿಗೆ ತಿಳಿಸುವುದು ಮೊದಲನೇ ' 
ಹಂತ. 


2. ಮಾಘಮಾಸದಿಂದ ವೈಶಾಖದವರೆಗೆ ನಾಲ್ಕು ತಿಂಗಳಿನಲ್ಲಿ, ನಾಲ್ಕು 
ಕಂತುಗಳಲ್ಲಿ ಕಂದಾಯದ ಹಣ ವಸೂಲು ಮಾಡುವುದು ಎರಡನೇ ಹಂತ. 


ಲಿಂಗರಾಜನ ಹುಕುಂನಾಮೆ-ಒಂದು ಅಧ್ಯಯನ ೨೫೫ 


ಕಂದಾಯ ವಸೂಲಾತಿಯ ನಾಲ್ಕು ಹಂತಗಳನ್ನು ಕೂಡಾ ಒಂದೇ ಕಾಗದದಲ್ಲಿ 
ಬರೆದು, ವಸೂಲಾತಿ ನಡೆದಂತೆ ಅದರಲ್ಲಿ ಗುರುತು ಹಾಕಿಕೊಳ್ಳುವ ಕೆಲಸ ಶ್ಯಾನು 
| ಭೋಗನದ್ದು . ತನ  ಕೈಗುರುತು ಹಾಕಿ ಶ್ಯಾನುಭೋಗ ಇಲ್ಲವೇ ಪಾರುಪತ್ಯಗಾರನು 
ಈ ಕಾಗದಗಳನ್ನು ರೈತನ ಮನೆಯಲ್ಲಿಯೇ ಇಟ ರುತ್ತಿದ್ದ. ಕಂದಾಯ ವಸೂ: 
ಲಾತಿಯ ಯಾವ ಹಂತದಲ್ಲೂ ಗೊಂದಲವಾಗದಂತೆ ನೋಡಿಕೊಳ್ಳ ಬೇಕೆಂದು ರಾಜನ 
ಕಬ್ಬಾ ಜ್ಞ ಯಾಗಿತ್ತು. ಎಲ್ಲಾ ಕಂದಾಯ ವಸೂಲಾದ ಅನಂತರ ಆ ಬಗ್ಗೆ ರೆ ೈತನಿಗೆ 
ಮಕ್ಕ ರಶೀದಿಯನ್ನು ಕೊಡಲಾಗುತಿತ್ತು. (14ನೇ ಅಪ್ಪ ಣೆ) 

2.9.2: ವ್ಯ ವಹಾರ : ಜನರು ವ್ಯಾವಹಾರಿಕ ಬದು ಸಂ ಉಸಯೋಗಿಸುವ 
ಅನೇಕ ವಸ್ತುಗಳ ಫ್‌ ನಾಮೆಯಲ್ಲಿ ಕೆಲವು ವಿವರಗಳಿವೆ. 


ಅಳತೆಗಳ ಸಂದರ್ಭದಲ್ಲಿ ಅರಮನೆಯ ಮುದ್ರೆ ಇರುವ ಕೋಲು ಮತ್ತು 
ಭಾರದ ಕಲ್ಲನ್ನೇ ವ್ಯಾಪಾರಿಗಳು ಬಳಸತಕ್ಕದ್ದೆಂದು ಹೇಳಲಾಗಿದೆ. 34 ನೇ 
ಅಸ್ಪಣೆಯ ಪ್ರಕಾರ ಯಾವ ವ್ಯಾಪಾರಿಯೂ ಊರೊಳಗೆ ಬಂದು ವ್ಯವಹಾರ ನಡೆಸ 
ಕೂಡದು. ಇಡೀ ಸಂಸ್ಥಾನದಲ್ಲಿ ಸೋಮವಾರ ಪೇಟಿ ಮತ್ತು ನೀರರಾಜೇಂದ್ರ 
ಪೇಟಿಗಳು ವ್ಯವಹಾರದ ಕೇಂದ್ರಗಳಾಗಿದ್ದುವು. 


ರೈತರಿಂದ ಏನನ್ನಾದರೂ ಅರಮನೆಗೆ ಖರೀದಿಸುವಾಗ ದಿವಾನ್‌ ಕಚೇರಿ 
ನಿರ್ಧರಿಸಿದ ಬೆಲೆಯನ್ನೇ ರೈತರ: ಒಪ್ಪಿಕೊಳ್ಳ ಬೇಕಾಗಿತ್ತು. ಮಾರುಕಟ್ಟೆಯಲ್ಲಿನ 
ಬೆಲೆಯ ಏರಿಳಿತಗಳು ರಾಜಾಸ್ಥಾನದ ನಿರ್ಣಯವನ್ನೇ ಅವಲಂಬಿಸಿಕೊಂಡಿದ್ದು ವು. 
ಶ್ರ ಮಟ್ಟಿಗೆ ಇಡೀ ರಾಜ್ಯದಲ್ಲಿ ಏಕರೂಪದ ನಿಯಮಾವಳಿಗಳೂ ಜಾರಿಯಲ್ಲಿದ್ದುವು. 
ಉದಾಹರಣೆಗೆ ಅರಮನೆಗೆ ಬತ್ತ ಬೇಕಾದರೆ, ರೈತರಿಗೆ ಐದುಬಟ್ಟ ಬತ್ತಕ್ಕೆ ಒಂದು 
'ಕಾಲು ವರಹಾ ಹಣವನ್ನು ಪ್ರತಿಯಾಗಿ ನೀಡುತ್ತಿದ್ದರು. ಬತ್ತವನ್ನು ಖರೀದಿಸು 
ವಾಗಲೂ ರ್ಳ ತನ ಒಟ್ಟು ಉತಾ ಶ್ರದನೆಯನ್ನು ಗಮನದಲ್ಲಿಟ್ಟು ಕೊಳ್ಳು ತ್ತಿದ್ದರು. 
100 ಬಟ್ಟಿ ಸ ಬೆಳೆಸುವಾತ ರಮನೆಗೆ ಸು ಬಟ್ಟಿ ಬತ ವನ್ನು 6 
ದಿತ್ತು. ಅಕ್ಕಿಯಾದರೆ, ಒಂದು ಕಂಟೀರಾಯಿ ಹಣಕ್ಕೆ ಇ ರಿಂದ 13 ಸೇರು 
ದೊರಕುತ್ತಿತ್ತು. 
ಏಲಕ್ಕಿಯನ್ನು ರೈತರು ಅರಮನೆಗೆ ತಂದು ಒಪ್ಪಿಸಬೇಕಾಗಿತ್ತು. ಅದಕ್ಕೆ 
ಅರಮನೆ ನಿಗದಿಮಾಡಿದ ಡರ ಈ ಕೆಳಗಿನಂತಿದೆ. 
ಉತ್ತ ಮ ತರದ ಏಲಕ್ಕು- -ಪಾಟಿಮಣ ಒಂದಕ್ಕೆ 20 ರೂಪಾಯಿ 
ಮಧ್ಯ ಮ ದರ್ಜೆಯ ಏಲಕ್ಕಿ —ಪಾಟಿಮಣ ಒಂದಕ್ಕೆ 17 ರೂಪಾಯಿ 
ಕಥಿಷ್ಯ ದರ್ಜೆಯದ್ದು BT ಒಂದಕ್ಕೆ 12715 ರೂಪಾಯಿ 


ಮೇಲೆ ಅವನಿಗಿರುವ 
ವ್ರ ದರಕ್ಕೆ ರೈತನು ಒಪ್ಪದಿದ್ದಲ್ಲಿ ಏಲಕ್ಕಿ ಕಟು ೨೬ ನಿ 
' ಅಧಿಕಾರವನ್ನು ರದ್ದುಪಡಿಸಲಾಗುತ್ತಿತ್ತು. 


೨೫೬ ಮಾನವಿಕ ಕರ್ಣಾಟಕ 


ಜೇಷ್ಮ ಮಾಸದಲ್ಲಿ ರೈತರು ಕಾಡಿನಿಂದ ಜೇನನ್ನು ಸಂಗ್ರಹಿಸಿ ಅರಮನೆ | 
ಒನ್ಪಿ ಸಬೇಕಾಗಿತ್ತ. ಜೇನಿನ ಮೇಣಕ್ಕೆ ಅರಮನೆ ನಿಗದಿ. ಪಡಿಸಿದ. ದರ ಇಂತಿಡೆ 


ಉತ್ತಮ ದರ್ಜೆಯ Re ಪಾಟಮಣ ಕಲ್ಲಿಗೆ 8 ರೂಪಾಯಿ 

ರಾಶಿ ಮೇಣಕೈ ಒಂದು ಪಾಟಮಣ ಕಲ್ಲಿಗೆ 7 ರೂಪಾಯಿ 

ರಾಜನ ಸಂಸ್ಥಾನದಿಂದ ಅಕ್ಕಿ ಮತ್ತು ಭತ್ತವನ್ನು ಹೊರಗಡೆಗೆ ಸಾಗಿ 
ಬೇಕಾದರೆ ಅಧಿಕಾರಿಗಳಿಗೆ ಸುಂಕ ತೆರಬೇಕಿತ್ತು. ಸುಂಕ ತೆತ್ತವರಿಗೆ ಅಧಿಕಾರಿಗಳು" 
ರಹದಾರಿ ಪತ್ರವನ್ನು ಕೊಡುತ್ತಿದ್ದರು. ಹೆಂಗಸರು ಮತ್ತು ದನಕರುಗಳಿಗೆ ಹೊರಗಡೆ 
ಹೋಗಲು ಅನುಮತಿ ಇರಲಿಲ್ಲ. ಅವರಿಗೆ ರಹದಾರಿ ಪತ್ರವನ್ನೂ ನೀಡುತ್ತಿರಲಿಲ್ಲ. 
35ನೇ ಅಪ್ಪಣೆಯಲ್ಲಿ ಸಿಗುವ ವಿವರಗಳು ಬೇಕಿ ರೀತಿಯವು. ಸುಳ್ಯ ಪರಿಸರದಿಂದ 
ಕೊಡಗಿಗೆ ಬಂದು ನೆಲಸಿದ ಜನರಲ್ಲಿ ಹೆಲವರಿಗೆ ಸುಳ್ಯ ಪರಿಸರದಲ್ಲಿ 'ಒಂದು ಮನೆ. 


ಮತ್ತು ಕೊಡಗಿನಲ್ಲಿ ಒಂದು ಮ ನೆ_--ಹೀಗೆ ಎರಡು ಮ ನೆಗಳಿದ್ದು ವು. ಆದರೆ ಈ 
ಎರಡು ಮ ನೆಗಳ ಮಧ್ಯೆ ಜನರು ಸರಾಗವಾಗಿ ಓಡಾಡದಂತೆ ಕಾನೂನ: ಮಾಡ. 
ಲಾಗಿತ್ತು. ಇದಕ್ಕಾಗಿ ಈ ಎರಡೂ ಪ್ರದೇಶಗಳ ಮಧ್ಯಭಾಗದಲ್ಲಿರುವ wpe 
ಸುಂಕದ ಕಟ್ಟಿಯನ್ನೂ ಮೂ 2 ಸೌದೆ, ಸ್‌ ಓಡಾಡುವ ಜನಗಳ | 
ಮತ್ತು ದನಕರುಗಳಿಗೆ ಸುಂಕದಿಂದ ವಿನಾಯತಿಯಿತ್ತು. . ಸೌದಿ, ಸೊಪ್ಪು, 
ತರಿಯುವ ಕತ್ತಿಗಳನ್ನು ಬಿಟ್ಟಕೆ ಬೇಕೆ ವಿಧದ ಕತ್ತಿಗಳನ್ನು ಸ ಕೊಂಡೊಯ್ಯರಿಿ | 
ಸಂಕದ ಅಧಿಕಾರಿಗಳು ಬಿಡುತಿ ಲಿಲ್ಲ. 

ಅರಮನೆಯಿಂದ ಸಾಲ ಪಡೆದರೆ ಅದಕ್ಕೆ ಬಡ್ಡಿಯನ್ನು ಕೊಡಲಾಗುತ್ತಿತ್ತು. 
ಈ ಬಡ್ಡಿ ದರದ ನಿಷ್ಕರ್ಷೆ ಕೂಡಾ ದಿವಾನಕಚೇರಿಯಲ್ಲಿಯೇ ಆಗುತ್ತಿತ್ತು. | 
10 ವರಹಾಗಳಿಗೆ, ಒಂದು ತಿಂಗಳ ಅವಧಿಯ ಸಾಲಕ್ಕೆ ಒಂದು ಹಣ ಬಡ್ಡಿಯನ್ನು | 
ನಿಗದಿ ಮಾಡಲಾಗಿತ್ತು. ಧಾನ್ಯ ವಾದಕಿ 100 ಬಟ್ಟಿ ಗೈ ಒಂದು ತಿಂಗಳ ಅವಧಿಯಲ್ಲಿ 
ಒಂದು ಬಟ್ಟಿಯನ್ನು ಬಡ್ಡಿ ಯಾಗಿ ಕೊಡಬೇಕಾಗಿತ್ತು. ಇವುಗಳನ್ನೆ ಲ್ಲ ಕಾಗದಗಳಲ್ಲಿ $ 
ದಾಖಲು ಮಾಡುತ್ತಿ ದ್ವರು. ತ 


3 ಸಮಾರೋಪ 


ಹೀಗೆ ಹುಕುಂ ನಾಮೆಯು ಲಿಂಗರಾಜೇಂದ್ರನ ಕಾಲದ ಆಡಳಿತಯಂತ್ರಡ | 
ಬಗೆಗೆ, ಆ ಕಾಲದ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಆರ್ಥಿಕ ವಿಚಾರಗಳ ಬಗೆಗೆ ' 
ಬಹು ಮುಖ್ಯವಾದ ನಿವರಗಳನ್ನು ಒದಗಿಸಿಕೊಡುತ್ತದೆ. ನೀರರಾಜೇಂದ್ರನ ಬದುಕಿನ ' 
ಕೊನೆಯ ಕಾಲದಲ್ಲಿ ಶಿಧಿಲವಾಗಿದ್ದ ರಾಜ ವ್ಯವಸ್ಥೆ ಸಿಯನ್ನು ಭಲನಡಿಸುವು | \ 
ಲಿಂಗರಾಜೇಂದ್ರನು ಅತ್ಯಂತ Ris " ಹುಕುಂ 'ಗಳನ್ನು ಜಾರಿಗೆ ' 
ತರಬೇಕಾಗಿತ್ತು. ಮೇಲಾಗಿ ದಿನೇ ದಿನೇ ಪ್ರಬಲಿಸುತ್ತಿ ದ್ದ ಬ್ರಿಟಿಸರ ಭಯವೂ ; ' 
ಅವನಿಗಿತ್ತು. "ಇವೆರಡನ್ನೂ ಸರಿಮಾಡಿಕೊಳ್ಳು Ay ಪ್ರಯತ್ನ ದಲ್ಲಿ ಧು ಇಡಿಯ | 


ಲಿಂಗರಾಜನ ಹುಕುಂನಾಮೆ-_ಒಂದು ಅಧ್ಯಯನ ೨೫೭ 


ಸಮೂಹವನ್ನೇ ಖಾಸಗಿ ಆಸ್ತಿಯಾಗಿ ಗಣಿಸಿ, ಅದರ ಬಗೆಗೆ ನಿರ್ಣಾಯಕ 
ಮಾತುಗಳನ್ನಾಡುತ್ತಾ ಹೋಗಿದ್ದಾನೆ. ಜನರನ್ನು ತನ್ನ ತೆಕ್ಕೆಗೆ ಒಗ್ಗಿ ಸಿಕೊಳ್ಳುವ 
ಪ್ರಯತ್ನವನ್ನು ನಾಮೆಯ ಲ್ಲಿನ ಜಂಡೊಂದು ಅಪ್ಪ ಣೆಯೂ Ka "ಹೇಳು ತ್ತ ತಿ 
ತ್‌ ದುಡಿಮೆಯನ್ನು " ಸೇವೆಯೆಂದು ಪರಿಗಣಿಸುವುದು ಕಂದಾಯವನ್ನು ಏರಿಸಿ, 
ನಿಷ್ಕ ರಾಗಿದ್ದ ವರಿಗೆ ದಯಾ ನೀಡುವುದು, ಭೂಮಿಯನ್ನು ಉಂಬಳಿಕೊಟ್ಟು, 

ಕೇಜಿ? ಪಡೆಯುವುದು ರಾಜ ಅನುಸರಿಸಿದ ತಂತ್ರ ಗಳಲ್ಲಿ ಕೆಲವೆ. 
19ನೇ ಶತಮಾನದ ಪೂರ್ವಾರ್ಧದಲ್ಲಿನ ಈ ಚಿತ್ರ, ಸಮಗ್ರ ಸುಧಾ ಆ ಕಾಲದ 
ರಾಜಕೀಯ ಸ್ಥಿತಿಯ ಚಿತ್ರಣವೂ ಹೌದು. 

ನಾಮೆಯಲ್ಲಿ ಬಳಸಲಾದ ಒರಟಾದ ಗದ್ಯವು ಕೂಡಾ ಪ್ರಭುತ್ವವು ನಿಯಂತ್ರಿಸ 
: ಬಯಸಿದ ಸಂಸ್ಕತಿಯ ಅಸಹಾಯಕ ಚಿತ್ರವನ್ನೇ ದಾಖಲುಮಾಡಿದೆ. ರಮ್ಯತ್ವವನ್ನು 
| ಕಳಕೊಂಡ ಭಾಷೆಗೂ ಆ ಕಾಲದ ರಾಜಕೀಯ ಸ ಸ್ವರೂಪಕ್ಕೂ ಗಾಢ ಸಂಬಂಧನಿದೆ. 

ವಸ್ತು ನಿಷ್ಕವಾದ ಗದ್ಯ ದ ಉಗಮವು ಸಾಧ್ಯವಾದದ್ದು ವಸ್ತುನಿಷ್ಠವಾದ ರಾಜಾಜ್ಞೆ ಯೆ 
ಸಿರ್ಧದೊಳ್ಗಿನಿಂದಲೇ ಎಂಬುದನ್ನು ಗಮನಿಸಬೇಕು. ಅಳುವನರ್ಗ ಯಾವ 
ಮೋಸವು ಇಲ್ಲದೆ ಅಪ ಸಣೆಗಳನ್ನು ನೇಯುತ್ತಾ, ಬರುವಾಗ, ಅಷ್ಟೇ ಖಚಿತವಾಗಿ 
ಗದ್ಯ ಸೃಷ್ಟಿಯಾಗುತ್ತಾ. ಐತಿ: 


ಅಡಿಟಿಪ್ಪಣಿಗಳು 


1. ಈ ಮಲೆಗಳೆಲ್ಲವೂ ಈಗ ಏಲಕ್ಕಿ ಮಲೆಗಳಾಗಿವೆ. ಕಾಡುತ್ಪತ್ತಿಗಳೆಲ್ಲ ನಷ್ಟವಾಗಿ 
ಭೂಮಾಲಿಕರ ಹಿಡಿತದಲ್ಲಿ ಖಾಸಗೀ ಆಸ್ತಿಗಳಾಗಿ ಕಾಡುಗಳು ತೆಳುವಾಗಿವೆ. 

2. ವಿವರಗಳಿಗೆ ನೋಡಿರಿ: ಪುರುಷೋತ್ತಮ, ಬಿ, 1985. 

3, ಕೊಡಗಿನಾದ್ಯಂತ ನಿಬಿಡವಾಗಿ ಬೆಳೆದಿರುವ ಬಿದಿರಿನ ಬಗ್ಗೆ ಮತ್ತು ಬಿದಿರಕ್ಕಿಯ ಬಗೆಗೆ 
ನಾಮೆಯಲ್ಲಿ ಯಾವ ಉಲ್ಲೇಖವೂ ಇಲ್ಲದಿರುವುದು ಆಶ್ಚರ್ಯಕರವಾಗಿದೆ. 

°° 4.  ಸುಳ್ಯಪರಿಸರದಲ್ಲಿ 1800ರ ಸುಮಾರಿನಲ್ಲಿ ರಾಗಿಯೇ ಪ್ರಧಾನ ಆಹಾರವಾಗಿತ್ತೆಂದಕ 
' ಊಹಿಸಲು ಅವಕಾಶವಿದೆ. ವಿವರಗಳಿಗೆ ನೋಡಿರಿ: ಪುರುಷೋತ್ತಮ, ಬಿ., 1985 ಪು, 60-80 

5. ಸುಮಾರು ಒಂದೂವರೆ ಎಕ್ರೆ ಜಾಗದಲ್ಲಿ ಗದ್ದೆ ಬೇಸಾಯ ಮಾಡುವವನು. 

6. 1982-83ರಲ್ಲಿ ನಾನು ಕೊಡಗಿನಲ್ಲಿ ಕ್ಷೇತ್ರಕಾರ್ಯದ ನಿಮಿತ್ತ ಸುತ್ತಾಡಿದಾಗ ಬಲ್ಲ 
ಮಾವಟಿಯಲ್ಲಿ ದೊರೆತ ಮಾಹಿತಿ, ಶನಿವಾರಸಂತೆಯ ಸುತ್ತುಮುತ್ತಲೂ ಇಂಥ ಮಾಹಿತಿಗಳು 
ಸಿಕ್ಕಿವೆ. 

7. ಕೊಡಗಿನ ಕಾಫಿ ಮತ್ತು ಏಲಕ್ಕಿ ತೋಟಗಳಲ್ಲಿ ದುಡಿಯುತ್ತಿರುವ ಹೆಂಗಸರು ಭೂ 
ಮಾಲಕರ ಲೈಂಗಿಕ ಆಕ್ರಮಣಕ್ಕೆ ತುತ್ತಾಗುತ್ತಿರುವುದು ಪೂರ್ತಿವಾಗಿ ಇಂದಿಗೂ ನಿಂತಿಲ್ಲ, ಆದರೆ 
' ಹಿಂದಿನಂತೆ ಬಹಿರಂಗವಾಗಿ ಇಲ್ಲ. 


17 


೨೫೮ ಮಾನವಿಕ ಕರ್ಣಾಟಕ ಸ 


8. ಗೌಡ ಪದವು " ಗ್ರಾಮಕೂಟ ' ಎಂಬ ಸಂಸ್ಕೃತ ಪದದಿಂದ ಸಿದ್ಧಿಸಿದೆ. (ಸಂ) ಗ್ರಾಮ ' 
ಕೂಟ (ಪ್ರಾಕೃತ) ಗಾಮಊಡ, ಗಾಮಉಡ-- (ಕನ್ನಡ) ಗಾಮುಂಡ-ಗಾವುಂಡ-ಗೌಂಡ 
ಗೌಡ. ವಿವರಗಳಿಗೆ ನೋಡಿರಿ : ಪುರುಷೋತ್ತಮ, ಬಿ, 1985, ಪು. 5-15. 

9. ವೀರರಾಜನ ಕಾಲದಲ್ಲಿ ಹೊಂಬಾಳೆ ನಾಯಕನು ಪ್ರಧಾನ ದಿವಾನನಾಗಿದ್ದ. ಲಿಂಗ 
ರಾಜನ ಕಾಲದಲ್ಲಿ ಸೋದೆ ಬಸವಲಿಂಗನು ಮುಖ್ಯ ದಿವಾನನಾಗಿ ಕೆಲಸ ಮಾಡುತ್ತಿದ್ದ. (ಕೃಷ್ಣಯಃ 
1974 ; 334-361) 

10. ರಾಜನ ಅಪ್ಪಣೆಯ ಹೆಸರಿನಲ್ಲಿ ಪಾರುಪತ್ಯಗಾರರು ತಮ್ಮ ಸ್ವಾರ್ಥಕ್ಕಾಗಿ ಹೆಚ್ಚಿಗೆ 
ಕಂದಾಯ ವಸೂಲಿ ಮಾಡುತ್ತಿದ್ದರೆಂಬುದೂ ಇಲ್ಲಿ ಧ್ವನಿತವಾದ ವಿಚಾರ. 

11. ಕೊಡಗಿಗೆ ಗೌಡರು ವಲಸೆ ಬರಲು ಕಾರಣವೇನೆಂಬುದಕ್ಕೆ ಮತ್ತು ವಲಸೆ ಬಂದ 
ಕಾಲದ ವಿವರಗಳಿಗೆ ನೋಡಿರಿ ; ಪುರುಷೋತ್ತಮ, ಬಿ., 1985 ; 1-60 

12. ಲಿಂಗರಾಜೇಂದ್ರನ ಗಜದಲ್ಲಿ ಭೂಮಿಯನ್ನು ಅಳೆಸಿ, ಭೂಮಿಯ ಗಂಣಕ್ಕೆ ಅನುಗುಣ 
ವಾಗಿ ಕಂದಾಯವನ್ನು ನಿಗದಿಪಡಿಸಿ, ಅದನ್ನು ಪುಸ್ತಕಗಳಲ್ಲಿ ದಾಖಲು ಪಡಿಸಲಾಗಿತ್ತು. ಇಂಥ ಪುಸ್ತಕ 
ಗಳು ಕೈಬರಹದಲ್ಲಿದ್ದು ಅವು"ಲಿಂಗರಾಜನ ಶಿಸ್ತೆ '೦ದು ಜನಪ್ರಿಯವಾಗಿವೆ. ಮಡಿಕೇರಿಯ ಅರಮನೆ: ; 
ಯಲ್ಲಿರುವ ವಸ್ತುಸಂಗ್ರಹಾಲಯದಲ್ಲಿ ಇವುಗಳನ್ನು ನಾವು ಕಾಣಬಹುದು. | 

13. ಒಂದು ಪಾಟಮಣವೆಂದರೆ 143, ಕಿಲೋ ತೂಕವಾಗುತ್ತದೆ. ಮಂಗಳೂರು ವಿಶ್ವ 
ವಿದ್ಯಾನಿಲಯದ ಕನ್ನಡ ವಿಭಾಗದ ವಸ್ತುಸಂಗ್ರಹಾಲಯದಲ್ಲಿ ಪಾಟಮಣದ ಕಲ್ಲಿದೆ. 

14. ಮೈಸೂರಿನ ಕಂಠೀರವನರಸನು ತನ್ನ ಹೆಸರಿನಲ್ಲಿ " ಕಂಠೀರಾಯಿ ಹಣ 'ವನ್ನು ಮುದ್ರಿಸಿ 
ದ್ದಾನೆ. ವಿವರಗಳಿಗೆ ನೋಡಿರಿ : ಶ್ರೀಕಂಠಶಾಸ್ತ್ರಿ, 1960 ; ಪು. 350-51. 


ಗ್ರಂಥಯಣ 


1. ಕುಶಾಲಪ್ಪಗೌಡ, ಕೆ. ಮತ್ತು ಚಿನ್ನಪ್ಪಗೌಡ, ಕೆ. “ದಕ್ಷಿಣ ಕನ್ನಡ ಜಿಲ್ಲೆಯ ಕೈಫಿಯತ್ತು 
ಗಳು'', ಉಜಿರೆ: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪುಸ್ತಕ ಪ್ರಕಾಶನ ಮಾಲೆ; 1983. 

2. ಕೃಷ್ಣಯ್ಯ. ಡಿ. ಎನ್‌. “ಕೊಡಗಿನ ಇತಿಹಾಸ”, ಮೈಸೂರು : ಪ್ರಸಾರಾಂಗ, ಮೈಸೂರು. | 
ವಿಶ್ವವಿದ್ಯಾನಿಲಯ, ಮೈಸೂರು ; 1974. 

3. ಪುರುಷೋತ್ತಮ, ಬಿ. “ಸುಳ್ಯ ಪರಿಸರದ ಗೌಡ ಜನಾಂಗ_ಒಂದು ಸಾಂಸ್ಕೃತಿಕ 
ಅಧ್ಯಯನ”, ಮಂಗಳಗಂಗೋತ್ರಿ uted ವಿಶ್ವವಿದ್ಯಾನಿಲಯಕ್ಕೆ ಒಪ್ಪಿಸಿದ ಪಿಎಚ್‌.ಡಿ. ; 
ನಿಬಂಧ-ಅಪ್ರಕಟಿತ) : 1985. 

4. ಶಂಕರನಾರಾಯಣ ಭಟ್ಟ, ಕೆ. ಎದುರ್ಕಳ ; “ಶ್ರೀ ಕಾವೇರಿ ವೈಭವ”, ಭಾಗಮಂಡಲ : ; 
ಶ್ರೀ ರಾಮಕೃಷ್ಣ ಪ್ರಕಾಶನ ; 1978. 

5. ಶರ್ಮ, ತಿ.ತಾ; “ಚರಿತ್ರಿಕ ದಾಖಲೆಗಳು”, ಬೆಂಗಳೂರು : ಕನ್ನಡ ಸಾಹಿತ್ಯ ಪರಿಷತ್ತು, 
1971. 


ಲಿಂಗರಾಜನ ಹುಕುಂನಾಮೆ- ಒಂದು ಅಧ್ಯಯನ | ೨೫೯ 


6. Bhat P. Mariappa (Ed). “Tulu-English Dictionary”, 
Madras : University of Madras ; 1967. 

7. Kiskapatrick E.M. (Ed). “Chambers 20th Century 
Dictionary”, New Delhi : A.P.P. Limited., 1983, 

8, Kittel. “Kannada English Dictionary”, Madras : 
University of Madras, 1973. 

9. Richter G., “Gazetteer of Coorg’’, Delhi : B. R. Publish- 
ing Corporation : 1984, 

10. Satyan Sri B. N. “Mysore State Gazetteer-Coorg 
‘district’, Bangalore: The director of Printing Stationary and 
Publications ; 1965. 

11. Srinivasa M.N., “Religion and Society among the 
Coorgs of South India”, Bombay : Media Promoters and Publi- 
shers, 1952. 


ಲಿಂಗರಾಜೇಂದ್ರ ಪಟ ಕೆ ಬಂದನಂತರ ಆಡಳಿತ ಸಂಬಂಧವಾಗಿ ಇವನು ' 
ಹೊರಡಿಸಿದ ಹುಕುಂ 'ನಾಮೆಯಲ್ಲಿರುವ 52 ಆಜ್ಞೆಗಳು ಒಬ್ಬ ತಜ್ಞ ಆಡಳಿತಗಾರನ 
ಬುದ್ಧಿಮತ್ತೆ ಯನ್ನು ಪ್ರದರ್ಶಿಸುತ್ತ ವೆ. ಅರಮನೆಯ ಕೇಂದ್ರ ಕಚೇರಿಯ ನೌಕರರಿಗೆ, 
ನಾಡುಗಳ ಅಧಿಕಾರಗಳಿಗೆ, ಶಾನುಭೋಗರಿಗೆ, ಕಂದಾಯ ವಸೂಲಿ ಸಂಬಂಧ. 
ಮುಂತಾಗಿ ಇವನು ನೀಡಿದ ಸೂಚನೆಗಳು ಮನನೀಯವಾಗಿವೆ, ಭೂಮಿಯ 
ಉತ ಶ್ರನ್ನ್ನ ದ ಹೆತ್ತನೆಯ ಒಂದಂಶವನ್ನ ಷೆ € ಇವನು ಕಂದಾಯವಾಗಿ ಸಂಗ್ರಹಿಸುತ್ತಿ ದ್ದ. 
ಕಂದಾಯವನ್ನು ವರ್ಷಕ್ಕೆ ನಾಲ್ಕು ಕಂತುಗಳಲ್ಲಿ ಸಲ್ಲಿಸಲು ಅವಕಾಶವಿತ್ತ ಲ್ಲ 
ಕಂದಾಯ ಸಂದ ಬಗ್ಗೆ ರಶೀತಿ ನೀಡಬೇಕೆಂದು ಅಧಿಕಾರಿಗಳಿಗೆ ಕಟ್ಟ ಪ್ಪಣೆ ನೀಡಿದ್ದ. 
ಈ ಹುಕುಂಗಳಲ್ಲಿ ನ್ಯಾಯ ತೀರ್ಮಾನ, ಜಾತಿಕಟ್ಟಳೆಗಳ ರಕ್ಷಣೆ, ವಾ ಪಾಠ 


ಶ್ರಿ 
ವ್ಯ ವಹಾರಗಳಿಗೆ ಸಂಬಂಧಿಸಿದ ಸೂಚನೆಗಳೂ ಇವೆ. 


ಕ 
ಕರ್ನಾಟಕ: ಕನ್ನಡ ವಿಷಯ ವಿಶ್ವಕೋಶ, ಪು. ೧೨೯೦ 


ಎಚ್‌. ಎಂ. ನಾಗರಾಜರಾವ್‌ 


ಕರ್ನಾಟಿಕದ ಪ್ರಾಕೃತ ಶಾಸನಗಳು” 


“ಯಾವುದೀ ಪ್ರದೇಶದ ಭಾಸೆ, ಸಾಹಿತ್ಯ, ಸಂಸ್ಕೃತಿ, ಇತಿಹಾಸಗಳ ಅಧ್ಯಯ 
ನಕ್ಕೆ ಶಾಸನಗಳು ಅಮೂಲ್ಯ ಆಕರಗಳು.”1 ಭಾರತೀಯರಿಗೆ ಇತಿಹಾಸವೇ 
ಇಲ್ಲವೆಂಬ ಕೆಲವು ವಿದೇಶೀ ವಿದ್ವಾಂಸರ ಟೀಕೆಯನ್ನು ಹುಸಿಗೊಳಿಸುವಲ್ಲಿ ಪ್ರಧಾನ 
, ಪಾತ್ರ ವಹಿಸಿದ್ದು ಶಾಸನಗಳೇ. “ಸುದ್ಧೈವದಿಂದ ನಮ್ಮ ನಾಡಿನ ಶಾಸನ ಸಂಪತ್ತು 
'ಕೇ0ಸವಾನಿದೆ. ೧2 ನಮ್ಮ ದೇಶದ ಅತಿ ಪಾ ಚೀನ ಶಾಸನಗಳೆಲ್ಲ ಪ್ರಾಕೃತ ಭಾಷೆ 
ಯಲ್ಲಿ ರಚಿತವಾದವು. ಗುಪ್ತರ ಜಾರ ಭಾರತದ ಎಲ್ಲ ಸ್ಥಳಗಳಲ್ಲೂ ಶಾಸನ 
ಗಳಿಗೆ ಬಹುಮಟ್ಟಿಗೆ ಪ್ರಾಕೃತ ಭಾಷೆಯನ್ನು ಬಳಸಿರುವುದನ್ನು ಕಾಣುತ್ತೇವೆ. 

ಕರ್ನಾಟಿಕದಲ್ಲಿ ಕ್ರಿ.ಪೂ. ಮೂಂನಯ 7ತೆಮಾನದಿಂದ ಸುಮಾರು ಕ್ರಿ.ಶ. 
ನಾಲ್ಕನೆಯ: ಶತಮಾನದ ಆದಿಯವರೆಗೆ ಪ್ರಾಸ್ಟ್ರೃತವು ಶಾಸನ ಭಾಷೆಯಾಗಿ ಬಳಕೆ 
ಯಾಗಿರುವುದು ಕಂಡುಬರುತ್ತದೆ. “ಇದರಿಂದ ಕನ್ನಡ ಭಾಷೆಯ ಪ್ರಾರಂಭ ಕಾಲದಲ್ಲಿ 
ಪ್ರಾಕೃತವು ಮಹತ್ತ್ವದ ಪರಿಣಾಮ ಬೀರಿರಬೇಕೆಂಬ ಭಾವನೆ ಸಹಜ.”3 ಆದರೆ 
ಲಭ್ಯ ಶಾಸನಸಾಮಗ್ರಿ ಅತ್ಯಲ್ಪ ಪ್ರಮಾಣದ್ದಾಗಿರುವುದರಿಂದ ಈ ಕುರಿತು ನಿರ್ಣಯಿಸು 
ವುದು ಕಷ್ಟ ವೇ. 

“ಒಟ್ಟು ಭಾರತೀಯ ಶಾಸನ ಪ್ರಸಂಚಕ್ಕ ಅಶೋಕನ ಶಾಸನಗಳು ಉಗಮ 
'ವಾರುವಂತೆ “world ಶಾಸನವಾಹಿನಿಗೂ ಅವು ಮೂಲಸ್ರೋತವಾಗಿವೆ.”4 
ಅಶೋಕನ ಶಾಸನಗಳ ಭಾಷೆ ಪ್ರಾ ಕೃ ತ ಮತ್ತು ಲಿಪಿ ಬ್ರಾಹ್ಮೀ. 4, ಡಿ ಮತ್ತು 
ಶೈಲಿ ಹಾಗೂ ಉದಾರವೂ ui: ತೂ ಆದ ಗಲ ಸಲುವಾಗಿ ಸಾಹಿತ್ಯದ 
ನೆಲೆಗೇರಲು ಅರ್ಹ”ವಾಗಿರುವ ಈ ಶಾಸನಗಳು “ಉದಾರವಾದ ರಾಜನೊಬ್ಬನ 
 ಅಶ್ರಯದಲ್ಲಿರುವ ಕಾವ್ಯಜೀವಿ ಶುಷ್ಕಪಂಡಿತ ಸ್ತುತಿಪಾಠಕನ ಒಳ್ಳೆ ಒಕ್ಕಣೆಯ 
ಉದ್ಗಾ ರಗಳಲ್ಲ.”5 ಶಾಂತಿ ಸಹಕಾರಗಳ ಸಂದೇಶವನ್ನು ಸಾರುವ ಅಶೋಕನ 

| 


* ಮೈಸೂರು ವಿಶ್ವವಿದ್ಯಾನಿಲಯದ ಜೈನಾಲಜಿ ವಿಭಾಗದವರು 1986 ಮಾರ್ಚ್‌ನಲ್ಲಿ 


"ನಡೆಸಿದ ವಿಚಾರಗೋಷ್ಠಿಯಲ್ಲಿ ಮಂಡಿಸಲಾದ ಪ್ರಬಂಧ. 


೬೨ ಮಾನವಿಕ ಕರ್ಣಾಟಕ 


ಶಾಸನಗಳು ಪ್ರಪಂಚದ ಇತಿಹಾಸದಲ್ಲಿಯೇ ವಿಶಿಷ್ಟ ಸಾನ ಪಡೆದಿವೆ. “ಕೆಲವು 
ಲೇಖಗಳ ರೂಪ, ಅವುಗಳ ಶೈಲಿ ಮತ್ತು ಅವುಗಳಲ್ಲಿಯ ಮಾನವೀಯ ವಿಚಾರ 
ಇವೆಲ್ಲ ಚಿರಂತನ ಬೆಲೆಯುಳ್ಳೆ ವಾಜ್ಮಯವೇ ಸರಿ, 76 | 

' ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ. | 
ಸಿದ್ದಾಪುರ ಹಾಗೂ ಜಟಂಗ ರಾಮೇಶ್ವರಗಳಲ್ಲಿ ಮತ್ತು ರಾಯಚೂರು ಜಿಲ್ಲೆ ಯ 
ಮಸ್ಕಿ, ಪಾಲ್ಕಿಗುಂಡು ಹಾಗೂ ಗವಿಮಠಗಳಲ್ಲಿ ಲಭ್ಯವಾಗಿವೆ. ಇತ್ತಿ (ಚಿನ ವರ್ಷ 
ಗಳಲ್ಲಿ ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಉದೆಗೊಳ್ಳೆಂ ಎಂಬ ಸ್ಥಳಗಳಲ್ಲಿ ತಲಾ 
ಎರಡು ಶಾಸನಗಳು ದೊರೆತಿರುವುದು ಗಮನಾರ್ಹ; ಮಾತ್ರವಲ್ಲ, ಆ ಭಾಗದಲ್ಲಿ 
ಸರ್ವೇಕ್ಷಣ ಕಾರ್ಯ ಇನ್ನೂ ಸಮಗ್ರವಾಗಿ ನಡೆಯಬೇಕಾದ ಆವಶ್ಯಕತೆಯನ್ನು 
ಇದು ಎತ್ತಿ ತೋರಿಸುತ್ತದೆ. 

ಕಳೆದ ಶತಮಾನದ ಮೂರನೆಯ ದಶಕದಲ್ಲಿಯೇ ಬ್ರಾಹ್ಮೀ ಶಾಸನಗಳನ್ನು ಓದಿ' 
ಅವುಗಳ ಸಾರವನ್ನು ಅರಿಯುವುದು ಸಾಧ್ಯವಾದರೂ ಇವೆಲ್ಲವನ್ನು ಬರೆಯಿಸಿದ 1 
ದೇವಾನಾಂಪ್ರಿಯ ಪ್ರಿಯದರ್ಶಿ ಯಾರೆನ್ನುವುದು ಹಲವು ದಶಕಗಳ ಕಾಲ ಕಿಗೂಢ 1 
ವಾಗಿಯೇ ಉಳಿಯಿತು. 1915ರಲ್ಲಿ ಮಸ್ಕಿ ಶಾಸನ ಅನ್ವೇಹಿತವಾಗಿ ಪಾಠ ಪ್ರಕಟ 
ವಾದಾಗ ಅದರಲ್ಲಿಯ " ದೇವಾನಾಂಪಿಯಸ ಅಸೋಕಸ' ಎಂಬ ಭಾಗ ಈ ಒಗಟನ್ನು | 
ಬಿಡಿಸಿಕೊಟ್ಟಿತು. ಮೌರ್ಯ ಸಾಮ್ರಾಟ ಅಶೋಕನೇ ಈ ಶಾಸನಗಳ ಕರ್ತೃವೆಂದು | 
ತಿಳಿದುಬಂದಿತು. ಮುಂಡೆ 1954ರಲ್ಲಿ ಮಧ್ಯ ಪ್ರದೇಶದ ಗುಜರ್ರಾ ಎಂಬಲ್ಲಿ | 
ದೊರೆತ ಶಾಸನದಲ್ಲಿಯೂ ಅಶೋಕನ ಉಲ್ಲೇಖವಿದ್ದಿತು. ಇತ್ತೀಚಿಗೆ ನಿಟ್ಟೂರು 
ಮತ್ತು ಉದೆಗೊಳ್ಳೆಂಗಳಲ್ಲಿ ಅನ್ವೇಸಿತವಾದ ನಾಲ್ಕು ಶಾಸನಗಳಲ್ಲಿ ಮೂರರಲ್ಲಂತೂ 1 
ಅಶೋಕನ ಹೆಸರಿದೆ. ನಾಲ್ಕನೆಯ ಶಾಸನ ಸವೆದುಹೋಗಿದೆ;, ಪ್ರಾಯಶಃ 
ಅದರಲ್ಲಿಯೂ ಅಶೋಕನ ಹೆಸರಿದ್ದಿರಬಹುದು. ಒಂದು ವೇಳೆ ಇದನ್ನು ಬಿಟ್ಟರೂ ' 
ಅಶೋಕನ ಹೆಸರಿರುವ ಐದು ಶಾಸನಗಳಲ್ಲಿ ನಾಲ್ಕು ಕರ್ನಾಟಕದಲ್ಲಿಯೇ ಇರುವುದು 
ಒಂದು ವಿಶೇಷ, 

ಕಳಿಂಗದ ಯುದ್ದದಲ್ಲಿ ಜಯ ಸಾಧಿಸಿದರೂ ಅಶೋಕನ ಮನಸ್ಸಿನಲ್ಲಿ ಮಹಾ . 
ಕ್ರಾಂತಿಯೊಂದು ಘಟಿಸಿ ಆತನಲ್ಲಿ ಪರಿವರ್ತನೆಯನ್ನು ಂಟುಮಾಡಿತು. ಆತನ ' 
ಆಧ್ಯಾತ್ಮಿಕ ಬದುಕಿನ ಸೌಧದ ಕೆಸರುಗಲ್ಲು ಈ ಯುದ್ಧ. ಶಾಂತಿಯ ಸಂದೇಶವನ್ನು | 
ಬಲಿಷ್ಕ ಹಾಗೂ ಜಯಶಾಲಿ ಅರಸನೊಬ್ಬ ಸಾರುವುದಕ್ಕೂ ಕವಿಯೊಬ್ಬ ಕನಸು , 
ಕಂಡು ಹಾಡುವುದಕ್ಕೂ ಅಥವಾ ಧಾರ್ಮಿಕ ಮುಖಂಡನೊಬ್ಬ ಉಪದೇಶಿಸುವುದಕ್ಕೂ | 
ಇರುವ ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ಇಂದು ಹಾಗೆ ಹಾಡುವ ಕನಿಗಳು ; 
ಅಥವಾ ಉಪದೇಶಿಸುವ ಮುಖಂಡರೇನೋ ಇದ್ದಾರೆ; ಆದರೆ ಅಶೋಕನಂಥ . 
ಆಡಳಿತಗಾರರೇ ಇಲ್ಲ! ಅಶೋಕ ತನ್ನನ್ನೇ ಉದಾಹರಣೆಯಾಗಿರಿಸಿಕೊಳ್ಳುತ್ತ, ' 
ಧರ್ಮಮಾರ್ಗದಲ್ಲಿ ಕ್ರಮಿಸಬೇಕಾದ ದೂರವನ್ನು ಅರಿತುಕೊಳ್ಳುತ್ತ, ಜೀವನದ 


ಇದಿ 


ಕರ್ನಾಟಕದ ಪ್ರಾಕೃತ ಶಾಸನಗಳು ೨೬೩ 


ಮೌಲ್ಯಗಳನ್ನು ತನ್ನ ಪ್ರಜೆಗಳಿಗೆ ನೇರವಾಗಿ ಸರಳವಾಗಿ ತಿಳಿಸಿದ ಮಾನವ 
ಕುಲಕ್ಕೊಂದು ನೀತಿಸಂಹಿತೆಯನ್ನು ರೂಪಿಸಿದ. “ಯುದ್ಧದ ರಾದ್ಧ್ರಾಂತದಲ್ಲೇ ಇನ್ನೂ 
ತೊಡಗಿರುವ ನಮಗೆ ಪ್ರಾಯಶಃ ಅಶೋಕನ ಆ ಮಾತುಗಳು ತುಂಬ ಅರ್ಥವತ್ತಾಗಿನೆ. 
ಅಶೋಕ ಬದಲಾಯಿಸಿದ. ಆದರೆ ಮಾನನೀಯ ಚೀತನ ಮಾತ್ರ ಕಳೆದ ಎರಡು 
ಸಾವಿರ ವರ್ಷಗಳ ಅಂತರದಲ್ಲಿ ಇನ್ನೂ ಅಧಃಪಾತಾಳಕ್ಕಿಳಿದಿದೆ.?? 

ಒಂದೆಡೆ ಅಶೋಕನೇ "ಕಿಯಚು ಧಮ್ಮೇತಿ_ -ಧರ್ಮ ಎಂದರೇನು ?-- 
ಎಂದು ತನ್ನನ್ನೇ ಪ್ರಶ್ನಿಸಿಕೊಳ್ಳುತ್ತ " ಅಪಾಸಿನವೆ, ಬಹುಕಯಾನೆ, ದಯ, ದಾನೆ, 
ಸಜಿ, ಶೋಚಯೆ'-ಪಾಪಭೀರುತೆ, ಸತ್ಕಾರ್ಯ, ಕಾರುಣ್ಯ, ಔದಾರ್ಯ, ಸತ್ಯ 
ಹಾಗೂ ಪರಿಶುದ್ಧ ನಡೆ--ಎಂಬ ಉತ್ತರವನ್ನು ಕಂಡುಕೊಂಡಿದ್ದಾನೆ. ಇಂಥ ಧರ್ಮ 
.. * ಹಿದಲೋಕಿಕ-ಪಾಲಲೋಕಿಕ '- -ಇಹಪರಗಳೆರಡಕ್ಕೂ ಸಲ್ಲುವುದೆನ್ನುವುದು ಆತನ 
ನಿಲುವು. ಅಶೋಕ ಯಾವುದೇ ಹೊಸ ಧರ್ಮವನ್ನು ನಿರೂಪಿಸಲಿಲ್ಲ; ಎಲ್ಲ ಮತ 
ಗಳನ್ನೂ ಸಮಾನ ಗೌರವದಿಂದ ಕಂಡ" ದೇವಾನಾಂಪಿಯೆ ಪಿಯದಸಿ ರಾಜಾ ಸವ 
ಪಾಸಂಡಾನಿ ಪೂಜಯತಿ.'8 ಆತನ ಶಾಸನಗಳೆಲ್ಲ ನಿಜಕ್ಕೂ ಧರ್ಮಲಿಪಿಗಳೇ. 

ಬ್ರಹ್ಮಗಿರಿಯ ಶಾಸನ ಪಾಠದ ಈ ಭಾಗವನ್ನು ನೋಡಿ ; “ದೇವಾನಾಂ 
ಪ್ರಿಯನು ಹೇಳುವನು : ತಾಯಿತಂದೆಯರಿಗೆ ಶುಶ್ರೂಷೆ ಮಾಡತಕ್ಕದ್ದು ; ಹಾಗೆಯೇ 
ಗುರುಗಳಿಗೂ ಪ್ರಜೆಗಳಲ್ಲಿ ದಯೆಯಿಡತಕ್ಕದ್ದು. ಸತ್ಯವನ್ನೇ ಆಡತಕ್ಕದ್ದು; ಇಂತಹ 
ಧರ್ಮಗುಣಗಳನ್ನೆ € ಅವಲಂಬಿಸತಕ್ಕದ್ದು. ಶಿಷ್ಯರು ಗುರುಗಳನ್ನು ಗೌರವಿಸಬೇಕು. 
ಹಾಗೆಯೇ ಜ್ಞಾತಿಗಳನ್ನೂ . ಇದೇ ಪುರಾಣವಾದ ಪ್ರಕೃತಿ. ಇದು ದೀರ್ಥಾ 
ಯುಸ್ಸನ್ನು ಕೊಡುತ್ತದೆ. ಇದನ್ನೇ ಮಾಡತಕ್ಕದ್ದು. ಇದ್ದೇ ದೇವಾನಾಂಪ್ರಿಯನ 
ಧರ್ಮ. ಲಿಪಿಕಾರ ಚಸಡನಿಂದ ಬರೆಯಲ್ಪಟ್ಟಿದ್ದು.” ತೈತ್ತಿರೀಯ ಉಪನಿಷತ್ತಿನಲ್ಲಿ 
ಹೇಳಿರುವ "ಮಾತೃದೇವೋ ಭವ ಪಿತೃದೇವೋ ಭವ' ಎಂಬ ಅಭಿಪ್ರಾಯವನ್ನೇ 
ಅಶೋಕನು ಪ್ರರಾಣವಾದ ಧರ್ಮ ಎಂದು ಹೇಳುತ್ತಿರಬಹುದೆಂದು ನಾ. ಕಸ್ತೂರಿ 
ಯವರು ಭಾನಿಸುತ್ತಾರೆ.10 ಅಶೋಕನ ಶಾಸನಗಳಲ್ಲಿ "ಜಂಬೂದೀಪ'ದ ಉಲ್ಲೇಖ 
ವಿರುವುದೂ ಗಮನಾರ್ಹ. 

ವಿವಿಧ ಸ್ಥಳಗಳಲ್ಲಿರುವ ಅಶೋಕನ ಶಾಸನಪಾಠಗಳಿಂದ ಅವು ಅಧಿಕೃತ ಸಹಿ. 
' ಯೊಂದರ ಹಲವು ಪ್ರತಿಗಳೆನ್ನುವುದು ಸ್ಥಿರಪಡುವುದಾದರೂ ಸಣ್ಣ ಪುಟ್ಟಿ ಪದ ವ್ಯತ್ಯಾಸ 
ಗಳನ್ನು ಹೊರತುಪಡಿಸಿ; ವಾಕ್ಯಗಳಲ್ಲಿಯೇ ಬದಲಾವಣೆಗಳಿರುವುದೇಕೆ ಎಂಬ ಪ್ರಶ್ನೆ 
ಉದ್ದ ವಿಸುತ್ತದೆ. ನಿಟ್ಟೂರು ಮತ್ತು ಉದೆಗೊಳ್ಳೆಂನಂಥ ಪರಸ್ಪರ ಅನತಿ wi 
ದಲ್ಲಿರುವ ಗ್ರಾಮಗಳಲ್ಲಿನ ಶಾಸನಪಾಠಗಳಲ್ಲಿಯೂ ಇಂಥ ವ್ಯತ್ಯಾಸಗಳಿರುವುದೇಕೆ ] 
ಪ್ರ ಪ್ರಶ್ನೆಗೆ ಸೂಕ್ತ ಉತ್ತರವಿನ್ನೂ ಸಿಕ್ಕಿಲ್ಲ. il: 

«ಚತೋಕನ ಶಿಲಾಲೇಖಗಳನ್ನು ನಾವು ಭಾಷಾದೃಸ್ಟಿಯಿಂದೆ ಅಭ್ಯಾಸ 


a 


ಮಾಡಿದರೆ ಆದರಲ್ಲಿ ಪಶ್ಚಿಮಜೀಶದ ಮತ್ತು ಪೂರ್ವದೇಶದ ಸ್ಪಷ್ಟ ವ್ಯತ್ಯಾಸಗಳು 


೨೬೪ ಮಾನವಿಕ ಕರ್ಣಾಟಕ 


ಕಂಡುಬರುತ್ತ ವೆ. ಇದರ ಮೇಲಿಂದ ಒಂದು ಮಾತು ಸ್ಪ ಷ್ಟ ವಾಗುತ್ತದೆ. ಪ್ರಾ ಕೃ ತೆ 
ಭಾಷೆಯಲ್ಲಿ ಒಂದೇ ಕಾಲದಲ್ಲಿಯೂ ಸಹ ಪ್ರಾದೇಶಿಕ ಹ ಉಪಭಾಹಿಕ ವೃತ ತ್ಯಾ ಚ 
ಗಳು ಪ್ರಚಲಿತವಾಗಿದ್ದುವು” ಎಂದು ದಾಗ ಉಪಾಧ್ಯೆ ಯವರು es ರೆ ಕ 
ಅಶೋಕನ ಶಾಸನಗಳ ಪ್ರಾಕೃತ ಭಾಷೆಯನ್ನು ಡಾ|| ಹುಲ್‌ "ಮಗಧನ”' ಎಂದು 4 
ಕರೆದಿದ್ದಾರೆ.13 ಆದಕೆ ಇದು ಮಾಗಧಿ ಅರವಾ ES ಭಿನ್ನ 1 
ವಾದುದೆನ್ನ ಲಾಗಿದೆ. 

ಕ್ರ. ನ 450ರದ್ದೆ ೦ಂದು ಹೇಳಲಾದ ಹಲ್ಮಿ ಡಿ ಶಾಸನವೇ ಸದ್ಯ ಕೈ ಉಪಲಬ್ಧ ವಿರುವ ' 
ಪ್ರಾಚೀನತಮ ಕನ್ನ ಡ "ಶಾಸನ. «ಆದರೆ ಸತ ವಿದ್ವಾ ಸ "ನ್ನೂ ಪ್ರಾ ಚೀನ 
ವಾದ ಪ್ರಾಕೃತ ಮತ್ತು ಸಂಸ್ಕತ ಶಾಸನಗಳಿಂದಲೂ ತಂತ್ರಿ ವಿದೇಶಿ ವ ಖಾಲ 
Ks ಕನ್ನ ಡದ ಕೆಲವಾದರೂ ರೂಪಗಳನ್ನು ಪಡೆಯುವುದು ಸಾಧ್ಯ ವಿದೆಯೆಂದು 
ಅಭಿಪಾ ಪ್ರಾಯಸಡುತ್ತಾರೆ. ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ (ಕ್ರಿ.ಪೂ. ಡೆ ಬಾರನೆಯ 
ಶತಮಾನ) ದೊರೆಯುವ “ಇಸಿಲ' ಅಂಥ ಒಂದು ಶಬ್ದ. ಇಸಿಲ ಎನ್ನು ಪುದು ಈಗ ' 
ಕನ್ನಡ ಆಡುನುಡಿಯಾಗಿರುವ ಪ ಪ್ರದೇಶದೊಳಗೇ ಇದ್ದ ಒಂದು ಸ್ಥಳದ ಹೆಸರು.33 
ಕೆಲವರು ವಿದ್ವಾಂಸರು ಅದು ಚಿತ್ರ le ಜಿಲ್ಲೆಯಲ್ಲಿ ರು ವ ಸಿದಾ ) ಪುರ ಎಂಬುದಾಗಿ 
ಹೇಳುತ್ತಾರೆ. ಇಸಿಲ ಶಬ್ದವನ್ನು ಪ್ರಾಕೃತವೆ ನದು ಹೇಳಿ ರಿಸಿ ಎಂಬ ಶಬ್ದದಿಂದ 
ನಿಷ್ಪನ್ನವಾಗಿದೆಯೆಂದು ಹೇಳುವುದು ರೂಢಿ. ಆದರೆ ಈ ಥಿಪ್ಪತ್ತಿಯಲ್ಲಿ “ಲವು 
ತೊಂದರೆಗಳಿವೆ. ಪ್ರೊ. ಡಿ.ಎಲ್‌. ನರಸಿಂಹಾಚಾರ್ಯರು (ಖಚಿತಕಾಲದ ಪ್ರಾಚೀನ 
ಕನ್ನಡ ಶಬ್ದ ಎಂಬ ತಮ್ಮ ಅಪ್ರಕಟತ ಲೇಖನದಲ್ಲಿ) ತಮಿಳಿನ ಎಯಿಲ್‌" ಎಂಬ ' 
ಶಬ್ದಕ್ಕೆ ಕೋಟಿ ಎಂಬ ಅರ್ಥವಿದ್ದು ಅದರ ಜ್ಞಾತಿ ಶಬ್ದವಾದ ಕನ್ನಡದ ಎಸಿಲ್‌ ಎಂಬ 1 
ಶಬ್ದನೇ ಆರ್ಯೀಕರಣಗೊಂಡು "ಇಸಿಲ' ಎಂಬ ರೂಪ ತಾಳಿದೆ ಎಂದು ಪ್ರತಿಪಾದಿಸಿ ' 
ದ್ವಾರಿ.” ಪಃ ಅಭಿಪ್ರಾಯ ಅಂಗೀಕೃ ತವಾದಲ್ಲಿ « ಎಸಿಲ್‌ ಎನ್ನುವುದು ವಿಶ್ವಾಸಾರ್ಹ 
ವಾದ ಮೊದಲ ಕನ್ನಡ ಪದಗಳಲ್ಲಿ ಒಂದೆಂದು ಹೇಳಬಹುದು.''188 

ವತೌರ್ಯರ ತರುವಾಯ ಸಾತವಾಹನರು ಕರ್ನಾಟಕದ ಕೆಲಪ್ರದೇಶಗಳನ್ನು 
ಆಳಿದರು. ಮ್ಯಾಕೆದೋಫಿ ಶಾಸನೋಕ್ತ! ಸಿರಿಪುಳುಮಾವಿಯನ್ನು : ವಾಸಿಠೀಪುತ 
ke ಎಂದು ಗುರುತಿಸಲಾಗಿದೆ. ಬನವಾಸಿಯಲ್ಲಿ ಈಜಿಗೆ ಅನ್ವೇಷಿತವಾದ ' 

ಇಸನವು ಈ ಅರಸನ ಮಹಾದೇನಿಯ ಸಾ ರಕಶಿಲೆ (ಛಾಆಪಥರ ಇ ಛಾಯಾಪ್ರಸ್ಮರ) | 

ಸ ತಿಳಿದುಬರುತ್ತದಿ.15 ಪುಳಿ ದ್ರಾವಿಡ ಮೂಲದ ಶಬ್ದನೆಂದು ತ 
ಭಾವಿಸಲಾಗಿದೆ.36 

ಸಾತವಾಹನರ ಸಾಮಂತರಾದ ಚುಟುಕುಲದ ಸಾತಕಣ್ಣಿ ಗಳು ಬನವಾಸಿ | 
ಪ್ರಾಂತದಲ್ಲಿ ಆಳುತ್ತಿದ್ದರು, ಜನ್ನು. ಕಡ ಚುಟುಕುಲಾನಂದ ಸಾತ ' 
ಕಣ್ಣಿಯ ಮಳವಳ್ಳಿ ಶಾಸನದಿಂದ]? ಅರಸನು “ಮಳಪಳಿಡೇವರ' ಭೋಗಕ್ಕಾಗಿ 
ಕೌಂಡಿನ್ಯಗೋತ್ರ NS ಬ್ರಾಹ ಣನಿಗೆ ಸಹೆಲಾಟಿನೀ ಎಂಬ ಗ್ರಾ ಸ 


| 


K ಗ ಸಕಾ. ಡಿ ಜ್ಯ ಸೌರ್ಛ 
fad edad ee ಚಾ ಚತ em a ಕ್‌ ಸತ್ನಾ 


SN ON PL ಟಂ ಸ 1, . ಬಜಿ. ಧಾ ಒಊ00ಟ 


ಕೆಳ 


ಕರ್ನಾಟಕದ ಪ್ರಾಕೃತ ಶಾಸನಗಳು ೨೬೫ 


ವನ್ನು ಸರ್ವಪರಿಹಾರವಾಗಿ ಅಭಟಪ್ರವೇಶದ ಹಕಿ ನೊಡನೆ ದಾನ ನೀಡುವಂತೆ 
ಮಹಾವಲ್ಲಭ ರಜು ನೆಂಬ ತನ್ನ ಅಧಿಕಾರಿಗೆ ಟನ ಮಾಡಿದನೆಂದು ತಿಳಿದು 
ಬರುತ್ತದೆ. ಬತ ಜಯ ಫಾ ಶಿಲ್ಪ ಶಾಸನ ಇದೇ "ಅರಸನ ಮಗಳು ಸಿವಖದ 
ನಾಗಸಿರಿ18 (ಶಿವಸ್ಕಂದ ನಾಗಶ್ರೀ)ಯು ನಾಗಸ್ರತಿಮೆ, ತಟಾಕ ಹಾಗೂ ವಿಹಾರ 
ಗಳನ್ನು ದಾನ ನೀಡಿದಳೆಂದು ತಿಳಿಸುತ್ತದೆ. ಈಕೆ ಮಹಾಭೋಜನೊಬ್ಬನ ಪತ್ತಿ 
ಹಾಗೂ ಶಾಸನದಲ್ಲಿ ಉಕ್ತನಾದ, ಆದರೆ ಹೆಸರು ನಮೂದಿಸಿರದ, ಯುವರಾಜನ 
ತಾಯಿ. ಸಂಜಯಂತಿ ಎಂದರೆ ಬನವಾಸಿಯ ದಮೋರಕನ ಶಿಷ್ಯನಾದ ನರ್ತಕ 
ನಾಗಪ್ರತಿಮೆಯನ್ನು ಮಾಡಿದವನು (ಸಂಜಯತಕಸ ಆಚರಿಸಯಸ ದಮೋಕಸ 
ಸಿಸೇನ ಣಟಕೇನ ನಾಗೊ ಕತೊ). 
ಕ್ರಿ.ಶ. 3ನೆಯ ಶತಮಾನದ ಅಂತ್ಯ ಅಥವಾ ಕ್ರಿ.ಶ. 4ನೆಯ ಶತಮಾನದ 
ಆದಿಯದೆನ್ನಲಾದ ಪಲ್ಲವ ಶಿವಸ್ಥಂದವರ್ಮನ ಹಿರೇಹಡಗಲಿ ತಾಮ್ರಶಾಸನವು39 
ಕರ್ನಾಟಕದಲ್ಲಿನ ಏಕೈಕ ಪ್ರಾಕೃತ ತಾಮ್ರಶಾಸನ. ಅರಸನು ಸಾತಾಹನಿರಟ್ಕ 
(ಸಾತಾಹನಿರಾಷ್ಟ್ರ)ಕ್ಕೆ ಸೇರಿದ ಗ್ರಾಮವೊಂದನ್ನು ದಾನನಿತ್ತ ಸಂಗತಿ ಈ ತಾಮ್ರ 
ಶಾಸನದ ವಸ್ತು. ಸಾತಾಹನಿರಟ್ಕಕ್ಕೆ ಈಗಿನ ಬಳ್ಳಾರಿ ಪ್ರದೇಶ ಸೇರಿದ್ದಿತು. ಇದರಿಂದ 
ಈ ಭಾಗದಲ್ಲಿ ಪಲ್ಲವ ಪ್ರಭುತ್ವವಿದ್ದ ಅಂಶ ಸ್ಥಿರಪಡುತ್ತದೆ. ಮುಂದೆ ಪಲ್ಲವರನ್ನು 
ಸೋಲಿಸಿದ ಕದಂಬರು ಈ ಪ್ರದೇಶದ ಒಡೆಯರಾದರು. 
ಮೇಲೆ ಹೇಳಿದ ಮಳವಳ್ಳಿ ಶಾಸನನಿರುವ ಕಂಬದ ಮೇಲೆಯೇ ಇರುವ 

ಇನ್ನೊಂದು ಶಾಸನ 20 ಕದಂಬ ಅರಸ ಶಿವಖದವಮ್ಮನ (ಶಿವಸ್ಕನ್ಹ ವರ್ಮ) ಆಳ್ವಿಕೆಯ 
ಕಾಲಕ್ಕೆ ಸೇರಿದುದು. ವಿಣ್ರು ಕಡ ಚುಟುಕುಲಾನಂದ ಸಾತಕಣ್ಣಿಯು ನೀಡಿದ್ದ 
ದಾನ ಲುಪ್ತವಾಗಿದ್ದುದನ್ನು ಕದಂಬ ಅರಸನು “ಊರ್ಜಿತಗೊಳಿಸಿ, ಕೊಣ ಮಾನ 
ಕುಲದ, ಕೌಂಡಿನ್ಯ ಗೋತ್ರಕ್ಕೆ ಸೇರಿದ, ಕೌಶಿಕೀ ಪುತ್ರ ನೆನಿಸಿದ ನಾಗದತ್ತ ನೆಂಬ 
ಬ್ರಾಹ್ಮಣನಿಗೆ ಗ್ರಾಮಗಳನ್ನು ಪುನರ್ದತ್ತಿಯಾಗಿ ದಾನ ಮಾಡಿದನೆಂದು ಶಾಸನ 
ತಿಳಿಸುತ್ತದೆ. ದಾನ ಮಾಡಿದ ಗ್ರಾಮಗಳು-ಸೋಮಪಳ್ಳಿ, ಕೊಜಕ್ನಿ ನಗರ, 
 ಮೆರಿಯಸಾ, ಕರಿಪೆಂದೊಲ, ಚಿನರಮುಚ್ಚುಣ್ಣೆ, ಕುನ್ಹಮುಚ್ಚುಣ್ಣಿ, ಕಪ್ಪೆನ್ನಲ್ಯಾ 
 ಕುನ್ನತಪುಕಮ್‌, ವೆಟ್ಟಕ್ಕಿ, ವೇಗೂರವ್‌, ಕೊಣತಪುಕವಕ್‌, ಎಕ್ಕದ್ದಾಹಾರಂ 
ಮತ್ತು ಸಹಲಾ. ಈ ದಾನ ಮಳಷಳ್ಳಿ ದೇವರಿಗೆ ಜೀವಭೋಗಕ್ಕಾಗಿ ಎಂದೂ 
ಹೇಳಿದೆ. ಅರಸನನ್ನು ವೈಜಯಂತೀಪತಿ ಎಂದು ವರ್ಣಿಸಲಾಗಿದೆ.''೭! ಶಿವಖದವಮ್ಮ 
ಯಾರೆಂದು ಗುಕುತ ಸುವಲ್ಲಿ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ದಾನವಿತ್ರ 
ಗ್ರಾಮಗಳಲ್ಲೊಂದಾದ nd ದಲ್ಲಿ "ಊರ್‌' ಎಂಬ ಕನ್ನಡ ಆಕೃತಿಮಾ 
ಚಟ್ಟು ಸ್ಪಷ್ಟವಾಗಿದೆ. ಕ ರಿಸೆನ್ಟೊಲ ಎಂಬ ಊರ ಹೆಸ ರಿಕಲ್ಲಿರುವ' ಸ್ಯ 
ಎಂಬುದು. ಕನ್ನಡದ dried ಕಾಣುತ್ತದೆ.2 "ಮರಿಯಸಾ 
ಎಂಬುದು ಕೂಡ ಕನ್ನಡ ಮೂಲದ್ದಾಗಿರಬಹುದು. 


೨೪ ಮಾನವಿಕ ಕರ್ಣಾಟಕ 


ಮಯೂರಶರ್ಮನ ಚಂದ್ರವಳ್ಳಿ ಶಾಸನ ಆತ ಕೆಕೆಯೊಂದನ್ನು ಕಟ್ಟ ಸಿದೆ ಸ್ಥ 
ವಿಷಯವನ್ನು ದಾಖಲಿಸುತ್ತದೆ; ಆತ ತ್ರೇಕೂಟ, ಆಭೀರ, ಪಲ್ಲವ, ಪಾರಿಯಾತ್ರಿ ಕ, 
ಶಕಸ್ಥಾನ, 'ಸಯಿನ್ನಕ, ಪ್ರಣಾ ಟಿ ಹಾಗೂ ಮೋಕರಿಗಳನ್ನು Ra EEN ಈ 
ಶಾಸನದಲ್ಲಿ ಹೇಳಿದೆ. ದು ಶಾಸನವನ್ನು ಸಂಪಾದಿಸಿದ ಡಾ. ಎಂ. ಎಚ್‌. ಕೃಷ್ಣ 24 


ಅವರ ಪಾಠಕ್ಕೂ, ಎಂ. ಗೋವಿಂದ. ಸೈ25  ಜಯಸ್ವಾಲ್‌?6, ಡಾ ಶ್ರೀಕಂಠ 
ಶಾಸ್ತ್ರೀ, 27 ಡಾ. ಪಿ.ಬಿ. ದೇಸಾಯಿ28 ಮುಂತಾದವರ ಪಾಠಗಳಿಗೂ ವ್ಯ ತ್ಯಾ ಸಗಳಿಕೆ 
ಮ ಫದ್ವಾ ಂಸರಲ್ಲಿ ಯಾರೂ ಶಾಸನದ ಭಾಷೆಯನ್ನು ಕುರಿತು ಶಂಕಿಸಿತಲಲ್ಲ. 

ಜಿ.ಎಸ್‌. ಗಾಯಿಯವರ ಅಭಿಪ್ರಾಯ ಹೀಗಿದೆ: 


This is a difficult inscription since the published reading 
is not considered as dependable or satisfactory and since the 
record is now completely effaced.39 


ಆದರೆ ಶಾಸನ ಸಂಪೂರ್ಣವಾಗಿ ಸವೆದುಹೋಗಿದೆ ಎಂಬುದು ಈಚಿನ ಕೆಲವು ' 
ವಿದ್ವಾಂಸರು ಒಪ್ಪುವುದಿಲ್ಲ. ಬದಲಾಗಿ ಚಂದ್ರವಳ್ಳಿ ಶಾಸನ ಸಂಸ್ಕೃತ ಭಾಷೆಯಲ್ಲಿ ' 


ರಚಿತವಾಗಿದೆಯೆಂದು ಪ್ರತಿಪಾದಿಸಿ ಪರಿಷ್ಕ್ರತ ಪಾಠವನ್ನು ಅವರು ನೀಡಿದ್ದಾರೆ." ' 


ಡಾ. ಬಾ.ರಾ. ಗೋಪಾಲ" ಅವರು 


It does not refer to any conquest but the extant portion ' 
refers to the strengthening of a tank, construction of something ' 


confirming and setting up something. The last line seems to 


refer to the writer Chama (?) of Kupaya, the latter being the 
place of a name-the present day Koppal in Raichur district” 


ಎಂದು ಅಭಿಪ್ರಾಯಪಡುತ್ತಾರೆ.30 ಶ್ರೀ ಬಿ.ರಾಜಶೇಖರಪ್ಪನವರು ಚಂದ್ರವಳ್ಳಿ 


ಶಾಸನದ ಪರಿಸ್ನತ ಪಾಠವನ್ನು ನೀಡಿ ಹೀಗೆ ಅನುವಾದ ಕೊಡುತ್ತಾರೆ : “ಕದಂಬರ ' 


ಮಯೂರವರ್ಮಥಿಂದ (ಈ) ಕೆರೆಯು ಬಲಪಡಿಸಲ್ಪಟ್ಟತು. (ಇದಕ್ಕೆ) ಸುಂದರ 
ಏಾಪವನ್ನು ರಚಿಸಿ ಕಾಡಿನವಾಸದ ನೆಲೆಯನ್ನು ಸ್ಥಾಪಿಸಿ ಕುಪಣಚಮ....3 ಆದರೆ 
ಈ ಇಬ್ಬ ರು ಮಹನೀಯರೂ ಶಾಸನದ ಸಡಿಯಚ್ಚನ್ನು ನೀಡಿಲ್ಲವಾದ ಕಾರಣ 
ಏನನ್ನೂ “ಹೇಳಲಾಗದು. 


ರಾಜವಂಶಗಳಿಗೆ ಸಂಬಂಧಿಸಿದ ಖಾಸಗಿ ವ್ಯಕ್ತಿ ಗಳಿಗೋ ಸಂಘಸಂಸ್ಥೆಗಳಿಗೋ 
ಸೇರಿದ ಪ್ರಾಕೃ ತ ಶಾಸನಗಳತ್ತ ಈಗ ಯ ವಡಗಾಂ-ಮಾಧವ 
ಪುರದಲ್ಲಿ ಅಭೈವಾದ ಮತ್ತು ಕ್ರಿ.ಪೂ. 1ನೆಯ ಶತಮಾನಕ್ಕೆ ಸೇರಿದ ಪ್ರಾಕೃತ 
ಇಸನ ಕಾಶ್ಯಪಗೋತ್ರಕ್ಕೆ ಸೇರಿದ ಬ್ರಾಹ್ಮಣನೊಬ್ಬ ವಾಜಪೇಯ ಯಾಗವನ್ನು 
ಮಾಡಿದ ವಿಷಯವನ್ನು ಉಲ್ಲೇ ಖಿಸುತ್ತದೆ.32 ಹಿರೇಮಗಳೂರಿನ ಯೂಪಸ ಸ್ಪಂಭದ 


ಬ 
“| 


i 


| 
| 
| 
A 
| 


ಕರ್ನಾಟಕದ ಪ್ರಾಕೃತ ಶಾಸನಗಳು ೨೬೭ 


ಮೇಲಿನ ಶಾಸನ ತುಂಬ ಸವೆದು ಹೋಗಿದ್ದರೂ " ಅಶ್ಚೆಯೂಪ' ಎಂಬ ಉಲ್ಲೇಖ 
ಸ್ಪಷ್ಟವಾಗಿದೆ. ಇದು ಸಹ ಸುಮಾರು ಅದೇ es 

ಗುಲ್ಬರ್ಗ ಜಿಲ್ಲೆಯ ಸನ್ನತಿ ಎಂಬಲ್ಲಿ ಈಚಿನ ದಶಕಗಳಲ್ಲಿ ಅನ್ವೆ (ಹಿತವಾದ 
ಹಲವಾರು ಬ್ರಾಹಿ ಸ "ಶಾಸನಗಳ ಕಾಲ ಕಿ.ಶ. 1 ರಿಂದ 3 ನೆಯ SE ಹೆಚ್ಚೆ ನ 
ಶಾಸನಗಳು A ಸಾಲಿನವು. ಬಹುತೇಕ ಶಾಸನಗಳಲ್ಲಿ ಕೆಲವು ಅಕ್ಷರಗಳು 

ನಷ್ಟ ವಾಗಿ ಹೋಗಿವೆ. ಒಟ್ಟು ಶಾಸನಗಳು ಸುಮಾರು ನಲವತ್ತ ಕ್ಕೂ ಹೆಚ್ಚು. ಇವು 
ಗಳಲ್ಲಿ ಕೆಲವನ್ನು ಗುಲ್ಬ Ee ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ ಹುಸ 
ತು ಶಾಸನಗಳು "ಬಾಡ ಸ್ತೂಪ, ವಿಹಾರ, `ಸಂಘಾರಾಮು ಗಳಿಗೆ ದತ್ತಿದಾನಗಳನ್ನು 
ಸಲ್ಲಿಸಿದ ಭಕ್ಕಭಕ್ಕೆ ಯರ” ಉಪಾಸಕ ಉಪಾಸಿಕೆಯರ ನಾಮನಿರ್ದೇಶವನ್ನು ಮಾಡು 
ತ್ರ ವೆ 34 ಗಹಪತಿ ಸುಲಸ್ಕ ಅಮಚಿ ಯಖನಿಕಾ (ಅಮಾತೈ ಯಕಣಿಕಾ), ಅಮಚಿ 
ಸಂಘೆನಿಕಾ (ಅಮಾತ್ಯ ಸಂಘೆನಿಕಾ), ಭೋಜಕ ಮುಗರಕೊಣ್ಣ, ರಾಜಮಚಸ 
ಗಗನಕಸ ಟಟ ರಾಜಮಚಿಯ ರಾಮಸಾರಿಯ (ರಾಜಾಮಾತ್ಯ ಗಗನಕನ 
ಪತ್ತಿ ರಾಜಾಮಾತೈ ರಾಮಸಾರಿ), ಮಹಾಸಾಥವಾಹ ಅಗಿಸ್ಕ ಸೋಮ ಫೋಸನಿಕ, 
ನಿನನ ಚತ ಸಿವತಣಕ, ಸೀಹೆಧರ, ಸ ಅಹಿಮರಿಕಾ 
ಮತ್ತು ನಾಗನಿಕಾ ಎಂಬ ಸಿ ಸ್ತ್ರೀಯರು ಅಕಸಟಲಿಕಾ (ಆಕ್ಷಪಟಲಿಕ) ಎಂಬ 
ಅಧಿಕಾರಿ-ಹೀಗೆ ಹೆತ್ತು ತಲತ್‌ ಹೆಸರುಗಳು ಉಸಲಬ್ಧವಾಗಿನೆ. ಇಲ್ಲಿನ ಶಾಸನ 
ರನ ಂದು " ವಾಸಿಠೀಪುತ ಸಿರಿಸಾತ....'ನನ್ನು ಉಲ್ಲೇಖಿ ಸುವುದು ಗಮನಾರ್ಹ. 
ಸಂಬಲೀವ ಊರಿವಾಸಿನೋ' ಎಂಬ ಶಾಸನ ಪಾಠ ಭಾಗದ ಊರ ' ಎಂಬುದು 

ಕನ್ನ ಡ ಆಕೃತಿಮಾ ಆಗಿದೆ.35 

ಗುಲ್ಬರ್ಗ ಜಿಲ್ಲೆ ಯಲ್ಲಿ ಸನ್ನತಿ ಸವಿತಾಪದೆ ಬೆಳವಡಿಗಿ ಎಂಬಲ್ಲಿ ಕಂಡುಬಂದ 
ಕ್ರಿ. ಶ. 3ನೆಯ ಶತಮಾನಕ್ಕೆ ಸೇರಿದ ಶಿಲ್ಪ ಸಹಿತ ಶಾಸನಪಾಠ86 ಹೀಗಿದೆ : " ಕಲಕಸ 
ಫೆಯಪ[ಟಿ]ಮ' 5 ಕೆ ಕಲಕ “ಎಂಬಾತನ ಛಾಯಾಪ್ರತಿಮೆ, ಸ್ಮಾರಕ 
ಮೂರ್ತಿ. ಇದು ನಾಗಾರ್ಜುನಕೊಂಡದ ಕೆಲವು ಶಾಸನಗಳಲ್ಲಿನ ತೂಕ ಕ! 
ಗಳನ್ನು ಮತ್ತು ಬನವಾಸಿ ಶಾಸನದ " ಛಾಆಪಢರ 'ವನ್ನು ಹೋಲುತ್ತದೆ. 
ಕಲಕನಶಿಲ್ಪದ ಜೊತೆಗೆ ಎತ್ತಿನಬಂಡಿ ಸ ಹಾಗೂ ಸಿ ಸ್ತ್ರೀಯರಿಬ್ಬ ರ ಶಿಲ್ಪ ಗಳಿವೆ. 

ಇತ್ತಿ ಜೆಗೆ ಬಳ್ಳಾರಿ ಜಿಲ್ಲೆ ಯ ಹೆಂಪೆಯಲ್ಲಿ3” ಧಾರವಾಡ ಜಿಲ್ಲೆ ಯ ಔಳಿವಾಸನ 
ದಲ್ಲಿ38 ಹಾಗೂ ಗುಲ್ಬರ್ಗ ಜಿಲ್ಲೆ ಯ ಯ? ಪ್ರಾಕೃ ತ ಶಾಸನಗಳು 
ಕಂಡುಬಂದಿರುವ ಬಗ್ಗೆ ವರದಿಯಾಗಿದೆ. ಆದರೆ ಈ ಶಾಸನಗಳಲ್ಲಿ ನಿರೂಪಿತವಾಗಿರುವ 
ವಿಷಯಗಳ ಬಗ್ಗೆ ತಿಳಿದುಬಂದಿಲ್ಲ; ಶಾಸನ ಪಾಠಗಳು ಲಭ್ಯ ವಾಗುವವರೆಗೆ ಪ್ರಾಕೃತ 
ಶಾಸನಗಳ ಒಟ್ಟು ಸಂಖ್ಯೆ ಯನ್ನ 'ರಿಸಿಕೊಂಡು ಸ ಸಮಾಧಾನ ಕಾದು, ಅಷ್ಟೆ ! 

ಕದಂಬರ ಕಾಲವಿಂದಲೇ ಶಾಸನ ಭಾಷೆ ಸಂಸ್ಕೃತ ಮತ್ತು ೨ ಅನರೂಪವಾಗಿ 
ಕನ್ನಡ ಆದುದನ್ನು ಕಾಣುತ್ತೇನೆ. ಮುಂದಣ ಶತಮಾನಗಳಲ್ಲಿ ಕನ್ನಡ ಶಾಸನಗಳು 


೨೬೮ ಮಾನವಿಕ ಕರ್ಣಾಟಕ 


ಹೆಚ್ಚಾದರೂ ಸಂಸ್ಕೃತ ಸಹ ಶಾಸನ ಭಾಷೆಯಾಗಿ ಮುಂದುವರಿಯಿತು. ಆದಕಿ' 


ಪ್ರಾಕೃತಕ್ಕೆ ಅಂಥ ಅವಕಾಶ ಲಭ್ಯವಾಗಲಿಲ್ಲ, 


«ಕನ್ನಡ ದ್ರಾವಿಡ ಭಾಷಾವರ್ಗಕ್ಕೆ ಸೇರಿದ ಭಾಷೆ. ದ್ರಾವಿಡ ಭಾಷಾ 


ವರ್ಗವು ಇಂಡೊಆರ್ಯನ್‌ ಭಾಷಾವರ್ಗಕ್ಕಿಂತ ಭಿನ್ನ ನಾದುದು. ಆದರೆ ದ್ರಾವಿಡ 
ಭಾಷಾವರ್ಗ ಎಂಬ ಕಲ್ಪನೆ ಬಂದದ್ದೇ ಹೋದ ಶತಮಾನದಲ್ಲಿ. ಅದಕ್ಕಿಂತ ಮುನ್ನ 
ಕನ್ನಡ, ತೆಲುಗು, ತಮಿಳು ಮುಂತಾದ ಭಾಷೆಗಳು ಸಂಸ್ಕೃತಜನ್ಯನೆಂದು ಭಾವಿಸಿ 
ಅವುಗಳನ್ನು ಪ್ರಾಕೃತವೆಂದು ಕರೆಯುತ್ತಿದ್ದರು.?460 ಕ್ರಿ.ಶ. 7ನೆಯ ಶತಮಾನದ 


ಶಾಸನವೊಂದರಲ್ಲಿ ದಾನಭಾಗವನ್ನು "ಪ್ರಾಕೃತ ಭಾಷೆ'ಯಲ್ಲಿ ಹೇಳುವುದಾಗಿ ತಿಳಿಸಿ ' 


ಕನ್ನಡದಲ್ಲಿ ತಿಳಿಸಿದೆ.4 ಕ್ರಿ. ಶ. 8ನೆಯ ಶತಮಾನದ ಶ್ರವಣಬೆಳಗೊಳದ ಶಾಸನ 


ವೊಂದು "ಬಲದೇವಾಚಾರ್ಯರ ಪಾಉಗ್ಗಮಣ'ದ ವಿಷಯವನ್ನು ನಿರೂಪಿಸುತ್ತದೆ.42 ' 
ಇಲ್ಲಿನ ಪಾಉಗ್ಗ ಮಣ ಸಂಸ್ಕತದ ಪ್ರಾಯೋಪಗಮನದ (ಪಾಓವಗಮಣ) ಪ್ರಾಕೃತ 
ರೂಪವೆನ್ನುವುದು ಕೆಲವು ವಿದ್ವಾಂಸರ ಅಭಿಪ್ರಾಯ; ಪ್ರಾಣೋತ್ಸ_್ರಮಣದ ಪ್ರಾಕೃತ ' | 
ರೂಸ ಎನ್ನುವ ಇನ್ನೊಂದು ಅಭಿಪ್ರಾಯವೂ ಇದೆ. ಪಾಉಗ್ಗಮಣ ಸಮಾಧಿ ' 


ಮರಣದ ಒಂದು ಪ್ರಭೇದ. 
ಕ್ರಿ.ಶ. 1148ರ ಒಂದು ಶಾಸನದಲ್ಲಿ ನಾವು ಈಗ ಪ್ರಾಕೃತವೆಂದು ಕರೆ 


ಯುವ ಭಾಷೆಯನ್ನೇ ಪ್ರಾಕೃತವೆಂದು ಉಲ್ಲೇಖಿಸಿದೆ. ಉಚ್ಚಂಗಿಯ ಪಾಂಡ್ಯ ಅರಸ ' 


ವೀರಪಾಂಡ್ಯದೇವನ ವರ್ಣನೆಯಲ್ಲಿ ಪ್ರಾಕೃತ ಭಾಷೆಯದೂ ಸೇರಿದೆ. ಕ್ರಿ.ಶ. 1173ರ 
ಕುರುಗೋಡಿನ ಶಾಸನದಲ್ಲಿನ ಸ್ವಯಂಭೂದೇವಸ್ತು ತಿಪದ್ಯವೊಂದು ಶೌರಸೇನಿ 
ಪ್ರಾಕೃತದಲ್ಲಿ ರಚಿತವಾಗಿದೆ.44 ಕರ್ನಾಟಕದ ಅನೇಕ ಶಾಸನಗಳಲ್ಲಿ ಪ್ರಾಕೃತ ಶಬ್ದಗಳ 
ಪ್ರಯೋಗವನ್ನು ಕಾಣಬಹುದು. 


ಕರ್ನಾಟಕದಲ್ಲಿನ ಪ್ರಾಕೃತ ಶಾಸನಗಳ ಸಮಾಕ್ಷೆಯನ್ನು ಇಲ್ಲಿಗೆ ಮುಗಿಸುತ್ತ 
ಡಾ. ಎ.ಎನ್‌. ಉಪಾಧ್ಯೆಯವರ ಸುಮಾರು ಅರ್ಧ ಶತಕದಷ್ಟು ಹಿಂದಿನ ಈ ಮಾತು 
ಗಳನ್ನು ನೆನಪಿಸಿಕೊಳ್ಳ ಬಹುದು : 


It is not unlikely that Prakrits may have influenced Dravidian 
languages too: So far Kannada is concerned, we have undis- 
putable circumstantial evidence and solid facts which go to show 
that a novel Kannada mould in Kannada style was cast under 
the inspiration of Prakrits. It is quite likely that some of the 
Jain writers who wrote in Kannada were already acquainted with 
Prakrits especially Jaina “ Sauraseni as we call it today.’45 


ಕರ್ನಾಟಕದ ಪ್ರಾಕೃತ ಶಾಸನಗಳು ೨೬೯ 


“ಕನ್ನಡ ತಮಿಳು ಮತು ತೆಲುಗು-ಈ ಭಾಷೆಗಳ ಶಬ ಸಮ ದಿ ಯಲಿ ಪಾಕ ತ 
ಎ ಎ ೪ ಧ್‌ ಆಂ 
ಭಾಷೆಗಳ ಸಹಾಯವು ಪೂರಾ ದೊರೆತಿದೆ?46 ಎನ್ನುವುದನ್ನು ಸಂಪೂರ್ಣವಾಗಿ ಒಪ್ಪಿ 
ಸೊಂಡರೂ ಉಪಲಬ್ಧ ಪ್ರಾಕೃತ ಶಾಸನ ಸಾಮಗ್ರಿ ಅತ್ಯಲ್ಪ ಪ್ರಮಾಣದ್ದಾಗಿರುವುದ 
ರಿಂದ್ಕ ಕನ್ನಡ ಭಾಷೆ ಹಾಗೂ ಸಾಹಿತ್ಯಗಳ ಬೆಳವಣಿಗೆಗೆ ಈ ಶಾಸನಗಳು ನೀಡಿದ 
ಪ್ರೇರಣೆ, ಬೀರಿದ ಪ್ರಭಾವ ಅಥವಾ ಅದರಲ್ಲಿ ವಹಿಸಿದ ಪಾತ್ರವೇನೆಂಬುದನ್ನು 
ನಿರ್ಧರಿಸಲು ಸಾಧ್ಯವಾಗುವುದಿಲ್ಲವೆಂಬ ಅಂಶವನ್ನೂ ಒಪ್ಪಿಕೊಳ್ಳ ಬೇಕಾಗುತ್ತದೆ. 


ಅಡಿಟಿಪ್ಪಣಿಗಳು 


1. ಎಪಿಗ್ರಾಫಿಯ ಕರ್ನಾಟಿಕ (ಪರಿಷ್ಕೃತ 1972), ಸಂಪುಟ 1, ಪು. 7 
ಅದೇ. 
ಎಂ. ಬಿ. ನೇಗಿನಹಾಳ : ಪ್ರಾಚೀನ ಕನ್ನಡ ಶಾಸನಗಳ ಭಾಷಿಕ ಅಧ್ಯಯನ (1982), 


೬, 
ಶಾ, 
ಟೂ | 


ಅದೇ, 
ಕನ್ನಡ ವಿಶ್ವಕೋಶ, ಸಂಪುಟ 11, ಪು. 420-21 

ಡಾ. ಎ. ಎನ್‌. ಉಪಾಧ್ಯೆ : ಪಾಲೀ ಮತ್ತು ಪ್ರಾಕೃತ (1965), ಪು. 23 
ಕನ್ನಡ ವಿಶ್ವಕೋಶ, ಸಂಪುಟ 11, ಪು. 421 

ಡಾ. ಶ್ರೀನಿವಾಸರಿತ್ತಿ : ಅಶೋಕನ ಧರ್ಮಶಾಸನಗಳು (1969), ಪು. 26 

ನಾ. ಕಸ್ತೂರಿ : ಅಶೋಕ (1952), ಪು. 155-56 

10. ಅದೇ; ಅಡಿಟಿಪ್ಪಣಿ 

11. ಪಾಲೀಮತ್ತು ಪ್ರಾಕೃತ (1965), ಪು. 18. 

12. Corpus Inscriptionum Indicarum, Vol. 1, Introduction 
p.565ನೋಡಿಡಾ. ಪಿ. ಬಿ. ಬಡಿಗೇರ : ಪ್ರಾಕೃತ ಪ್ರಕಾಶ (1982), ಪು. 15-28. ಅಶೋಕನ 
ಶಾಸನಗಳಲ್ಲಿನ ಪ್ರಾಕೃತದ ಲಕ್ಷಣಗಳನ್ನು ಈ ಕೃತಿಯಲ್ಲಿ ಸಂಗ್ರಹ ರೂಪದಲ್ಲಿ ತಿಳಿಸಿದೆ. 

13. ಪ್ರಸಿದ್ಧ ಕ್ಷೇತ್ರ ವಾರಣಾಸಿಯ ಸವಿಖಾಪದಲ್ಲಿರುವ ಇಂದಿನ ಸಾರನಾಥಕ್ಕೆ ಇಸಿನಗರ 
ಎಂಬ ಹೆಸರಿತ್ತೆಂದು ಭಾರತೀಯ ಸಂಸ ಏತಿಕೋಶದಲ್ಲಿ ತಿಳಿಸಿರುವುದು ಗಮನಾರ್ಹ ; ಸಾರನಾಥವೇ 
ಇಸಿಲವೆಂದು ಹಿರಿಯ ಸಹೋದ್ಯೋಗಿ ಮಿತ್ರರಾದ ಶ್ರೀ ಎಸ್‌. ಎಸ್‌. ಜಾಗೀರ್‌ದಾರ" ಅವರು 
ಅಭಿಪ್ರಾಯಪಡುತ್ತಾರೆ. ಈ ಬಗ್ಗೆ ಗಮನ ಸೆಳೆದ ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ. 

13a. ಕರ್ಣಾಟಕದ ಪರಂಪರೆ (1970), ಸಂ. 1, ಪು. 90-91. 

14. ಎಪಿಗ್ರಾಫಿಯ ಇಂಡಿಕ, ಸಂ, XIV. ಪು.'152 


© ANH 


15. ಮಾನವಿಕ ಕರ್ಣಾಟಕ, ಸಂ. 4, ಸಂಚಿಕೆ ] 


16, ರಂ.ಶ್ರೀ. ಮುಗಳಿ : 1101886 of Karntaka, ಪು. 45-50 


೨೭೦ ಮಾನವಿಕ ಕರ್ಣಾಟಕ 


17. ಎಪಿಗ್ರಾಫಿಯ ಕರ್ನಾಟಿಕ (ರೈಸ್‌ ಆವೃತ್ತಿ), ಸಂ. ೪1] ಶಿಕಾರಿಪುರ -263. 
“ ಮಳಪಳಿ ' ಎಂಬುದನ್ನು * ಮಟ್ಟಪಟ್ಟಿ ” ಎಂದು ರೈಸ್‌ ಅವರು ಓದಿ ಖMattapatti is 
evidently the original form of Malavalli, the present name of the 
village ಎಂದು ಹೇಳಿದ್ದಾರೆ (ಪೀಠಿಕೆ, ಪು. 5). ಪಟ್ಟಿ-ಪಳ್ಳಿ ದ್ರಾವಿಡ ಮೂಲದವು. 

18. ಈ ಹೆಸರು ಸ್ತ್ರೀಯದೇ ಅಥವಾ ಪುರುಷನದೆ ಎಂಬ ವಿಷಯದಲ್ಲಿ ವಿವಾದವಿದ್ದಿತು. 
ನೋಡಿ: ಎಚ್‌, ಆರ್‌. ರಘುನಾಥ ಭಟ್‌ : ಕರ್ನಾಟಕ ಶಾಸನ. ಕಲೆ (1977), ಪು. 14. _ 

19. ಎಪಿಗ್ರಾಫಿಯ ಇಂಡಿಕ, ಸಂ. 1 ಪ್ನು 2-10 

20. ಎಪಿಗ್ರಾಫಿಯ ಕರ್ನಾಟಿಕ (ರೈಸ್‌ ಆವೃತ್ತಿ), ಸಂ. 711, ಶಿಕಾರಿಪುರ-264 

21. ಡಾ. ಬಾ. ರಾ. ಗೋಪಾಲ: ಬನವಾಸಿ ಕದಂಬರು (1983), ಪು. 4 

22. ಅದೇ. ನೋಡಿ-ಪೀಠಿಕೆ, ಪು. 2-೨೭೪೫1॥1 

23. ಎಂ. ಬಿ. ನೇಗಿನಹಾಳ: ಪ್ರಾಚೀನ ಕನ್ನಡ ಶಾಸನಗಳ ಭಾಷಿಕ ಅಧ್ಯಯನ, ಪು. 2 

24. Mysore Archaeological Report (MAR)-1929, pp. 50-60 

25. ಪ್ರಬುದ್ಧ ಕರ್ಣಾಟಕ, ಸಂ, 13, ಸಂಚಿಕೆ 4, ಪು. 1-12 

26. (ಉದ್ಭೃತ)--ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ, ಸಂಪುಟ 69, ಸಂಚಿಕೆ 2, ಪು. 4 

27, ಪುರಾತತ್ತ್ವಶೋಧನೆ (1960), ಪು. 300-01 

28. ಕನ್ನಡ ನಾಡಿನ ಶಾಸನಗಳು (1961), ಪು. 47-48 

29. Dr. A. V. Narasimha Murthy (Ed): Archaeology of 
Karnataka (1978). ೧. 151 

30. B.R. Gopal (Ed): Corpus of Kadamba Inscriptions 
Vol. 1, part 1, 7. VIL 

ಇಲ್ಲಿ ಕೊಟ್ಟಿರುವ ಪಾಠ ಹೀಗಿದೆ : 


1... ಕದಮ್ಬಾಣಂ ಮಯೂರವರ್ಮಣಾ [ವಿನಿರ್ಮಿತಂ] 
2. ತಟಾಕಂ ದೃಢೀಕೃತಂ ಅಭಿರೂಪಂ ರಚಯಿತ್ವಾ 
ತೈ NRG ಸ್ಥಾಪಯಿತ್ವಾ ಕುಪಣ ಚಮೇನ ಲಿ... 
31. ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ, ಸಂಪುಟ 69, ಸಂಚಿಕೆ 2, ಪು. 9-10: 
ಶ್ರೀ ಬಿ. ರಾಜಶೇಖರಪ್ಪ ಅವರು ನೀಡಿರುವ ಪಾಠ ಹೀಗಿದೆ : 
1.  ಕದಂಬಾಣಂ ಮಯೂರವರ್ಮ್ಮಣಾ 
2. ತಟಾಕಂ ದೃಢಂ ಕೃತಂ ಅಭಿರುಪಂ ರ[ಚ]ಯಿತ್ವಾ 
3. ವಾನ[ವಾ]ಸಕಂ ಸ್ಥಾ ಪಯಿತ್ವಾ ಕುಪಣ ಚ [ಮೋ]... 
32. ಎಚ್ಚೆಸ್ಕೆ (ಸಂ): ಅವಲೋಕನ (1985), ಪು. 55 
33. Mysore Archaeological Report (MAR)-1945, pp. 110-21 


ಕರ್ನಾಟಕದ ಪ್ರಾಕೃತ ಶಾಸನಗಳು ೨೭೧ 


34. ಕರ್ಣಾಟಕ ಭಾರತಿ, ಸಂಪುಟ ], ಸಂಚಿಕೆ 1, ಪು, 7. ಸನ್ನತಿಯ ಶಾಸನ ಪಾಠಗಳಿಗೆ 
ನೋ— Annual Report of Indian Epigraphy (ARIE) for 1966-67 ಜಂ. 
B. 203-25 ಮತ್ತು 228-33; ಹಾಗೂ ARE ೧ 1968-69, No. B. 87-97. 

35. ಎಂ, ಬಿ, ನೇಗಿನಹಾಳ : ಪ್ರಾಚೀನ ಕನ್ನಡ ಶಾಸನಗಳ ಭಾಷಿಕ ಅಧ್ಯಯನ, ಪು. 2 

36. ಎಪಿಗ್ರಾಫಿಯ ಇಂಡಿಕ, ಸಂಪುಟ XXXVIL, No. 22 ಪು. 131 

37. ಸಂಯುಕ್ತ ಕರ್ನಾಟಕ (22-2-1976); ಈಚಿಗೆ ಆಕಸ್ಮಿಕವಾಗಿ ಈ ಶಾಸನದ: 
ಫೋಟೊ ನೋಡುವ ಅವಕಾಶ ಸಿಕ್ಕಿತು. ಸ್ಥೂಲವಾಗಿ ಶಾಸನಪಾಠ ಹೀಗಿದೆ : 

1- ತರಸ ಪುತಸ 
2. [ವಾ]ನಂ 


38. ಎಚ್ಚೆಸ್ಕೆ (ಸಂ) : ಅವಲೋಕನ, ಪು. 51 

39. ಸಂಯುಕ್ತ ಕರ್ನಾಟಕ (30-11-1975) 

40, ಡಾ. ಎಂ. ಚಿದಾನಂದಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: 
(1966), ಪು. 94 

41. Karnatak Inscriptions, Vol. 1, 2--ಆತಃಪರಂ ಪ್ರಾಕೃತ ಭಾಷಯಾ 
ವರ್ಣಾನ್ಯೇತಾನಿ ದತ್ತಾನಿ ಸುಂಕಾನಿ 

42, ಎಪಿಗ್ರಾಫಿಯ ಕರ್ನಾಟಕ ಸಂ. 11 (ಪರಿಷ್ಕೃತ, 1973), ಶಾಸನ ಸಂಖ್ಯೆ-92 

43. ಎಪಿಗ್ರಾಫಿಯ ಕರ್ನಾಟಕ, ಸಂ. X1 (ರೈಸ್‌ ಆವೃತ್ತಿ), ದಾವಣಗೆರೆ-41, ಸಾಲು: 
72-76- । ಪ್ರಾಕೃತ ॥ ಅಯಂಕ ವಿಕಂತ ಕಂಕಡ ಸಕುಂಕಡ ರಿವುಮಂಡಳಿಯದಣುತಣಯದೇವಈ. 
ಣಂದಣ । ರಿವುಮಂಡಳಿಯಕುಳಸೈಳದಳಣ ಸಂಕಂದಣಪಡಿವಂಖ ವಿಂಖವ ಪಂಖವಾ ಯಜ.ತ: 
ಜಯಲಂಭಛಿ ವಿಂಖಿಂತ ತಿಂಖ ಕದಂಖವಿಂಖಣ ಸಲಂಖರಣಮುಂಖರಿವುಮಂಡಳಿಯ ಸಿಂಖಾನಿಯಂ. 
ಖಣಾಣಿಸಂಗಪಾಳಂಗ ಸಯಸಹುಂಗಖಂಗಮುಹಂಗ ಗಿಳಿಯ ರಿವು ಬ. ರಂಗಬಡ. ೦ಬಿ.ಯಂ ಚರಿಲಕಲಿ: 
ಸವಿಲೋವಿಕಯಕ ಸಚ್ಚ ರಿಅಣಿಂತಿಂಸ... ಸಣವಿಂಫಾರಿಅ ಎಂಫುಳಿಗವಿಂಫಲಅ ರಿವು ಮಂಡಳಿಯ 
ಮಡಂಫತುಂಘ, ಜಣುಂ. ಲಣಂದ ವಿಣಕಿವಾಣಕೂವಾಹ ರಿಕಯ ಕುಸುವ ಬಾಣ | ವಿಸಠುಳಿಕಳಾಂ 
ಕುಠಿದರಿವುಮಂಡಳಿಯ ತುರಯಥೋರಥಂಟ ರಿವು ಮಂಡಳಿಯ ಕುಳ ದಿಶಾಪಂಟ ॥ 

44, ಎಪಿಗ್ರಾಫಿಯ ಇಂಡಿಕ, ಸಂಪುಟ X1೪, ಪು. 270, ಪದ್ಯ 4, ಸ್ರಗ್ಭರಾವೃತ್ತ-- 
ಗೋರಿಪೀಣತ್ವಣತ್ವತ್ವಗಿದಘುಸಿಣ ದಿಣ್ಣೆಕ್ಕ ವಣ್ಣೊಗ್ರ,- ವಚ್ಛೋ ಕಂದಪ್ಪೊದ್ದಪ್ಪೊ ವಿಪ್ಭಾಳಣ ಣಿ 
ಣಿವುಣೋ ವಿಚ್ಛುರನ್ತತ್ತಿಅಚ್ಛೋ | ಗಿಬ್ಬಾಣೊಕ್ಕೇರರಕ್ಟೋ ತಿಹುವಣ ಭವಣಾರಂಭ ಸಂಭನ್ತ 
ಖಂಭೋ ಳಚ್ಚಿ ೇೀಣಾಹಪ್ಪಿಯೋ ಸೋ ಜೆಅಇ ಸಇಜಏ ಣಂಮಸಂಭೂ ಸಯಂಭೂ ॥ 

45, All India Oriental Conference (11), 1941, 7. 40 

46, ಡಾ..ಎ. ಎನ್‌. ಉಪಾಧ್ಯೆ : ಪಾಲೀ ಮತ್ತು ಪ್ರಾಕೃತ, ಪು. 2. 


ಅಶೋಕನ ಶಾಸನಗಳಿಂದಾರಂಭಿಸಿ ಸುಮಾರು ಕ್ರಿ.ಶ. ೪ನೆಯ ಶತಮಾನದ ' 
ಮಧ್ಯಭಾಗದವರೆಗೂ ಕರ್ನಾಟಕದಲ್ಲಿ ದೊರೆತಿರುವ ಭಾಜಕ, ಚುಟು, ಕದಂಬ . 
ವಂಶಗಳ ಶಾಸನಗಳು, ಸನ್ನತಿಯ ಶಾಸನಗಳು, ಹಿರೇಹಡಗಲಿಯ ಪಲ್ಲವ ಶಿವಸ್ಕೃ ಂದ 
ವರ್ಮನ ತಾಮ್ರ ಶಾಸನ ಮೊದಲಾಡುವು ಪ್ರಾಕೃ ತ ಭಾಷೆಯಲ್ಲಿವೆ. ಆದಕೆ ಹಂಪ | 
ವಳ್ಳಿಯ Gp RIE ಶಾಸನ ಮತ್ತು ತಾಮ್ರ ಶಾಸನಗಳಲ್ಲಿ ಕಂಡುಬರುವುದು | 
ಗ್ರಂಥಸ್ಥ ಪ್ರಾಕೃತ. ಅಲ್ಲದೆ ಪಲ್ಲವ ತಾಮ್ರಶಾಸನದ ಮುದ್ರೆಯ ಮೇಲಿರುವ | 
ಅಂಕನ ಮತ್ತು" ಶಾಸನದ ಕೊನೆಯ ಮಂಗಳವಾಕ್ಯ ಸಂಸ್ಕೃತದಲ್ಲಿರುವುದನ್ನು 
ಗಮನಿಸ ಬೇಕು. ಶಾಸನಗಳ ಭಾಷೆಯಲ್ಲಿ ಈ ಹೊತ್ತಿ ಗೆ ಸಂಸ್ಯುತದಿ ಪ್ರಭಾವವಿದ್ದು ಸ 
ಸಂಸ್ಕೃ ತವೂ ಶಾಸನಗಳಲ್ಲಿ ಕಾಣಲಾರಂಭಿಸಿದುದು ಸ ಸ್ಪಷ್ಟ, ಅಲ್ಲಿಂದ ಮುಂದೆ ಶಾಸನ | 
| 


ಗಳಲ್ಲಿ ಪ್ರಾಕೃತದ ಬದಲ: ಸಂಸ್ಕೃತದ ಬಳಕೆ ವ್ಯಾ meni ಪಸರಿಸಿತು. 


—ಕರ್ನಾಟಕ : ಕನ್ನಡ ವಿಷಯ ವಿಶ್ವಕೋಶ, ಪು. ೧೩೯೦ 


ಯಮುನಾಬಾಯಿ ಆರ್‌. ರಾವ್‌ 


ಹಾಲಿ 
ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ 
(ಮುಂದುವರೆದುದು) 


40. ಹೂಣರು ಮತ್ತು ಪಶ್ಚಿಮ ರೋಂ ಸಾಮ್ರಾಜ್ಯದ ಅಂತ್ಯ. 


ದಂಡಯಾತ್ರೆ ನಡೆಸುತ್ತಾ ಬಂದ ಮಂಗೋಲಿಯನ್‌ ಜನರು ಯೂರೋಪಿನಲ್ಲಿ 
ಕಾಣಿಸಿಕೊಂಡಿದ್ದು ಮಾನವ ಚರಿತ್ರೆಯಲ್ಲಿ ಒಂದು ಹೊಸ ಘಟ್ಟಿದ ನಾಂದಿ ಎನ್ನ 
ಬಹದು. ಕ್ರಿ, ಪೂ. ಒಂದನೆಯ ಶತಮಾನದವರೆಗೂ ನಾರ್ಡಿಕ” ಜನರಿಗೂ ಮಾಗೋ 
ಲರಿಗೂ ಅಂತಹ ಸಂಪರ್ಕವೇನೂ ಇರಲಿಲ್ಲ. ಲ್ಯಾ ಪರೆಂಬ ಮಂಗೋಲ್‌ ಜನ 
ಮಾತ್ರ ಉತ್ತರ ಯೂರೋಪಿನ ಅರಣ್ಯ ಪ್ರ ನೀಶಗಳಿಗೂ ಆಚೆ ಇರುವ ಹಿಮದಿಂದ 
ಹೆಪ್ಪುಗಟ್ಟಿದ ಪ್ರದೇಶದಲ್ಲಿರುವ ಲ್ಯಾಸ್‌ಲ್ಯಾಂಡಿನಷ್ಟು ಪಶ್ಚಿಮದವರೆಗೂ ಹಾಗೂ 
ಹೀಗೂ ಅಲೆಯುತ್ತ ಬಂದು ಸೇರಿದ್ದ ರು. ಆದರೆ ಅವರ ಚರಿತ್ರೆಯಲ್ಲಿ ಇವರದೇನೂ 
ಅಂತಹ ಪ್ರಮುಖ ಪಾತ್ರವಿರಲಿಲ್ಲ. ಸಹಸ್ರಾ ರು ವರ್ಷಗಳು ಹರ ಶಿ ಮಾತ್ಯ ಪ್ರ ಪೃಸಂಚೆ 
ದಲ್ಲಿ ಆರ್ಯರು, ಸುರ್ಟ್‌ ಜನರು ಮತ್ತು. ಅಲ್ಲಿಯ dud ಕ 
ಬಣ್ಣದ ಜನರಲ್ಲಿ ಪರಸ್ಪರವಾಗಿ ಕೌತುಕ ಪೂರ್ಣ ವ್ಯವಹಾರಗಳು ನಡೆದಿದ್ದುವು. 
ಆದರೆ (ಒಂದೇ ಒಂದು ಫಿ ಎಥಿಯೋನಿಯನ್ನ ರು ಈಜಿಸ್ಟ ನ್ನು ಗೆದ್ದಿ ದ ನ್ನು ಬಿಟ ರಿ) 
ದಕ್ಷಿಣದ ಕಪ್ಪು ಜನರಿಂದಾಗಲಿೀೀ ದೂರ ತಾ ತ, ಚ್ಯದ SE ha ದೂ 
ಪ್ರ 'ಪಂಚಕ್ಕೆ, ನ ವಿಧವಾದ ತಂಟಿ ತಾಕಲಾಟಿಗಳೂ ಇರಲಿಲ್ಲ. 
ಎಂದೂ ಇಲ್ಲದೆ ಈಗ ಈ ಅಲೆಮಾರಿ ಮಂಗೋಲರು ಪಶ್ಚಿ ಮಕ್ಕೆ ತಿರುಗಲು 
ಪಾಯಶಃ ಎರಡು ಮಬಖ್ಯಕಾರಣಗಳಿದ್ದುವು. ಒಂದನೆಯದಾಗಿ ಉಚ್ಛ )ಯ 
ಸ್ಥಿ ತಿಯಲ್ಲಿದ್ದ ಹಾನ್‌ ಸಂತತಿಯ ರಾಜರ ಕೆಳಗೆ ಚೀನ ಚಕ್ರಾಧಿಪತ್ಯ ಸಂಘಟತವಾಗಿ 
2 ಬಲ್ಯ ನಡೆದ: ಉತ್ತ ರಕ್ಸೈ ಹೆರಡಿತು; ಆದರ ಜನ ಸಂಖ್ಯೆ ಯೂ ವ ದ್ಧಿ ಯಾಯಿತು. 
ಹವಾಗುಣ ಬದಳಾಶಿ: A ಮತ್ತೊಂದು ಕಾರಣ SA. ಮಳೆಕಡಿನೆ 
ಯಾಗಿ ಅರಣ್ಯ ಪ್ರದೇಶ ಮತ್ತು ಜೌಗು ಪ್ರದೇಶಗಳು ಇಲ್ಲದಂತಾಗಿರಬಹುದು, 
ಅಥವಾ ಮಳೆ ಹೆಚ್ಚಾದುದರಿಂದ ಮೊದಲು ಮರಳುಕಾಡಾಗಿದ್ದ ಪ್ರದೇಶಗಳು ಹುಲ್ಲು 


18 


೨೭೪ ಮಾನವಿಕ ಕರ್ಣಾಟಕ ; 
ಗಾವಲುಗಳಾಗಿರಬಹುದು. ಬೇಕೆಬೇಕೆ ಸ್ಥಳಗಳಲ್ಲಿ ಈ ಎರಡೂ ಕ್ರಿಯೆಗಳು ' 3 
ನಡೆಯುತ್ತಿದ್ದು ಹೇಗೋ ಕೊನೆಗೆ ಈಜನ ಪಶ್ಚಿ ಮಕ್ಕೆ ಬಗ ಪ್ರೇರಕ ' | 
ವಾಗಿರಬಹುದು. ರೋಮ್‌ ಸ ಸಾಮ್ರಾಜ್ಯದ ಆರ ಧುಃ್ನ ತಿ, ಆಂತರಿಕ ಗ್ಲಾನ್ಸಿ 4 
ಮತ್ತು ಜನಸಂಖ್ಯೆಯ ಇಳಿತಗಳು ಮೂರನೆಯ ಕಾರಣ. ಕೋಂ ಪ್ರಜಾಪ ಪ್ರಭುತ್ವ ದೆ 
ಕಡಿಯುದಿನಗಳ ಶ್ರೀಮಂತರು, ಬಳಿಕ ಸೈನ್ಯದ ಬೆಂಬಲದಿಂದ ಚಕ ನರಗ p 
ತೆರಿಗೆ ಅಧಿಕಾರಿಗಳು ಈ ಸಾಮ್ರಾಜ್ಯದ ಸತ್ತ ವನ್ನು ಪೂರ್ತಿ ಹೀರಿಬಿಟ್ಟಿ ದ್ದರು. 

ಹೀಗೆ ಇಲ್ಲಿ ಹೂಣರಿಗೆ ಒತ್ತಡ, ಸಾಧನ, Gt 1. ಮೂರೂ ಇ ವು. 
ಪೂರ್ವದಿಂದ ಒತ್ತಡ, ಪಶ್ಚಿಮದಲ್ಲಿ ಲೊಡ್ಡಾಗಿದ್ದ ಸಮಾಜ ಮತ್ತು ಅಲ್ಲಿಗೆ ಹೋಗಲು . { 
ತೆರವಾಗಿದ್ದ ಹಾದಿ. ; 1 
ಯೂರೋಪಿನ ರಷ್ಯದ ಪೂರ್ವಗಡಿಯನ್ನು ಕ್ರಿ.ಶ. ಒಂದನೆ ಶತಮಾನದ 1 
ಹೊತ್ತಿಗಾಗಲೇ ಹೂಣರು ಮುಟ್ಟಿದ್ದರು. ಆದರೆ ಸ್ಟೆಪ್‌ ಹುಲ್ಲುಗಾವಲುಗಳಲ್ಲಿ ಈ "ತ 
ಕುದುರೆ ಸವಾರರದ್ದೇ ಮೇಲುಗೈಯಾಗಿದ್ದು . ಕ್ರಿ.ಶ. ನಾಲ್ಕು ಮತ್ತು ಐದನೆ ' 
' ಶತಮಾನಗಳಲ್ಲಿ ಕ್ರಿ.ಶ. ಐದನೆಯ ಶತಮಾನ ಹೂಣರ ಶತಮಾನ. ಹಾಮೊರಿಯಸ್ಸ ' 
ನನ್ನು ತನ್ನ ಅಧೀನದಲ್ಲಿ ಟ್ಟು ಕೊಂಡಿದ್ದ ವ್ಯಾಂಡಲರ A ತನ್ನ ಸೈನ್ಯದಲ್ಲಿ. 
ಜೋಡ ತಂಡಗಳನ್ನು Hs ಕೊಟ್ಟು ಇಟ್ಟುಕೊಂಡಿದ್ದನು. ಇಟಲೆಯನ್ನು | 
| 


Re 


ಮೊದಲು ಪ್ರವೇಶಿಸಿದ ಹೂಣರು ಇವತ್ತೇ. ವ್ಯಾ ಹೇಗ ಬಿಟ್ಟು ಘೋ 
ಖಾಲಿಯಾಗಿದ್ದ ಪಾ ನೊ ಸ್ಲಾನಿಯ ಸ ಸದ್ಯದಲ್ಲೆ ೯ ಇವರಷ್ಟೇ ಆಯಿತು. 

ಕ್ರಿ.ಶ. ನೆಯ ಶತಮಾನದ ಎರಡನೆಯ ಪಾದದಲ್ಲಿ (ಶತಮಾನವನ್ನು ನಾಲ್ಕು 
ಸಮಭಾಗಗಳನ್ನಾ ಗಿ ಮಾಡಿದರೆ ಬರುವ ಭಾಗಗಳಲ್ಲಿ ಎರಡನೆಯ ಭಾಗ) ಹೂಣರಲ್ಲಿ } 
ಒಬ್ಬ ಜಸ ನಾಸ್‌ ಮುಂದೆ ಬಂದನು. ಇವನೇ ಅಟ್ಟಲ, ಇವನ ಶಕ್ತಿ 
ಸಾಮರ್ಥ್ಯ ಗಳನ್ನು ಕುರಿತು ಅಸ ಸೃಷ್ಟೃವಾದ ಚಿತ್ರ ನಮಗೆ irs ದೆ; ನನ | 
ಬಗೆಗೆ ಮತ್ತೂ, ಕಹು 1 ಹುಟ್ಟ: ಸುತ್ತದೆ. ಹೊಣರನ್ನಷ್ಟೇ ಅಲ್ಲದೆ 
ಕಪ್ಪ ಕಾಣಿಕೆ ಕೂಡು ತ್ತಿದ್ದ ಅನೇಕ ರ್ಮ್‌ ಕುಲಗಳವರನ್ನೂ » ಇವನು ಆಳು 
ತಿದ್ದನು. ರ್ರೈನ್‌ನದಿಯಿಂದ ಇವನ ಸಾಮ್ರಾಜ್ಯ ಡಿ ಮೈದಾನ 
ಪ್ರದೇಶಗಳನ್ನು ಹಾದು ಮಧ್ಯ ಏಷ್ಯದವರೆಗೆ ಹರಡಿತ್ತು. ಚೀನಕ್ಕೂ ಇವನ. ' 
ರಾಜ್ಯಕ್ಕೂ ಪರಸ್ಪರ ರಾಯಭಾರ ಸಂಬಂಧವಿತ್ತು. ಡ್ಯಾನ್ಯೂಬ್‌ ನದಿಯ ಪೂರ್ವಕ್ಕೆ 
ಹಂಗೆರಿಯ ಮೈದಾನ ಪ್ರದೇಶದಲ್ಲಿ ಇವನ ಮುಖ್ಯ ಠಾಣ್ಯ ಇದ್ದಿತು. ಅಲ್ಲಿಗೆ 
ಭೇಟಕೊಟ್ಟ ಕಾನ್‌ ಸ್ಟಾಂಟಿನೋಪಲ್ಲಿನ ನಿಯೋಗಿ ವ್ರಿಸ್ಮಸ್‌ ಎಂಬುವನು ಅಟ್ಟ್ರಿಲನ 
ಸಂಸಾ ನದ ಬಗ್ಗೆ ಒಂದು ವರದಿಯನ್ನು ಬರೆದಿಟ ದ್ದಾನೆ. ಪ್ರಾಚೀನ ಆರ್ಯರ 
ಪಾತ ತ್ರವನ್ನೆ ವಹಿಸಿದ್ದ ಈ ಹೂಣರ ಜೀವನಕ್ರ ಮ ಬ “ವರದ ನ್ನ ೯ ಬಹುಮಟ್ಟಿಗೆ 
ಹೋಲುತ್ತಿ. ತ್ತು. ಸಾಮಾನ್ಯ ಜನರು ಗುಡಿಸಿಲುಗಳಲ್ಲಿ ಮತ್ತು ಗುಡಾರಗಳಲ್ಲಿರು 
ತ್ತಿದ್ದರು, ಇವರ ನಾಯಕರು ಮರದ ದಿಮ್ಮಿಗಳಿಂದ ಕಟ್ಟದ ಗೋಡೆಗಳುಳ್ಳೆ ನಿಶಾಲ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೨೭೫ 


ವಾದ ಹಜಾರಗಳಲ್ಲಿ ವಾಸಿಸುತ್ತಿದ್ದರು. ಅಲ್ಲಿ ಭೋಜನ ಕೂಟಗಳು, ಕುಡಿತ 
ಮತ್ತು ಚಾರಣರಿಂದ ಗಾಯನಗಳು ನಡೆಯುತ್ತಿದ್ದುವು. ಹೋಮರನ ಕಾವ್ಯದ 
ನಾಯಕರು, ಅಷ್ಟೇಕೆ ಅಲೆಕ್ಸಾಂಡರ್‌ ಮಹಾಶಯನ ಮ್ಯಾಸಿಡೋನಿಯಾದ ಗೆಳೆಯ 
ರಿಗೂ ಅಟ್ಟಿ ಲನ ಈ  ಪಾಳೆಯ- ರಾಜಧಾನಿ "ಯೇ ಅಂದಿನ ರೋಮನ್‌ ಚಕ್ರವರ್ತಿ 
ಯಾದ, ಆರ್ಕೇಡಿಯಸ್ಸನ ಮಗ ಎರಡನೆ ಥಿಯೋಡೋಸಿಯಸ್ಸನ ಸುಸಂಸ್ಕೃತ ಆದರೆ 
ಅವನತಿಗಿಳಿಯುತ್ತಿದ್ದ ಆಸ್ಥಾನಕ್ಕಿಂತ ಪ್ರಾಯಶಃ ಸರಿಹೋಗುತ್ತಿತ್ತು ಎನಿಸುತ್ತದೆ. 
ಹಿಂದೆ ಇನ್ನೂ ನಾಗರಿಕತೆ ಪಡೆಯದಿದ್ದ ಗ್ರೀಕ್‌ ತಂಡಗಳು ಈಜಿಯನ್‌ 
ನಾಗರಿಕತೆಯಮೇಲೆ ಪ್ರಭಾವ ಬೀರಿದ್ದು ಸರಿಯಷ್ಟೆ. ಅಟ್ಟಲನ ಮುಂದಾಳತ್ವ 
ದಲ್ಲಿದ್ದ ಅಲೆಮಾರಿ ಹೂಣರಿಂದಲೂ ಮೆಡಿಟರೇನಿಯನ್‌ ಪ್ರದೇಶದ ಗ್ರೀಕೊ- 
ರೋಮನ್‌ ನಾಗರಿಕತೆಯ ಮೇಲೆ ಅದೇ ರೀತಿಯ ಪರಿಣಾಮವಾಗುವುದೆಂಬಂತೆ 
ಕೆಲಕಾಲ ಕಾಣುತ್ತಿತ್ತು. ಚರಿತ್ರೆಯಲ್ಲಿ ಹಿಂದೆ ಆಗಿ ಹೋದ ದೃಶ್ಯವೊಂದು ಮೊದಲಿ 
ಗಿಂತ ವಿಶಾಲವಾದ ರಂಗಸ್ಕೃಲದಲ್ಲಿ ತಿರುಗಿನಡೆಯುವುದೆಂಬಂತೆ ತೋರಿತು. ಆದಕೆ 
ಹೂಣರಿಗೂ ಅಲೆಮಾರಿ ಜೀವನಕ್ಕೂ ಬಲವಾದ ಗಂಟತ್ತು. ಪ್ರಾಚೀನ ಗ್ರೀಕರನ್ನು 
ನಿಜವಾದ ಅಲೆಮಾರಿ ಜನರೆನ್ನುವುದಕ್ಕಿಂತ ಅಲ್ಲಿಂದಿಲ್ಲಿಗೆ ತಿರುಗುತ್ತಿದ್ದ ದನಸಾಕುತ್ತಿದ್ದ 
ಒಕ್ಕಲಿಗರೆನ್ನ ಬಹುದು. ಹೂಣರು ಧಾಳಿಮಾಡಿ ಲೂಟಿ ಹೊಡೆಯುತ್ತಿ ದ್ವರೇ ವಿನಃ 
ಎಲ್ಲಿಯೂ ನೆಲೆ ನಿಲ್ಲಲಿಲ್ಲ. 
ಕೆಲವು ವರ್ಷಗಳು ಅಟ್ಟಲನು ಧಿಯೋಡೋಸಿಯಸ್ಸನನ್ನು ತನ್ನ ಮನಸ್ಸಿಗೆ 
ಬಂದಂತೆ ಗೋಳು ಗುಟ್ಟ ಸಿದನು. ಅಟ್ಟಲನ ಸೈನ್ಯ ಕಾನ್‌ ಸ್ಟಾಂಟಿನೋಪಲ್ಲಿನವರೆಗೂ 
ಬಂದು ಹಾವಳಿಮಾಡಿ ಕೊಳ್ಳೆ ಹೊಡೆಯಿತು. ಕಡಿಮೆ ಎಂದರೆ ಎಪ್ಪತ್ತು ಪಟ್ಟಣ 
ಗಳನ್ನು ಅಟ್ಟಿಲ ಪೂರ್ಣವಾಗಿ ಧ್ವಂಸಮಾಡಿದನೆಂದು ಚರಿತ್ರೆ ಕಾರ ಗಿಬ್ಬನ್‌ 
ಹೇಳುತ್ತಾನೆ. ಧಿಯೋಡೋಸಿಯಸ್ಸನು ಇವನಿಗೆ ಕಾಣಿಕೆ ತೆತ್ತು ನಗರವನ್ನು 
ಉಳಿಸಿಕೊಂಡನು. ಅದೇ ಸಮಯದಲ್ಲಿಯೇ ಗೂಢಚಾರರನ್ನು ಕಳುಹಿಸಿ ಅವನನ್ನು 
ಕೊಲ್ಲಿಸಲು ಯತ್ನಿಸಿದನು. ಕ್ರಿ.ಶ. 451ರಲ್ಲಿ ಅಟ್ಟಿಲನ ಗಮನ ಲ್ಯಾಟನ್‌ 
. ಭಾಷೆಯನ್ನಾ ಡುತ್ತಿದ್ದ ಸಶ್ಚಿಮ ರೋಮನ್‌ ಸಾಮ್ರಾ ಜ್ಯದತ್ತ ತಿರುಗಿ ಅವನು 
ಗಾಲ್‌ ಮೇಲೆ ದಂಡೆತ್ತಿ ಹೋದನು. ಉತ್ತರ ಗಾಲ್‌ನಲ್ಲಿದ್ದ ಪ್ರತಿಯೊಂದು 
ಪಟ್ಟಣವನ್ನೂ ಇವನು. ಲೂಟಮಾಡಿದನು. ಕೊನೆಗೆ ಫ್ರಾಂಕರು, ವಿಸಿಗಾಥರು 
ಮತ್ತು ಕೋವರ್‌ ಸಾಮ್ರಾಜ್ಯದ ದಳಗಳು ಒಂದಾಗಿ ಇವನನ್ನು ಎನ 113 
ಟಾ.ಯ್‌ಸ್‌ ಎಂಬಲ್ಲಿ ನಡೆದ ವಿಸ್ತಾರವಾದ ಕದನದಲ್ಲಿ ಅಟ್ಟಿಲ ಸೋತುಹೋದನು, 
ಲ ik ವ ಸ್ರ 
ಈ ಕದನದಲ್ಲಿ ಒಂದೂವರೆ ಲಕ್ಷದಿಂದ ಮೂರು ಲಕ್ಷದಷ್ಟು ಜನ ಸತ್ತುಹೋದರೆಂಬ 
ಅಂದಾಜಿದೆ. ಗಾಲಿನಲ್ಲೆನೋ ಇವನ ಮುನ್ನಡೆ ನಿಂತಿತು. ಆದರೆ ಸೈನ್ಯ ಈ 
ವುದಕ್ಕೆ ಬೇಕಾದ ಸಾಧನ ಸಂಪತ್ತು ಇನನಲ್ಲಿ ಅಪಾರವಾಗಿದ್ದು ಅದಕ್ಕೇನೂ ಧಕ್ಕ 
ಯಾಗಲಿಲ್ಲ. ಮಾರನೆಯ ವರ್ಷವೇ ಇವನು ವೆನಿಷಿಯದ ಮಾರ್ಗವಾಗಿ ಇಟಲಿಗೆ 


೨೭೬ ಮಾನವಿಕ ಕರ್ಣಾಟಕ 


ಬಂದು ಎಕಿಲಿಯ ಮತ್ತು ಪಾಡುವಾ (Aqueileia and Padua) ಪಟ್ಟಿ ಣಗಳನ್ನು 
ಸುಟ್ಟುಹಾಕಿ ನಿಲಾನನ್ನು ಲೂಹಮಾಡಿದನು. 

ಉತ್ತರ ಇಟಲಿಯ ಈ ಊರುಗಳಿಂದ ಏಡ್ರಿಯಾಟಕ್‌ ಸಮುದ್ರದ ಉತ್ತರದ 
ತುದಿಯಲ್ಲಿರುವ ಲಗೂನ”"(188000) ಗಳಲ್ಲಿರುವ ದ್ವೀಪಗಳಿಗೆ ಜನರು ಓಡಿಹೋದರು. 
ಹೀಗೆ ವೆನಿಸ್‌ ನಗರ-ರಾಷ್ಟ್ರ (city state) ದ ಸ್ಥಾಪನೆಯಾಯಿತು. ಮುಂದೆ ಮಧ್ಯ 
ಯುಗದಲ್ಲಿ ಇದು ಪ್ರಪಂಚದ ಅತ್ಯಂತ ಪ್ರಮುಖ ವಾಣಿಜ್ಯ ಕೇಂದ್ರಗಳಲ್ಲಿ 
ಒಂದಾಯಿತು. 

ಕ್ರಿ.ಶ. 453ರಲ್ಲಿ ಅಟ್ಟಿ ಲನು ತರುಣಿಯೊಬ್ಬಳನ್ನು ಮದುವೆಯಾಗಿ ಅದರ 
ಅಂಗವಾಗಿ ನಡೆದ ಔತಣ ಕೂಟದಲ್ಲಿ ಏಕಾಏಕಿ ಮರಣ ಹೊಂದಿದನು. ಇವನ ಸಾವಿ 
ನೊಡನೆಯೆೇ ಲೂಟಯೇ ಉದ್ದೇಶವಾಗಿದ್ದ ಇವನ ಒಕ್ಕೂಟ ಚೂರಾಗಿಹೋಯಿತು. 
ತಮ್ಮ ಸುತ್ತಲೂ ಇದ್ದ ಬಹುಸಂಖ್ಯಾತ ಆರ್ಯನ್‌ ಭಾಷೆಯನ್ನಾಡುತ್ತಿದ್ದ ಜನರಲ್ಲಿ 
ಸೇರಿಹೋಗಿ ಹೊಣರು ಈ ಕಾಲದಲ್ಲಿ ಚರಿತ್ರೆಯಲ್ಲಿ ಕಣ್ಮರೆಯಾಗುತ್ತಾರೆ. ಆದರೆ 
ಹೂಣರ ಈ ಭಾರಿ ಧಾಳಿಗಳಿಂದ ಲ್ಯಾಟಿನ್‌ ಕೋಂ ಸಾಮ್ರಾಜ್ಯಕ್ಕೆ ಕಡೆಗಾಲ 
ಬಂದಿತು. ಅಟ್ಟಿಲನ ಸಾವಿನ ಬಳಿಕ ರೋಮಿನಲ್ಲಿ ಇಪ್ಪತ್ತು ವರ್ಷಗಳಲ್ಲಿ ಹತ್ತು 
ಚಕ್ರವರ್ತಿಗಳು ಆಳಿದರು. ಇವರನ್ನು ವ್ಯಾಂಡಲರು ಮತ್ತಿ ತರ ಸಂಬಳಕ್ಕಿದ್ದ ಸೈನ್ಯ 
ದಳಗಳು ಪಟ್ಟಕ್ಕೇರಿಸುತ್ತಿದ್ದರು. ಕಾರ್ಥೇಜಿನ ವ್ಯಾಂಡಲರು ಕ್ರಿ.ಶ. 455ರಲ್ಲಿ 
ರೋಮನ್ನು ಗೆದ್ದು ಕೊಳ್ಳೆ ಹೊಡೆದರು. ಓಡೋಸರ್‌ ಎಂಬ ರೋಮನೇತರ 
ದಳಗಳ ಮುಖಂಡನು ರಾಮ್ಯುಲಸ್‌ ಅಗಸ್ಟ್ರುಲಸ್‌ ಎಂಬ ದೊಡ್ಡ ಹೆಸರಿಟ್ಟು 
ಕೊಂಡು ಚಕ್ರವರ್ತಿಯೆಂದು ಹೇಳಿಕೊಳ್ಳುತ್ತಿದ್ದ ಪಾನ್ನೊನಿಯದ ವ್ಯಕ್ತಿಯನ್ನು 
ಕಡೆಗೆ ಕ್ರಿ.ಶ. 476ರಲ್ಲಿ ಒತ್ತರಿಸಿ ಪಶ್ಚಿಮ ಸಾಮ್ರಾಜ್ಯಕ್ಕೆ ಇನ್ನು ಮುಂದೆ ಯಾರೂ 
ಚಕ್ರ ವರ್ತಿಯಾಗಿರುವುದಿಲ್ಲನೆಂದು ಕಾನ್‌ಸ್ಟ್ರಾಂಟನೋಪಲ್ಲಿನ ಆಸ್ಥಾನಕ್ಕೆ ತಿಳಿಸಿ 
ಬಿಟ್ಟನು. ಹೀಗೆ ಅಸಮಾನಕರವಾದ ರೀತಿಯಲ್ಲಿ ಲ್ಯಾಟಿನ್‌ ರೋಮನ್‌ ಚಕ್ರಾಧಿ 
ಪತ್ಯವು ಕೊನೆಗಂಡಿತು. ಕ್ರಿ.ಶ. 493ರಲ್ಲಿ ಗಾಥರ ಧಿಯೊಡೊರಿಕ್‌ ರೋಮಿನ 
ರಾಜನಾದನು. 

ಪಶ್ಚಿಮ ಮತ್ತು ಮಧ್ಯ ಯೂರೋಪಿನ ಆದ್ಯಂತವೂ ರಾಜರು, ಡ್ಯೂಕ್‌ಗಳು 
ಇಂತಹ ನಾಮುಥೇಯಗಳನ್ನಿಟ್ಟು ಕೊಂಡು ರೋಮನೇತರ ಮುಂದಾಳುಗಳು 
ರಾಜ್ಯಭಾರ ಮಾಡುತ್ತಿದ್ದರು : ಇವರೆಲ್ಲ ಹೆಚ್ಚು ಕಡಿನೆ ಸ್ವತಂತ್ರರಾಗಿದ್ದರೂ 
ಚಕ್ರವರ್ತಿಯಲ್ಲಿ ಏನೋ ಒಂದು ವಿಧವಾದ ನಿನ್ನೆಯನ್ನಿಟ್ಟುಕೊಂಡಿದ್ದರು. 
ನೂರಾರು, ಏಕೆ ಸಾವಿರಾರು ಇಂತಹ ಪಾಳೆಯಗಾರರಿದ್ದರು. ಗಾಲ್‌, ಸ್ಪೇನ್‌, 
ಇಟಲಿ ಮತ್ತು ಡೇಹಿಯಗಳಲ್ಲಿ ಇನ್ನೂ ಕೂಡ ಲ್ಯಾಟಿನ್‌ ಭಾಷೆಯು ಸ್ಥಳೀಯ 
ಅಪಭ್ರಂಶ ರೂಪದಲ್ಲಿ ಉಳಿದುಕೊಂಡಿತ್ತು. ಆದರೆ ಬ್ರಿಟನ್ನಿನಲ್ಲಿ ಮತ್ತು ಕ್ರೈನ್‌ 
ನದಿಯ ಪೂರ್ವಕ್ಕೆ ಜರ್ಮನ್‌ ಗುಂಪಿನ ಭಾಷೆಗಳು (ಬೊಹೀಮಿಯದಲ್ಲಿ ಸ್ಲಾವೊನಿಕ್‌ 

ಪ (5 


ಪ್ರಪಂಚದ ಸಂ ಕ್ಷಿಪ್ತ ಇತಿಹಾಸ ೨೭೭ 


ಭಾಷೆಯಾದ ಜೆಕ್‌) ಜನ ಸಾಮಾನ್ಯರ ಭಾಷೆಗಳಾಗಿದ್ದು ವು. ಹಿರಿಯ ಪಾದ್ರಿಗಳು 


ಮತ್ತು ಇತರ ಕೆಲವು ವಿದ್ಯಾ ವಂತರು ಲಾ ಟನ್ನು ಓದಿ ಬರೆಯಲು ಬಲ್ಲವರಾಗಿದ್ದರು. 
ಎಲ್ಲಿಯೂ ಜೀವನ ಸುರಕ್ಷಿತವಾಗಿರಲಿಲ್ಲು ಬಲಿಷ್ಕರಲ್ಲಿ ಮಾತ್ರ ಆಸ್ತಿಯಿರುತ್ತಿತ್ತು. 
ದುರ್ಗಗಳ ಸಂಖ್ಯೆ ಹೆಚ್ಚಾಯಿತು. ಭಾಟಾಮಾಗಾಳಳು ಹಾಳಾಗಿಹೋದವು. 
ಆರನೇ ಶತಮಾನ ಉದಯವೆಂದರೆ ಸಮಗ್ರ ಪಾಶ್ಚಾತ್ಯ ಪ್ರಪಂಚದಲ್ಲಿ ವಿಚ್ಛೈನ್ಸೀ 
ಕರಣ ಮತ್ತು ಬೌದ್ಧಿಕ ಅಂಧಕಾರಗಳ ಯುಗ. ಸನ್ಯಾಸಿಗಳು ಮತ್ತು ಕ್ರೈಸ್ತ 
ಮಿಷನರಿಗಳಿಲ್ಲದಿದ್ದರೆ ಲ್ಯಾಟನ” ವಿದ್ಯೆ ಸಂಪೂರ್ಣವಾಗಿ ನಶಿಸಿಯೇ ಹೋಗುತ್ತಿತ್ತು. 

ಕೊೀಮನ್‌ ಸಾಮಾ ಜ್ಯ ಬೆಳೆದು ಕೊಂಡು ಬಂದುದಕ್ಕೆ, ಬಳಿಕ ಹೀಗೆ ಪೂರ್ತಿ 
ಹಾಳಾಗಿ ಹೋದುದಕ್ಕೆ ಕಾರಣಗಳೇನು ? ಪೌರತ್ವದ ಜರ್‌ ಈ ರಾಜ್ಯವನ್ನು 
ಒಂದುಗೂಡಿಸಿದ್ದುದರಿಂದ ಮೊದಲು ರೋಂ ಬೆಳೆಯಿತು. ಕೋಂ ಪ್ರಜಾಪ್ರಭುತ್ವ 
ವಿಸ್ತರಣೆಯ ದಿನಗಳಲ್ಲಿ ಏಕೆ ರೋಂ ಸಾಮ್ರಾಜ್ಯದ ಮೊದಲ ದಿನಗಳಲ್ಲಿ ಕೂಡ ಅದರ 
ಪೌರತ್ವದ ಮೇಲೆ ಅಭಿಮಾನವಿದ್ದ ವರು ಅನೇಕರು ಇನ್ನೂ ಇದ್ದರು. ಕೋಮಿನ 
ಪೌರತ್ವ ಪಡೆದಿರುವುದು ಒಂದು ಜೊಡ್ಡ ಭಾಗ ವೂ ಹೌದು ಹೊಳಗಾಂಕೆತ: ಈ ಹೌದು 
ಡು” ಅರಿತಿದ್ದ ಇವರಿಗೆ ರೋಮಿನ ನ್ಯಾಯಾಂಗದ ಆಸರೆಯಲ್ಲಿ ತಮ್ಮ ಹಕ್ಳು ಗಳು 
ಸುಭದ್ರವೆಂಬ ನಿಶಾ ಿಸವೂ ಇದ್ದಿತು, ಕೋಮಿನ ಹೆಸರಿನಲ್ಲಿ ಸ ತ್ಯಾಗಕ್ಕೂ 
ಆ ಸಿದ ರಾಗಿದ್ದ ರ. ಈ ಸಾಮಾ ತ್ರಾಜ್ಯದೆ ಎಲ್ಲೆ ಗಳ 'ಅಚಿಯೂ ಬಹುದೂರ 
"ದವರಿಗೆ ಕೋನ್‌ ಎಂದರೆ ನಿಷ್ಟ ಕ್ಷಪಾತ ಭಾವನೆಯ, ಶೆ ಶ್ರೇಷ್ಠ ವಾದ ನ್ಯಾಯಬದ್ಧ 
ವ್ಯವಸ್ಥೆ ಎಂಬ ಖ್ಯಾ ತಿಹರಡಿತ್ತು. ಆದರೂ ಪ್ಯೂನಿಕ” ಯುದ್ಧಗಳು ನಡೆಯುತ್ತಿ ರು 
ವಾಗಲೇ ಐಶ್ವರ್ಯ ತು ಗುಲಾಮ ಗಿರಿಗಳಿಂದ ಈ ಪೌರತ್ವದ ಅರಿವು ಶಿಥಿಲವಾಗು 
ಕಿತ್ತು. ತೆ ಪೌರತ್ವ ಹರಡುತ್ತಾ ಹೋಯಿತು, ಪೌರತ್ವದ ಭಾವನೆ 
ಹೆರಡಲಿಲ್ಲ. 

ಎಪ್ಟೆಂದರೂ ರೋವರ್‌ ಸಾಮ್ರಾಜ್ಯ ಅಂತಹ ಪರಿಪಕ್ವ ವಾದ ಸಂಸ್ಥೆಯಾಗಿರ 


ಲಿಲ್ಲ. ಪೌರರಿಗೆ ಇದರಿಂದ ಯಾವ ಶಿಕ್ಷಣವೂ ಡೊರಕುತಿ ರಲಿಲ್ಲ ನವ್ಯ 
ತ್ತಿದ್ದ ಇದರೆ ಪೌರವೃ ೦ದ ಸಾಮ್ರಾಜ್ಯವೆಂದರೇನೆಂದು ಅರ್ಥಮಾಡಿಕೊಳ್ಳಬ ಬೇಕೆಂಬ 


| ನ ಆಗ ಇರಲೇ ಇಲ್ಲ. ಸಾಮ್ರಾಜ್ಯದ ಆಗುಹೋಗುಗಳನ್ನು ಕುರಿತು 
ನಿರ್ಧಾರ ತೆಗೆದುಕೊಳ್ಳು ವುದರಲ್ಲಿ ಪೌರರು ಸಹಭಾಗಿಗಳಾಗಬೇಕೆಂಬ ಭಾವಕೆಯೂ 
ಇರಲಿಲ್ಲ. ಪ್ರಜೆಗಳ್ಳೆ್ಲರಿಗೂ ಸಾಮಾನ್ಯವಾದ ಒಂದು ತಿಳಿವಳಿಕೆ ಬರು ವುದಕ್ಕೆ 
ಸಾಧನವಾದ ಶಾಲಾ ವ್ಯವಸ್ಥೆ ಯಾಗಲೀ ಸಾಮೂಹಿಕವಾಗಿ ಎಲ್ಲರೂ ಕಾರ್ಯ ಸಕ 
ಯಲ್ಲಿ ಪಾಲ್ಗೊ ಳ್ಳ ಲು ಸಹಾಯಕವಾಗುವ ವಾರ್ತಾ ಪ್ರಸಾರಣಾ ವ್ಯ ವ ವ ಯಾಗಲೀ 
ಆಗ' ಇರಲಿಲ್ಲ. " ಹೀರಿಯಸ್‌ ಮತ್ತು ಸುಲ್ಲರ ನಿಂದ ಕೈ ಕಾರಕ್ಕಾಗಿ 
ಸೆಣಸಾಡುತ್ತಿ ತ್ತಿದ್ದ ಮುಂದಾಳುಗಳಿಗೆ ಜನಾಭಿಪ್ರಾ ಯವನ್ನು ಸೃಷ್ಟಿ ಹ್ರ್ರಸಿ ಸಾಮ್ರಾಜ್ಯದ 
ಕಾರ್ಯಭಾರಗಳ" ಮೇಲಿ ಅದರ ಪ್ರಭಾವವನ್ನು ಉಸಯೋಗಿಸಿಕೊಳ್ಳ ಬಹುದೆಂಬ 


೨೭೮ ಮಾನವಿಕ ಕರ್ಣಾಟಕ 


ಯೋಚನೆ ಯಾವಾಗಲೂ: ಬರಲಿಲ್ಲ. ಪೌರತ್ವದ ಹುಮ್ಮಸ್ಸಿನ ಭಾವನೆ ಉಪವಾಸ 
ಬಿದ್ದು ಸತ್ತು ಹೋಯಿತು.. ಅದು ಸಾಯುತ್ತಿ ದುಪ ಯಾರ ಗಮನಕ್ಕೂ ಗ 
ಬರಲಿಲ್ಲ. ಮಾನವ ಸಮಾಜದ ಚಕ್ರಾಧಿಸತ್ಯಗಳು, ಪ್ರಭುತ್ವ ಗಳು ಮತ್ತೆಲ್ಲಾ 
ಸಂಸ್ಥೆಗಳೂ ಮೂಲತಃ ಮಾನವನ ಮನಸ್ಸಿನ ವಿಚಾರಶಕ್ತಿ ಮತ್ತು ಸಂಕಲ್ಪ ಶಕ | 
ಗಳನ್ನು ಅವಲಂಬಿಸಿರುತ್ತವೆ, ಕಡೆಗೆ ರೋವರ್‌ ಸಾಮ್ರಾಜ್ಯಕ್ಕೆ ಸಂಕಲ್ಪ ಚಿ ಯ | 
ಆಧಾರ ಇಲ್ಲದೆ ಹೋಯಿತು. ಸಾಮ್ರಾಜ್ಯವೂ ಕೊನೆಗಂಡಿತು. ಬ 
ಕೋಂ ಸಾಮ್ರಾಜ್ಯದ ಲ್ಯಾಟಿನ್‌ ಭಾಗ ಐದನೆ ಶತಮಾನದಲ್ಲಿಯೇ ಗತಿಸಿ 
ಹೋದರೂ ಮುಂದೆ ಅದರ ಪ್ರತಿಷ್ಠೆ ಮತ್ತು ಸಂಪ್ರದಾಯಗಳ ಪ್ರಯೋಜನ ಸಡೆದು 
ಬೆಳೆಯುವ ಸಂಸ್ಥೆಯೊಂದು ಅದರ ಆವರಣದಲ್ಲೇ ಹೆಟ್ಟಿಕೊಂಡಿತ್ತು. ಇದೇ 
ಕ್ಯಾಥೊಲಿಕ್‌ ಚರ್ಚಿನ ಲ್ಯಾ ಟನ್‌ ಶಾಖೆ. ಕೋವತ್‌. MA ಜ್ಯ ಅಳಿದು ಹೋದರೂ 
ಇದು ಉಳಿದುಕೊಂಡಿತು. ದಕ್ಕೆ ಕಾರಣಗಳಿವು : ಮಾನವರ ಮನಸ್ಸು ಮತ್ತು 
ಸಂಕಲ )) ಗಳೆರಡಕ್ಕೂ ಇದು Wi. 5A ; ಒಂದು ಸಂಸ್ಥೆಯ ನ್ನು ಒಡೆದು 
ಹೋಗದಂತೆ ಇಟ ತರುವುದರಲ್ಲಿ ಕಾನೂನ:ಗಳು ಅಥವಾ ಸೆ ಸೈನ್ಯಗಳಿಗಿಂತ ಪ್ರ ಪ ಭಾಷಣ 
ಗಳಾದ ಪುಸ್ತ ಕಗಳು, ಶಿಕ್ಷಕರು ಮತ್ತು ಧರ್ಮಪ್ರಚಾರಕರ ಒಂದು ದೊಡ್ಡ 
ವ್ಯವಸ್ಥೆಯೇ ಇದರಲ್ಲಿತ್ತು ನಾಲ್ಕು ಮತ್ತು ಐದನೇ ಶತಮಾನಗಳ ಉದ ಕ್ಕೂ 
ಸಾಮ್ರಾಜ್ಯ ನಶಿಸಿ ಹೋಗುತ್ತಿದ್ದಾ ಗಲೇ ಕ್ರೈಸ್ತ ಧರ್ಮವು ಯೂರೋಪಿನಲ್ಲಿ ಎಲ್ಲ 
ಕಡೆಯಲ್ಲೂ ಒಡೆತನದಿಡೆಗೆ ಸಾಗುತ್ತಿತ್ತು. ತನ್ನನ್ನು ಗೆದ್ದ ರೋಮನೇತರರನ್ನು ' 
ಇದು ಸೋಲಿಸಿತು. ಅಟ್ಟಲ ಕೋಂ ಮೇಲೆ ದಂಡೆತ್ತಿ ಬರುವ ಸೂಚನೆಗಳಿದ್ದಾ ಗ 
ರೋಮಿನ ಪ್ಯಾ ಟ್ರ ಯಾರ್ಕ ನು ಅವನನ್ನು ತಡೆದು ತನ್ನ ಸ ತಿಕ ಬಲವೊಂದರಿಕಿಹೆಳೇ 
ಅವನನ್ನು ಸ ಬಟ್ಟ ನು. ಎಂತಹಸೆ ನ್ನ ಕ್ಯೂ ಸತ ಸಾಧ್ಯವಾಗುತ್ತಿರಲಿಲ್ಲ: 
ಹೋಮಿನ ಪೋಪ್‌ ಅಥವಾ ಸ್ಯಾಲ್ರಿಯಾರ್ಶನು ಕ್ರೈಸ್ತ ಸಭೆಗೆಲ್ಲಾ 
ತಾನೇ ಮುಖ್ಯಸ್ಥನೆಂದು ಘೋಷಿಸಿಕೊಂಡನು. ಚಕ್ರವರ್ತಿಗಳ ಕಾಲ ಮುಗಿದು 
ಹೋಗುತ್ತಲೂ ಅವರುಗಳ ಬಿರುದುಗಳನ್ನೂ ಹಕ್ಕುಗಳನ್ನೂ ಸಹ ಈತನೇ ವಹಿಸಿ 
ಕೊಂಡನು. ರೋಮಿನ ಚಕ್ರವರ್ತಿಗಳ ಬಿರುದುಗಳಲ್ಲೆ ಲ್ಲಾ ಅತ್ಯಂತ ಹೆಳೆಯದಾದ 
“ಪಾಂಟಫೆಕ್ಸ್‌ ಮ್ಯಾಕ್ಸಿ ಮಸ್‌ ಅಂದರೆ ರೋವರ್‌ ಪ ಪ್ರಭುತ್ವ ದ ಯಾಜ್ಞಿ ಕ ಅರ್ಚಕರ 


ಮುಖ್ಯಸ್ಥ ka ಬೆರುದನ್ನೂ ಇವನೇ ಇಟು ಕೊಂಡನು. 


ಬೈಜಾಂಟೈನ್‌ ಮತ್ತು ಸಸ್ಸನಿಡ್‌ ಸಾಮ್ರಾ ಜ್ಯಗಳು 

ರೋವರ್‌ ಸಾಮ್ರಾಜ್ಯದ, ಗ್ರೀಕ್‌ AR ಡುತ್ತಿದ್ದ ಪೂರ್ವಾರ್ಧವು 
ಪಶ್ಚಿಮ ರೋಂ ಸಾಮ್ರಾಜ್ಯಕ್ಕಿಂತ ರಾಜಕೀಯವಾಗಿ ಸ್ಥಿ ರವಾಗಿ ಉಳಿಯಿ ತು. ಐದನೇ 
ಶತಮಾನದಲ್ಲಿ ಮೂಲ ಲ್ಯಾಟಿನ್‌ ಸಾಮ್ರಾಜ ಕೆ ಸಂಪೂರ್ಣ ಅಂತ್ಯವನ್ನು ತಂದ 
ವಿಪತ್ತು ಗಳನ್ನೆಲ್ಲಾ ಇದು ಸಹಿಸಿಕೊಂಡಿತು, ಎರಡನೆ ಧಿಯೋಡೋಸಿಯಸ್‌ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೨೭೯ 


ಚಕ್ರವರ್ತಿಯನ್ನು ಅಟ್ಟಿಲನು ಗೋಳುಹುಯ್ಯ _ಕೊಂಡುದೇ ಅಲ್ಲದೆ ಕೊಳ್ಳೆ 
ಹೊಡೆಯುತ್ತಾ ಹೆಚ್ಚು ಕಡಿನೆ ಕಾನ್‌ಸ್ಟಾ ಂಟನೋಪಲ್ಲಿನ ಕೋಟಿ 
ಗೋಡೆಗಳವಕೆಗೆ ಜು ಪಟ್ಟಣ ಹಾಳಾಗದೆ ಹಾ ಉಳಿಯಿತು. 
ನ್ಯೂ ಬಿಯನ್ನರು ನೈಲ್‌ ನದಿಯ ತನಾ” ಬಂದು ಮೇಲಣ ಈಜಿಪ ರನ್ನು ಲೂಟಿ 
Kaus ಕೆಳಗಣ ಈಜಿಪ್ಟ್‌ ಮತ್ತು ಅಲೆಕ್ಟಾ ನ್ಸಿಂಡ್ರಿಯಗಳು 5 ಮಟ್ಟಗೆ 
ಅನುಕೂಲ ಪರಿಸ್ಥಿತಿಯಲ್ಲೆ ೯ ಉಳಿದುಕೊಂಡುವು. ಏಷ್ಯಮೈನರಿನ ಅತ್ಯಧಿಕ ಭಾಗ 
ಸಸ್ಸನಿಡ್‌ ಸರ್ಷಿಯನ್ನರನ್ನು ಎದುರಿಸುವುದರಲ್ಲಿ ಯಶಸ್ವಿಯಾಯಿತು. 

ಪಶ್ಚಿ ಮದಲ್ಲಿ ಸಂಪೂರ್ಣ ಅಂಧಕಾರ ಯುಗನೆನಿಸಿದ 6ನೇ ಶತಮಾನದ ಪೂರ್ವ 
“'ದಲ್ಲಿಗ್ರಿ ಚ್‌ ಪ್ರಭುತ್ವದ ಪುನರುಜ್ಜೀವನವನ್ನು ಕಂಡಿತು, ಒಂದನೆಯ ಜಸ್ಟಿನಿ 
ಯನ್‌ (ಕ್ರಿ.ಶ. 522. -565) ಮಹತಾ ಕಾಂತ್ಸಿಯೂ ಉತ್ಸಾಹಿಯೂ ಆಗಿದ್ದನು. 
.. ಪೂರ್ವಜೀವನದಲ್ಲಿ ನಟಿಯಾಗಿದ್ದು ಬಳಿಕ ಚಕ್ರ ವರ್ತಿನಿಯಾಗಿದ್ದ ಇವನ ಪತ್ತಿ 
. ಥಿಯೋಡೋರಾ ಸಹ ಅಷ್ಟೇ ಸಮರ್ಥಳಾಗಿದ್ದ rR ),ನಿಯನ್‌ ಉತ್ತರ 
ಆಪ್ರಿ ಕವನ್ನು pe ಕ ಇಟಿಲಿಯೆ ಅಧಿಕ ಭಾಗವನ್ನು ಗಾಥರಿಂದಲೂ 
ಗೆದ್ದು ಕೊಂಡನು. ದಕ್ಷಿಣ ಸೆ ಸ್ರ್ರೇನನ್ನೂ ಇವನು ತಿರುಗಿ ಪಡೆದುಕೊಂಡನು. ಬರಿಯ 
ಭೂಸೈನ್ಯ ಮತ್ತು ಜಲಸೆ ನ್ಯಗಳ ಸಾರ್‌ ಸಗಳಲ್ಲೇ ಇವನ ಉತ್ಸಾಹ ಕೊನೆಗಾಣಲಿಲ್ಲ. 
ಒಂದು ಸಿಶ್ವವಿದ್ಯಾಲಯ ವನ್ನು ಸ್ಥಾನಿಸಿದುದಲ್ಲದೆ ಕಾನ್‌ಸ್ಪಾಂನೋಪಲ್ಲಿನಲ್ಲಿರುವ 
 ಸೆಂಟ್‌ಸೋಫಿಯ ದೇವಾಲಯವನ್ನು ಕಟ್ಟಿ ಸಿ ರೋಮನ್‌ ನ್ಯಾಯ ಸೂತ್ರ ಗಳೆನ್ನು 
ಕ್ರೋಢೀಕರಿಸಿದನು. ಆದರೆ' ತನ್ನ “ವಶ ವಿದ್ಯಾಲಯಕ್ಕೆ ಯಾವ ಪ್ರತಿಸ ಕರಯ 
ಇರಬಾರದೆಂಬ ಉದ್ದೆ ಶದಿಂದ ಅಥೆನ್ಸಿನಲ್ಲ ಫೆ ರೇ ಟೋವಿನ ಕಾಲದಿಂದ ಅನ್ಸಾಹಕವಾಗಿ 
ನಡೆದುಬಂದಿದ್ದ- ಅಂದಕೆ ಸುಮಾರು ಸಾವಿರ ವರ್ಷಗಳಿಂದ ಇದ್ದ ತತ್ತ್ವಶಾಸ್ತ್ರದ 
ಶಾಲೆಗಳನ್ನು ಮುಚ್ಚಿಸಿ ಬಿಟ್ಟಿನು. 

ಮೂರನೆಯ ಶತಮಾನದಿಂದೀಜಿಗೆ ಪರ್ಷಿಯ ಸಾಮ್ರಾಜ್ಯವು ಬೈಜಾಂಟೈನಿ 
ನೊಡನೆ ಒಂದೇ ಸಮನಾಗಿ ಸ್ಫರ್ಧಿಸುತ್ತಲೇ ಇದ್ದಿತು. ಇವೆರಡು ಸಾಮ್ರಾಜ್ಯ 
'ಗಳಿಂದಾಗಿ ಎಷ್ಯಾ ವೆ ಮೆ ನರ್‌, ಸಿರಿಯ, ಈಜಿಪ್ಟ್‌ ಗಳು ನಿರಂತರವಾದ ಕ್ಟೋಭೆ 
ಮತ್ತು ಯುದ್ಧ ದ ಹಳರಳಿಗೊಳಳಗಿದ: ವ. ಕ್ರಿ.ಶ ಒಂದನೇ ಶತಮಾನದಲ್ಲಿ ಈ 

ಪ್ರದೇಶಗಳು "ಉನ್ನತ » ಮಟ್ಟದ ಗ ತ ಕೂಡಿದ್ದುವು. ಜನರಿಂದ 

ತುಂಬಿದ್ದು ಸಂಪದ ರಿತೆವಾಗಿದ್ದೂವು. ಅದರೆ ಸೆ ಸೈನ್ಯ ಗಳ ಅನಿಚ್ಛನ್ನ "ಚಲನವಲನಗಳು, 
ಹತ್ಯಾಕಾಂಡಗಳು, ಹೂಟ ಮತ್ತು ಯುದ್ಧಕ್ಕಾಗಿ ನಿಧಿಸಿದ ತೆರಿಗೆಗಳು, ಈ ಎಲ್ಲ 
ಕಾರಣಗಳಿಂದಾಗಿ ಈ ರಾಜ್ಯಗಳು ಕ್ಷೀಣಿಸಿ ಹೋಗಿ ಕಡೆಗೆ ಈ ಪ್ರದೇಶಗಳಲ್ಲಿ 
ಅಲೊ ಪ ಬ್ಬರು ಇಲ್ಲೊ ಬ್ಬ ರಂತೆ ಬಡ ಕೈತರು ಜೀನಿಸುತ್ತಿದ್ದ ಹಳ್ಳಿ ಗಾಡು, 
ಜರ್ರುರಿತವಾಗಿ ಹಾಳಾಗಿ "ಹೋಗಿದ್ದೆ ಸಟ್ಟಿಣಗಳು ಉಳಿದುಕೊಂಡುವು. ತಃ ನಿಷಾದ 
ಪೂರ್ಣ ಶೋಷಣೆ ಮತು, ಅವ್ಯ ವಸ್ಥೆ ಗಳಿಂದ ಕೆಳಗಣ ಈಜಿನ್ಟಿಗೆ ಬಹುಶಃ ಉಳಿದ * 


೨೮೦ ಮಾನವಿಕ ಕರ್ಣಾಟಕ 


ರಾಜ್ಯಗಳೆಷ್ಟು ತೊಂದರೆಯಾಗಲಿಲ್ಲ . ಕಾನ್‌ಸ್ಥಾ ಂಟನೋನನೆಲ್ಲಿಯತೆಯೇ 
ಅಲೆಕ್ಸಾ ಂಡ್ರಿಯದ ಮೂಲಕವೂ ಪೂರ್ವಸಶ್ಚಿ ಮಗಳ ನಡುವಿನ ವ್ಯಾಪಾ ರಕ ಕ್ರಮೇಣ ' 
ಕಡಿವೆ.ಯಾಗುತ್ತಿ, ದ್ದರೂ ನಡೆಯುತ್ತಿತ್ತು. ಡ್ಯ 
ಹೀಗೆ 'ಕಾದಾಡಿಕೊಂಡು ಕ್ರೀಣಿಸುತ್ತಿ ದ್ವ ಈ ಸಾಮ್ರಾಜ್ಯ ಗಳೆರಡರಲ್ಲೂ ' 
ವಿಜ್ಞಾನ ಮತ್ತು ರಾಜ್ಯನೀತಿಗಳು. ಅಳಿದುಹೋದಂತೆಯೇ ತೋರುತ. ದ್ದುವು. ಶ್ರ 
ತಮ್ಮನ್ನು ತುಳಿದು ಹಾಕುವವರೆಗೂ ಅಥೆನ್ಸಿನ ಕಟ್ಟಿ ಕಡೆಯ ತತ್ತ್ವಶಾಸ್ತ್ರ ಜ್ಞ ರು% 
ಪೂರ! ಶ್ರೇಷ್ಠ ಗ್ರಂಥಗಳ ಮೂಲಪಾಠಗಳನ್ನು ಅವುಗಳ ನೂ ಇಸು 
ದಿದ್ದರೂ ಅಗಾಧವಾದ ಪೂಜ್ಯ ಭಾವನೆಯಿಂದ ಉಳು 0 ಬಂದಿದ್ದರು. ಆದಕೆ 
ಪ್ರಾ "ಕೃತಿಗಳಲ್ಲಿ ಅಂತರ್ಗತವಾ ARE ಯಥಾರ್ಥ ನಿರೂಪಣೆ ಮತ್ತು ಅನ್ವೈ ೇಷಣೆಗಳ ' 
ಸಂಪ್ರದಾಯವನ್ನು ಮುಂದುವರಿಸುವಂತಹೆ ಧೈರ್ಯವಾಗಿ ಸ್ವತಂತ್ರವಾಗಿ ಆಲೋ. | 
ಮಾಡುವ ಪರಾಧೀನರಲ್ಲದ ವ್ಯಕ್ತಿಗಳು ಪ್ರಪಂಚದಲ್ಲಿ ಉಳಿದಿರಲಿಲ್ಲ. ಸಾಮಾಜಿಕ ' 
ಮತ್ತು ರಾಜಕೀಯ ಅವ್ಯವಸ್ಥೆಗಳು ಇಂತಹ ಜನ ಕಣ್ಮರೆಯಾಗ.ವುದಕ್ಕೆ ಕಾರಣ ' 
ಎನ್ನಬಹುದಾದರೂ ಮಾನವರ ಪ್ರಜ್ಞೆ ಅಂದು ಉದ್ರೇಕಗೊಂಡ ಸ್ಥಿತಿಯಲ್ಲಿದ್ದು | 
ಬರಡಾಗಿ ಹೋಗಿದ್ದಕ್ಕೆ ಮತ್ತೊಂದು ಕಾರಣವೂ ಇತ್ತು. ಪರ್ಷಿಯ ಮತ್ತು ' 
ಬೈಜಾಂಟೈನ್‌ಗಳೆರಡರಲ್ಲೂ ಆಗ ಅಸಹಿಷ್ಣುತೆಯ ಯುಗ ನಡೆಯುತ್ತಿತ್ತು. ಈ ' 
ಎರಡೂ ಸಾಮ್ರಾಜ್ಯಗಳೂ ಮಾನವ ಪ್ರಜ್ಞೆ ಸ್ವತಂತ್ರವಾಗಿ ವರ್ತಿಸಲು ಅಡ್ಡಿ. 
ತರುವಂತಹ ಹೊಸರೀತಿಯ ಧರ್ಮಪ್ರಧಾನ ಸಾಮ್ರಾ ೨್ರಜ್ಯಗಳಾಗಿದ್ದುವು. ಃ 
ಅತ್ಯಂತ ಪ್ರಾಚೀನ ಸಾಮಾ ತ್ರಾಜ್ಯಗಳೂ ಯಾವುದಾ ದರೊಬ್ಬ ದೇವರ ಅಥವಾ 
ದೈವ ಸ್ವರೂಪಿ ಡೊರಿಯ ಆರಾಧನೆಯನ್ನು ಕೇಂದ್ರವನ್ನಾಗಿ ಉಳ್ಳ ಧರ್ಮ ಪ್ರಧಾನ 
ರಾಜ್ಯಗಳಾಗಿದ್ದುವು ಎನ್ನು ವುದು ae ಅಲೆಕಾ ಫ್ಸಿಂಡರನನ್ನು ಜೀವರಂತೆಯೇ ಜನ ' 
ಕಾಣುತ್ತಿದ್ದರು. ಸೀಸರ್‌ಗಳ ಹೆಸರಿನಲ್ಲಿ "ಬಲಿಪೀತಿಗಳೂ ದೇವಸ್ಥಾನಗಳೂ ' 
ಇರುತ್ತಿ ಡು "ಅಷ್ಟ ರ ಮಟ್ಟಿ ಗಾದರೂ ಅವರಿಗೆಲ್ಲಾ ದೇವರ ಸ್ಥಾನವಿತ್ತು. ಅವುಗಳಲ್ಲಿ 
ಧೂಪ ಉನ ನ; ಕೋಮಿಗೆ ಜನರು ನಿಷ್ಮರಾಗಿದ್ದಾಕೆಯೆ: € ಎಂದು ಪರೀಕ್ಷಿಸುವು 
ದಕ್ಕೆ ಒಂದು ಸಾಧನವಾಗಿತ್ತು. ಆದಕೆ ಈ ಹಳೆಯ ಧರ್ಮಗಳು ಮನುಷ್ಯರ 
ಕ್ರಿಯೆ ಮತ್ತು ವಸ್ತುಸ್ಥಿತಿಗಳನ್ನು ಆಥರಿಸಿದ್ದುವು. . ಅವರ ಮನಸ್ಸನ್ನು ಇಷ್ಟ 
ಆಕ್ರಮಿಸಲು ಭಷ ಮನುಷ ನೊಬ್ಬ ನು ಬಲಿಯನ್ನರ್ಪಿಸಿ ದೇವರಿಗೆ 
ಕೈಮುಗಿದಕೆ ಸಾಕಾಗಿತ್ತು, ಅದನ್ನು ಕುರಿತು. ಜು ಏನು ಬೇಕಾದರೂ ಯೋಚಿಸುವು 
ದಿರಲಿ ಏನನ್ನು Wisi ಅವನಿಗೆ ಸ್ವಾತಂತ್ರ ನ ಆದರೆ ಪ್ರಪಂಚದಲ್ಲಿ 
ಹೊಸದಾಗಿ 'ಬಂದಿದ್ದ ಧರ್ಮಗಳು ; ಅದರಲ್ಲೂ ಸ್ಪಧರ್ಮ- WS 
ಗಳಾಗಿದ್ದು ವು. ಇವುಗಳನ್ನು ಸುಮ್ಮನೆ ಸಚ. ಸಾಲುತ್ತಿರಲಿಲ್ಲ, ಅರ್ಥ 
ಮಾಡಿಕೊಂಡು ನಂಬಬೇಕಾಗಿತ್ತು ನಾಟಿ ಹೀಗೆ ನಂಬಬೇಕಾಗಿದ್ದ 
ಸಂಗತಿಗಳ ನಿಖರವಾದ ಅರ್ಥವೇನು ಎಂದು ಭಯಂಕರ ವಿವಾದಗಳು ಉಂಟಾದುವು. 


ಧಬ್‌ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೨೮೧ 


ಈ ಧರ್ಮಗಳು ಆಳವಾದ ನಂಬಿಕೆಯ ಮೇಲೆ ನಿಂತಿದ್ದ ಧರ್ಮಗಳು. ಇಲ್ಲಿಂದ 
ಮುಂದೆ ಭೂಮಿಯ ಮೇಲೆ “ಧರ್ಮ ಸಮ ತ ನಂಬಿಕೆ” (orthodoxy) ಎಂಬ ಪದ 
' ವೊಂದು ಕಾಣಿಸಿಕೊಳ್ಳು ತ್ತದೆ ಮತ್ತು ಘಾತ ಕ್ರಿಯೆಗಳಷ್ಟೇ ಅಲ್ಲದೆ ಆಡುವ 
ಮಾತುಗಳು ವೈಯಕ್ತಿ ಕ ಆಲೋಚನೆಗಳೂ ಸಹ ಸಹಸ ನಿರ್ದಿಷ್ಟ: ವಾದ ಬೋಧನೆಯ 
ಪರಿಮಿತಿಯಲ್ಲೇ ಇರಬೇಕು ಎಂಬ ಕಠಿಣ ಸಂಕಲ ವನ್ನೂ 'ಪ್ರನಂಚ ಕಂಡಿತು. 

| ತಪ್ಪು ಅಭಿಪ್ರಾ ಯವನ್ನು ಪಡೆದಿಶುವುದು, ಅದಕ್ಕಿ ಡಾ ಹೆಚ್ಚಾ ಗಿ ಅಂತಹ ಅಭಿಪ್ರಾಯ 
ವನ್ನು ಮತ್ತೊ ಬ್ಬ ರಿಗೆ ತಿಳಿಸುವುದು ಬುದಿ ಸಂಯಿಲ್ಲದವರ ದೋಷಗಳು ಎಂದು 
ಹೊಳ್ಳ ))ವುದರ ಬು ಅವು ಅವರ ಆತ ಗಳನ್ನು ಶಾಶ್ವತ ವಿನಾಶಕ್ಕೆ ಗುರಿಮಾಡುವ 
ನೈತಿಕ ಅಸರಾಧಗಳೆಂದು ಇನ್ನು ಮ ಎಣಿಸಲು i 

ಮೂರನೇ ಶತಮಾನದಲ್ಲಿ. ಸಸ್ಸನಿಡ್‌ ವಂಶವನ್ನು ಸ್ಕಾ ನಿಸಿದ ಒಂದನೇ ಆರ್ಥ್ಧೆಶಿರ್‌ 
ಮತ್ತು ನಾಲ್ಕನೆಯ ಶತಮಾನದಲ್ಲಿ ರೋವರ್‌ ಾಮ್ರಾಜ್ಯ ವನ್ನು ಪುನರ್ರ ಚಿಸಿದ 
ನ್‌ ನಿಟಿಂಟ್ವೈನ್‌ ಮಹಾಶಯ ಇವರಿಬ್ಬರೂ ಧರ್ಮಸ ಸೆ ಗ ನೆರವನ್ನು ವ 
ಕೊಂಡರು. ಧಾರ್ಮಿಕ ಸ ಸಂಸ್ಥೆಗಳು ಮಾನವರ ಸಂಕಲ್ಪ ಶಕ ಕ್ರಿಯನ್ನು ನಿಯಂತ್ರಿಸಿ 
ಉಸಪಯೋಗಿಸಿಕೊಳ್ಳ ಬಲ್ಲ ಹೊಸ ಸಾಧನಗಳು ಎಂದು ನ ಕಂಡುಕೊಂಡದ್ದೇ 
ಇದಕ್ಕೆ ಕಾರಣ. ಈ ಎರಡು ಸಾಮ್ರಾ ಜ್ಯಗಳಲ್ಲೂ ನಾಲ್ಕನೇ ಶತಮಾನ ಮುಗಿಯುವ 
ಮೊದಲೇ ಸ್ವತಂತ್ರವಾಗಿ. ಮಾತನಾಡುವವರನ್ನೂ ಮತಧರ್ಮಗಳಲ್ಲಿ ಹೊಸ 
ಅಂಶಗಳನ್ನು ಆಚರಣೆಗೆ ತಂದವರನ್ನೂ ಹಿಂಸಿಸುವುದು ಮೊದಲಾಗಿತ್ತು. ಅರ್ಚಕ 
ವರ್ಗ ದೇವಸ್ಥಾನಗಳು ಬಲಿಪೀಠದ ಮುಂದೆ ಸದಾ ಉರಿಯುತ್ತಿರುವ ಪವಿತ್ರ ಅಗ್ನಿ 
ಈ ಎಲ್ಲ ಅಂಶಗಳಿರುತ್ತಿದ್ದ ಪ್ರಾಚೀನ ಪರ್ಷಿಯದ ಜರತೂಷ್ಪನ ಮತ ಆರ್ಧೆಶಿರನ 
ಸರ್ಕಾರದ ಅಧಿಕೃತ ಧರ್ಮವಾಗಲು ತಕ್ಕುದ್ದಾಗಿ ಸಿದ್ಧವಾಗಿತ್ತು. ಮೂರನೇ 
ಶತಮಾನದ £ ಅಂತ್ಯ ದ ಮೊದಲೇ ಈ ಮತ ಕ್ರ 3ಸುರೆನ್ನು ಹಿಂಸಿಸುತ್ತಿತ್ತು. ಕ್ರಿ.ಶ. 
277ರಲ್ಲಿ ಜೊ ಧರ್ಮವೊಂದರ ಪ್ರ ದ ಮಾನಿ ಎಂಬುವನನ್ನು 
ಶಿಲುಬೆಗೇರಿಸಿ ಚರ್ಮ ಸುಲಿಸಲಾಯಿತು. ಇಳ ಅನುಯಾಯಿಗಳನ್ನು ಮಾನಿಕಯನ 
ಕಿನ್ನು ತ್ತಾರೆ. ಕಾನ್‌ಸ್ಟಾ ೦ಟನೋಪಕ್ಲಿನಲ್ಲಿ ಕ್ರೈಸ್ತ ಸಂಪ್ರ ದಾಯ ವಿರು ದ್ಧ 

ಅಭಿಪ್ರಾಯಗಳನ್ನು ಹುಡುಕಿ ಹುಡುಕಿ ಶಿಕ್ಷಿಸುತ್ತಿದ್ದರು. ಸ್ರ ಧರ್ಮವು 
ಮಾನಿಕಿಯನ್‌ ಧರ್ಮದು ಭಾವನೆಗಳಿಂದ ಕಲು ಹಿತವಾಗುತ್ತಿತ್ತು. ಚರ ಆ 
ಧರ್ಮನನ್ನು ಅತ್ಯಂತ ಕ್ರೂರವಾದ ರೀತಿಯಲ್ಲಿ ಎದುರಿಸುತ್ತಿದ್ದರು. ಕೈಸ್ತ 
ಭಾವನೆಗಳ: ಜರತೂಸ್ಛನ ನ ಮತವನ್ನು ಅಶುದ್ಧ ಗೊಳಿಸುತ್ತಿ ದ್ದುವು ಮಾನವ 
HENS ಮೇಲೂ ಸಂಶಯ ಎಂದು. ಹೋಯಿತು... ವಿಜ್ಞಾ ನಕ್ಕ ಂತೂ 
ಈ ಅಸಹನೆಯ ಯುಗದುದ್ದ ಪೂರ್ತಿ ಗೃ ಹಣವೇ ಹಿಡಿದಿತ್ತು. ಏಕೆಂದರೆ ವಿಜ್ಞಾ ನ 
ಬೆಳೆಯ ಬೇಕಾದರೆ ಎಲ್ಲಕ್ಕಿಂತ es ಮಾನವನ ಮನಸ್ಸು ನಿರಾತಂಕವಾಗಿ 
ಸ್ವೇಚ್ಛೆಯಾಗಿ ವರ್ತಿಸಲು ಅವಕಾಶವಿರಬೇಕು. 


po: 


೨೮೨ ಮಾನವಿಕ ಕರ್ಣಾಟಕ 


ಅಂದಿನ ಬೈ ಜಾಂಟಿಯನಿ ನ ಜನಜೀವನದ ಅಂಶಗಳೆಂದರೆ ಯುದ್ಧ, ನಿಷ್ಠು ಸ 
ವಾದ ಮಕರನ ಮಾನವ ೫ ಶೆ ದುರ್ಗುಣಗಳು ನಿಜ; ಅಂದಿನ ಜಿನ ವರ್ಣ. 
ರಂಜಿತವಾಗಿತ್ತು, ಅದ್ಭುತ ಕಥೆಯನ್ನು ಹೋಲುತ್ತಿತ್ತು. ಆದರೆ ಬಾಳಿನಲ್ಲಿ ಸಿಹಿ f 
ಯಿರಲಿಲ್ಲ, ಚಿಳತಿರಲಿಲ್ಲ” ಬೈಜಾಂಟಿಯ ಮತ್ತು ಪರ್ಹಿಯಗಳು ಉತ್ತರ ದಿಕಿ ನಿಂದ 
ಬರುತ್ತಿದ್ದ ಅನಾಗರಿಕರೊಡನೆ ಹೋರಾಡುತ್ತಿ ಲ್ಲದಿದ್ದಾಗ ತಮ್ಮ ತಮ್ಮ! ಲ್ಲೆ ೯ ಕರಾಡ. 
ಜೋರು ಏಷಾ ಮೈನರ್‌ ಸಿರಿಯಗಳನ್ನು ಳುಸೆಡಂಡೆತು ತಮ್ಮ) ತಮ್ಮಲ್ಲಿ 
ಗಾಢವಾದ ಸಂಬಂಧ ಬೆಳೆಸಿಕೊಂಡಿದ್ದ ರೂ ಈ ಅನಾಗರಿಕರನ್ನು ಹಿಂದಕ್ಕೆ ಓಡ 
ತಿರುಗಿ ಉಚ್ಛಾ ) ಯಸ್ಕಿತಿಗೇರು ವುದು ೭ ರಾಜ್ಯಗಳಿಗೆ ಕಷ್ಟಸಾಧ್ಯ ವೇ ತ ತ್ತು. 
ತುರ್ಕಿಯವರು ಅಥವಾ ಟಾರ್ಟರರು ಈ ಪ್ರಭು ತ್ವಗಳಲ್ಲಿ ಒಮ್ಮೊ. ಮ್ಮ್ಮೆ ಒಂದೊತಿತತೆ 
ಮಿತ್ರರಾಗಿ ಚರಿತ್ರೆಯಲ್ಲಿ ಮೊದಲು ಕಾ ಇಣಿಸಿಕೊಳ್ಳು ತ್ತಾ ಕ್ರ 6ನೆಯ ಶತಮಾನದಲ್ಲಿ 
ಜಸ್ಟಿನಿಯನ್‌ ಘಿ; ಒಂದನೆಯ ಖುಸ್ರೊ ವಸ ವೈರಿಗಳಾಗಿದ್ದರು. ಏಳನೆಯ: 
ಶತಮಾನದ ಆದಿಭಾಗದಲ್ಲಿ ಹೆರಾಕ್ಲಿ ಯಸ್‌ ನಖ ಮತ್ತು ಎರಡನೆ ಖುಸ್ರೊ 

ಎದುರಾಳಿಗಳಾಗಿದ್ದರು. | 
ಹೆರಾಕ್ಲಿ ಯಸ ಸಮು ಚಕ್ರವರ್ತಿಯಾದ ಮೇಲೂ (ಕ .ಶ. 610) ಎರಡನೆಯ. 
ಖುಸ್ರೊ ನೆವ ಎಲ್ಲ ಕಡೆಯಲ್ಲಿಯೂ ಜಯಶಾಲಿಯಾಗುತ್ತಲೇ ನಡೆದನು. 
ಅೃಂಟಿಯೊಕ್‌, ಡಮಾಸ್ಕಸ್‌ ಮತ್ತು ಜೆಕೊಸಲೆವಕ್‌ ಅವನ ವಶವಾದವು. ಎಷ್ಯಾ! 
ಮೈನರಿನಲ್ಲಿ ಕಾನ್‌ ಸ್ಟಾಂಟಿನೋಪಲ್ಲಿನ ಒತ್ತಿನಲ್ಲೇ ಇದ್ದ ಕ್ಯಾಲ್ಸಿಜೊನ್‌ವರೆಗೂ 4 
ಇವನ ಸೈನ್ಯಗಳು ಬಂದಿದ್ದು ವು. 619ರಲ್ಲಿ ಇವನು ಈಜಿಪ್ಟನ್ನು ಗೆದ್ದನು. ಆದರೆ 
ಇಷ್ಟುಹೊತ್ತಿಗೆ ಹೆರಾಕ್ಲಿಯಸ್ಸನು ಇವನ ಮೇಲೆ ಪ್ರತಿಧಾಳಿ ನಡೆಸಿ ಕ್ಯಾಲ್ಸಿಡೊಸಿನಲ್ಲಿ 
ಪರ್ಷಿಯದ ಸೈನ್ಯ ಇನ್ನೂ ಇದ್ದಿತಾದರೂ ನಿನೆವೆಯಲ್ಲಿ ಖುಸ್ರೊವನ್ನು ಪೂರ್ತಿ 
ಸೋಲಿಸಿಬಿಟ್ಟಿ ನು. ಕ್ರಿ.ಶ. 628ರಲ್ಲಿ ಖುಸ್ರೊವನ್ನು ಅವನ ಮಗ ಕವಾಧನು | 
ಪಟ್ಟದಿಂದ ಉರುಳಿಸಿ ಕೊಲೆಮಾಡಿದನು. ಬಳಲಿಹೋಗಿದ್ದ ಈ ಎರಡು 
ಸಾಮ್ರಾಜ್ಯಗಳ ನಡುವೆ ಒಂದು ವಿಧದ ಅನಿರ್ದಿಷ್ಟ ಶಾಂತಿ ಏರ್ಪಟ್ಪಿತು. 

ಇದೇ ಬೈಜಾಂಟಿಯಂ ಮತ್ತು ಪರ್ಷಿಯಗಳ ಕಟ್ಟಕಡೆಯ ಯುದ್ದ. ಆದಕೆ 
ನಿರರ್ಥಕವಾದ ಬಹುಕಾಲ ಎಳೆದುಕೊಂಡು ಬಂದ ಈ ಹೋರಾಟಕ್ಕೆ ಶಾಶ್ವತವಾದ 
ಕೊನೆಗಾಣಿಸುವ ಒಂದು ಬಿರುಗಾಳಿ ಮರಳುಕಾಡುಗಳಲ್ಲಿ ಆಗಲೇ ಹುಟ ಕೊಂಡಿತ್ತು 
ಎಂದು ಆಗ ಯಾರಿಗೂ ಕನಸಿನಲ್ಲೂ ಊಹಿಸಲು ಶಕ್ಯವಿರಲಿಲ್ಲ. 

ಸಿರಿಯದಲ್ಲಿ ಪರಿಸ್ಥಿತಿಯ ನ್ನು ವ್ಯವಸ್ಥಿ ತಗೊಳಿಸುತ್ತಿ ದ್ದಾಗ ಹೆರಾಕ್ಲಿ ಯಸ್ಸೆನಿಗೆ 
ಒಂದು ಸಂದೇಶ ಬಂದಿತು. 'ದಮಾಸ್ತ ಸಿನ ದಕ್ಷಿಣದಲ್ಲಿರುವ ಬೊ ಸ್ಟ್ರಾ ದಲ್ಲಿದ್ದ 
ಚಕ್ರವರ್ತಿಯ ಪಾಳೆಯವನ್ನು ಸೇರಿದ ವಿ Std” ಆಗಿನ್ನೂ ಅಪ್ರ ದ್ದೆ: ವಾಗಿದ್ದ 
ವುರಳುಕಾಡಿನ ಸೆಮಿಟಿಕ್‌ ಕಾಸಿನ ಅರಬ್ಬೀ ಭಾಷೆಯಲ್ಲಿತ್ತು. ಚಕ್ರ ವರ್ತಿ 
ಯವರಿಗೆ ಈ ಸತ್ರಹೋಗಿದ್ದರೆ ಭಾಷಾಂತರಕಾರರು ಇದನ್ನು ಅವನಿಗೆ ಓದಿಹೇಳದ್ದಿರ 


NT EN ಯದುದ ಸಡಿಸುಟ ತಾ ಟಚತಕುಟೆ 


ತ ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೨೮೩ 


ಬೇಕು. “ಭಗವಂತನ ಪ ಸ್ರವಾದಿಯಾದ ಮಹಮ್ಮದ್‌ * ಎಂದು ಕೊಳ್ಳುತ್ತಿ 
ಒಬ್ಬವ್ಯಕ್ತಿ ಇದನ್ನು ಕಳುಹಿಸಿದ ನು. ಒಬ್ಬನೇ ಜ್ಯ ನಿಜವಾದ ದೇವರನ್ನು 
"ಕೊಂಡು ಅವನನ್ನು ಸೇವಿಸಬೇಕೆಂದು ಚಕ್ರವರ್ತಿಗೆ ಇದರಲ್ಲಿ (ಯಂದು. 
ಇದಕ್ಕೆ ಚಕ್ರವರ್ತಿ ಏನು ಹೇಳಿದನೋ ದಾಖಲೆಯಾಗಿಲ್ಲ. 

ಕಸಫಾನಿನಲ್ಲಿದ್ದ ಕವಾಧನಿಗೂ ಇಂಥದೇ ಸಂದೇಶ ಬಂದಿತು. ಕವಾಧನು 
ಪೇಗಿಕೊಂಡು ಆ ಕಾಗದವನ್ನು ಹರಿದುಹಾಕಿ ಅದನ್ನು ತಂದ ಓಲೆಕಾರನನ್ನು ಓಡಿಸಿ 
ಬಿಟ್ಟನು. 

ಮರಳುಕಾಡಿನಲ್ಲಿದ್ದ ಯಃಕಶ್ಚಿತವಾದ ನಗರವಾದ ಮದೀನಾ ಬೆಡುಯಿನ” 
'ಮುಖಂಡನಾದ ಈ ಮಹಮ, ಬದನ ಕಾರ ಕೇಂದ್ರ ವಾಗಿತ್ತು. “ ಏಕಮಾತ್ರನಾದ 
ಸ ನೈಜ ಭಗವಂತ ನಲ್ಲಿ ನಂಬಿತೆಯಿ: ಡೆಬೇಕಂಬ ಹೊಸ ಧರ್ಮವನ್ನು ನಿಷ 
ಬೋಧಿಸುತ್ತಿದ್ದ ನು. 

ದೇವಕೀ! ಹಾಗೆಯೇ ಆಗಲಿ, ಕವಾಧನ ರಾಜ್ಯವನ್ನು ಹಾಗೆಯೇ ಅವನಿಂದ 
`ನೀನು ಸೀಳಿಹಾಕು ಎಂದು ಮಹೆಮ್ಮದ್‌ ಉದ್ದಾ ರವೆತ್ತಿದನು. 


ಚೀನದ ಸುಯಿ ಮತ್ತು ತಾಂಗ್‌ ಸಂತತಿಗಳು 


ಐದು, ಆರು, ಏಳು ಮತ್ತು ಎಂಟನೇ ಶತಮಾನಗಳ ಉದ್ದಕ್ಕೂ ಮಂಗೋಲ್‌ 
' ಜನರು ಪಶ್ಚಿಮಾಭಿಮುಖವಾಗಿ ನಿಧಾನವಾಗಿ ಪಸರಿಸುತ್ತಲೇ ಇದ್ದರು. ಅಟ್ಟಿಲನ 
| ಹೂಣರದಾಳಿಗಳು ಈ ಮುನ್ನಡೆಯ ಪೂರ್ವ ಸೂಚನೆ ಅಷ್ಟೆ. ಈ ಮುನ್ನಡೆಯ 
ಫಲವಾಗಿ ಕೊನೆಗೆ ಫಿನ್‌ ಲಂಡ್‌, ಎಸ್ಕೋನಿಯ ಮತ್ತು ಹೆಂಗೆರಿಗಳಲ್ಲಿ ನೆಲಸಿದರು. 
ಟರ್ಕಿಷ್‌ ಭಾಷೆಗೆ ಸಂಬಂಧವಿರುವ ಭಾಷೆಗಳನ್ನಾಡುವ ಇವರ ಸಂತತಿಯವರು ಆದೇಶ 
ಗಳಲ್ಲಿ ಈಗಲೂ ಇದ್ದಾರೆ, ಬಲ್ಲೇೇರಿಯನ್ನ ರು ಟಿರ್ಕಿಷ್‌ ಬುಡಕಟ್ಟ ನವರಾದರೂ 
ಅವರು ಆಡುವ ಭಾಷೆ ಆರ್ಯನ್‌ ಜಾತಿಯದು. ಯೂರೋಪ", ಪರ್ಷಿಯ ಮತ್ತು 
ಇಂಡಿಯಗಳ ಆರ್ಯನ್‌ ಸಂಸ್ಥ ತಿಗಳಮೇಲೆ' ಇವರು ಬೀರಿದ ಪ್ರಭಾವ ಅನೇಕ ಶತ 
ಮಾನಗಳ ಹಿಂದೆ ಈಜಿಯನ್‌ ಮತ್ತು ಸೆಮಿಟಿಕ್‌: ಸಂಸ್ಕೃತಿಗಳ ಮೇಲೆ ಆರ್ಯನ್ನರು 
ಬೀರಿದ ಪ್ರಭಾವವನ್ನು ನೆನಪಿಗೆ ತರುತ್ತದೆ. 

1 ಮಧ್ಯ ಏಸ್ಯದಲ್ಲಿರುವ, ಈಗ ತುರ್ಕಿಸ್ಮಾನವೆಂದು ಕಕಿಯುವ ಪ್ರದೇಶದಲ್ಲಿ 
ತುರುಕ ಜನಾಂಗದವರು ಬೇರೂರಿದ್ದರು. ಪರ್ಹಿಯ ಸರ್ಕಾರವು ಆಗಲೇ ಅನೇಕ 
ತುರುಕ ಅಧಿಕಾರಿಗಳನ್ನು ಸಿಪಾಯಿಗಳನ್ನೂ ನೇವಿ:ಸಿಕೊಂಡಿತ್ತು. ಪರ್ಷಿಯದ 
ಜನತೆಯಲ್ಲಿ ಒಂದು ಗೂಡಿ ಹೋಗಿ ಪಾರ್ಥಿಯನ್ನ ರು ಇತಿಹಾಸದಿಂದ ಕಣ್ಮ! ಕಿಯಾಗಿ 
ದ್ವರು, ಮಧ್ಯ ಏಷ್ಯದ ಚರಿತ್ರೆಯಲ್ಲಿ ಇನ್ನು ಮುಂಜಿ ಆರ್ಯನ್‌ ಬು ಡಕ ನ ಅಲೆ 
ಮಾರಿ ಜನ ಬಾರೇ ಇಲ್ಲ; ಇವರ ಸ್ಥಾನಕ್ಕೆ ಮಂಗೋಲರು ಬಂದರು. 
 ಚೇನದಿಂದ ಕ್ಯಾಸ್ಪಿಯನ್‌ ಸಮುದ್ರದವರೆಗೆ ತುರುಕರೇ ಒಡೆಯರಾದರು. 


ಭಾಗ್‌ 


೨೮೪ ಮಾನವಿಕ ಕರ್ಣಾಟಕ 


EN 


ಎರಡನೆ ಶತಮಾನದ ಅಂತ್ಯ ದಲ್ಲಿ ರೋಂ ಸಾಮ್ರಾಜ್ಯವನ್ನು ನುಚ್ಚು, | 
ನೂರಾಗಿಸಿದ ಮಹಾಜಾಡ್ಯವೇ ಚೀನದಲ್ಲಿ ಹಾನ್‌ ವಂಶವನ್ನು ಉರುಳಿಸಿತು. ಬಳಕೆ | 
ಚೀನ ಕೆಲಕಾಲ ಒಡಕು ವೈಮನ ನಸ್ಯಗಳಿಂದ ಕೂಡಿತ್ತು. ಅದೇ ಸಮಯದಲ್ಲಿಯೇ | 
ಹೊಣರ ದಂಡಯಾತ್ರೆಗಳನ್ನು ಎದುರಿಸಬೇಕಾಯಿತು. ಆದರೆ ಈ ಕಷ್ಟಗಳಿಂಡ | 
ಚೀನವು ಆವಕ. ಬೇಗ ಉತ್ತಮರೀತಿಯಲ್ಲಿ ಚೇತರಿಸಿಕೊಂಡು ' 
ಹೊಸ ಹುರುಪಿನೊಡರೆ ಮೇಲೆದ್ದಿತು. 6ನೇ ಕತ ಕಳೆಯುವ ಮೊದಲೇ ಚೀನ | 
ಸುಯಿ ಸಂತತಿಯ ಅಧೀನದಲ್ಲಿ ಪುನಃ ಒಂದುಗೂಡಿತು., ಹೆರಾಕ್ಲಿಯ: ಸ್ಸನ ಕಾಲದಲ್ಲಿ 
ಟಾಂಗ್‌ ಸಂತತಿ ಸುಯಿ ಸಂತತಿಯ ಸಾ ನವನ್ನು ಪಡೆದುಕೊಂಡಿತು. ಬಾಂಗ್‌ 
ವಂಶದ ಆಳ್ವಿಕೆಯಲ್ಲಿ ಚೀನ ಮತ್ತೊ ಂದು ಪ್ರಮುಖ ಉಚಾ ಯ ಕಾಲವನ್ನು 
ಕಂಡಿತು. 

ಕ್ರಿ.ಶ. ಏಳು, ಎಂಟು ಮತ್ತು ಒಂಬತ್ತನೆಯ ಶತಮಾನಗಳಲ್ಲಿ ಚೀನ 

KE ಲ್ಲಾ ಅತಂತ್ಯ ಸುರಕ್ಷಿತ, ಸುಸಂಸ್ಕೃತ ದೇಶವಾಗಿತ್ತು. ಹಾನ್‌ ವಂಶ 1 
ದವರು ಉತ್ತ ರದಲ್ಲಿ ಎಲ್ಲೆಗಳನ್ನು ವಿಸ್ತ ರಿಸಿದ ರು; ಸುಯಿ ಮತ್ತು. ಟಾಂಗ್‌ ಸಂತತಿ! 
ಯವರು ಅದರ ಸಂಸೆ ತಿಯನ್ನು ದಕ್ಷಿಣಕೈ ವಿಸ್ತ ರಿಸಿದರು. ಚೀನಾ ಇಂದು ಇರುವ. | 
ಗಾತ ಶ್ರವನ್ನು ಪಡೆಯಲು ಆರಂಭಿಸಿತು. ಮಧ್ಯ ಏಷ್ಯ ದಲ್ಲಂತೂ ಈಗ ಇರುವುದಕ್ಕಿಂತ. 
ಜ್ಯ ದೂರಕ್ಕೆ ಚೀನ ಪಸರಿಸಿತ್ತು. ಇದಕ್ಕೆ ಕಪ್ಪ ಕುತ್ತಿ ದ್ದ ತುರ್ಕಿಯ ಜನರನ್ನು 3 
ನೋಡಿದರೆ ಕಟ್ಟಿ ಕಡೆಗೆ ಪರ್ಷಿಯ ಮತ್ತು ಕಸಿ ಯೆನ್‌ ಸಮುದ್ರ ಗಳವರೆಗೆ ಚೀನದ. | 
ಅಧಿಕಾರ ಹರಡಿತು. 

ಹೀಗೆ ಮೇಲೆದ್ದ ಹೊಸ ಚೀನವು ಹಳೆಯ ಹಾನ್‌ವಂಶದವರ ಚೀನಕ್ಕಿ ತ. 
ತುಂಬು ಭಿನ ವಾಗಿತ್ತು. ಈಗ ಹೊಸ, ಶಕ್ತಿಯುತ ಸಾಹಿತ್ಯ ಪಂಥವೊಂದು ಮುಂಜಿ | 
ಬಂದಿತು. ಕಾವ್ಯ ಪುನರುಜ್ಜೀವನಗೊಂಡಿತು. ಬೌದ್ಧಧರ್ಮವು ತಾತ್ತ್ವಿಕ ಮತ್ತು ' 
ಧಾರ್ಮಿಕ ಕ್ಷೇತ್ರಗಳಲ್ಲಿ ಕ್ರಾಂತಿಯನ್ನುಂಟುಮಾಡಿತ್ತು. ಕಲೆ, ತಾಂತ್ರಿಕ ಕೌಶಲ ' 
ಮತ್ತು ಎಲ್ಲ ಬಗೆಯ ಜೀವನ ಸೌಕರ್ಯಗಳಲ್ಲಿ ಭಾರಿ ಮುನ್ನಡೆಯಾಯಿತು. ಜನ | 
ಮೊಟ್ಟಮೊದಲ ಬಾರಿಗೆ ಟೀಯನ್ನು ಉಪಯೋಗಿಸತೊಡಗಿದರು. ಕಾಗದ k 
ತಯಾರಾಯಿತು. ಮರದ ಪಡಿಯಚ್ಛಿನಿಂದ ಮುದ್ರಣವೂ ಆಗಲೇ ಪ್ರಾರಂಭ ' 
ವಾಯಿತು. ಹೀಗೆ ಈ ಶತಮಾನಗಳಲ್ಲಿ ಚೀನದಲ್ಲಿ ಲಕ್ಬಾಂತರ ಜನರು ಸುವ್ಯವಸ್ಥಿತ | 
ವಾದ ನಯ ನಾಜೂಕಿನ ಹಿತಕರವಾದ ಬಾಳನ್ನು ಬಾಳುತ್ತಿ ದ್ದರು. ಇದೇ ಕಾಲದಲ್ಲಿ 
ಶಕ್ತಿ ಕುಂದಿದ್ದ ಯೂರೋಪಿನ ಮತ್ತು ಪಶ್ಚಿ ಮ ನಷ್ಯಗಳ ಜನರು ಜೋಪಡಿಗಳಲ್ಲೋ 3. 
ತೋಟಿ ಕಟ್ಟ ದ ಸಣ್ಣ ಸಣ್ಣ ಊರುಗಳಲ್ಲೋ ಭಯಂಕರವಾದ ದಕೋಕೆಳಾ J 
ದುರ್ಗಗಳಲ್ಲೊ ೯ ವಾಸಿಸುತ್ತ" ಟಿ ರು, ಪಶ್ಚಿ ಮದ ಜನತೆಯ ಮನಸ್ಸು ಮತ ಧರ್ಮಗಳ ' 
ಗೀಳಿನಲ್ಲಿದ್ದು "ಕತ್ತ ಲೆಯಿಂದ ತುಂಬಿದ್ದ 3 ಚೀನದ ಜನಕೆ ಧರ್ಮ ಸಹಿನ್ಣು ವಾಗಿದ್ದು 
ಕುತೂಹಲ “ಭರಿತವಾದ ಬಿಚ್ಚು ಮನಸ್ಸು ನಿಂದ ಕೂಡಿತ್ತು. 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೨೮೫ 


ತೈತ್ಸುಂಗ್‌ ಟಾಂಗ್‌ ವಂಶದ ಮೊದಲ ದೊರೆಗಳಲ್ಲೊ ಬ್ಬನಾಗಿದ್ದನು. ಕ್ರಿ.ಶ 
627ರಲ್ಲಿ ಅಂದಕೆ ಹೆರಾಕ್ಸಿಯಸ್‌ ನಿನೆವೆಯಲ್ಲಿ ಜಯಗಳಿಸಿದ ವರ್ಷವೇ ಇವನ ಆಳ್ವಿಕೆ 
' ಮೊದಲಾಯಿತು. ಹೆರಾಕ್ಸಿಯಸ್ಸನು ಬಹುಶಃ ತನಗೆ ಸರ್ಹಿಯದ ಹಿಂಭಾಗದಲ್ಲೊಂದು 
ಮಿತ್ರರಾಷ್ಟ್ರ ಬೇಕಾಗಿದ್ದುದರಿಂದ ಇವನಲ್ಲಿಗೆ ರಾಯಭಾರಿಗಳನ್ನು ಕಳುಹಿಸಿದ್ದನು. 
ಪರ್ಹಿಯದಿಂದ ತೈತ್ಸುಂಗ್‌ ಬಳಿಗೆ ಕ್ರೈಸ್ತವಿ:-ಷನರಿಗಳ ಒಂದು ತಂಡ ಬಂದಿತು. 
(ಕ್ರಿ.ಶ. 635) ತಮ್ಮ ತತ್ವಗಳನ್ನು ತೈತ್ಸುಂಗನೆದುರು ನಿವರಿಸಲು ಅವರಿಗೆ 
ಅನುಮತಿ ಸಿಕ್ಕಿ ತು. ಅವರ ಶಾಸ್ತ್ರ ಗ್ರಂಥಗಳ ಚೀನೀ ಭಾಷಾಂತರವನ್ನು ತೈತ್ಸು ೦ಗ್‌ 
ಪರೀಕ್ಷಿಸಿ ತೇ ವಾದ ಈ ಧರ್ಮ ತನಗೆ ಒಪ್ಪಿ ಗೆಯಾಯಿತೆಂದು ತಿಳಿಸಿದರು. 
ಹ ಮತ್ತ. ಒಂದು ಚರ್ಚು ಮತ್ತು ಒಂದು ಕ್ರ ಕ್ರೈಸ್ತ ಸ ಮಠನನ್ನು ಸ್ಥಾಪಿಸಲು ೨ ಪರವಾನಗಿ 
ಕೊಟ್ಟಿನು. 
ಇದೇ ಚಕ್ರವರ್ತಿಯ ಬಳಿಗೆ ಮಹಮ್ಮದನ ದೂತರೂ ಬಂದರು. (ಕ್ರಿ.ಶ.628). 
ಇವರು ವ್ಯಾಪಾರಿ ಹಡಗೊಂದರ ಮೇಲೆ ಅರೇಬಿಯದಿಂದ ಹೊರಟು ಇಂಡಿಯಾದ 
ಕರಾವಳಿಯ ಪಕ್ಕದಲ್ಲಿ ಪ್ರಯಾಣಮಾಡಿ ಕ್ಯಾಂಟನ್ನಿನಲ್ಲಿ ಬಂದಿಳಿದರು. ತೈತ್ಸುಂಗ್‌ 
ಕವಾಧ್‌ ಮತ್ತು ಹೆರಾಕ್ಲಿಯಸ್ಸ ರಂತೆ ವರ್ತಿಸಲಿಲ್ಲ. ಈ ದೂತರು ಹೇಳುವುದನ್ನು 
ಸೌಜನ್ಯ ದಿಂದ ಕೇಳ ಅವರ ಭಾಷ ೯ಕ ಭಾವನೆಗಳಲ್ಲಿ ಆಸಕ್ತಿ ತೋರಿಸಿ ಕಾ ,೨ಟನ್ಸಿನಲ್ಲಿ 
ಒಂದು ಸ ಸೀದಿಯನ್ನು ಕಟ್ಟಿ ಲು ನೆರವನ್ನು ನೀಡಿದನು: ಇಂದಿಗೂ ಈ ಮಸೀದಿ- 


ಜಗತ್ತಿನಲ್ಲೇ ಅತ್ಯಂತ aod ಹೇಳುತ್ತಾರೆ 


43. ಮಹನ್ಮುದ್‌ ಮತ್ತು ಇಸ್ಲಾಂ 


ಹೆವ್ಯಾಸಿ ಚರಿತ್ರ ಕಾರನೊಬ ನು ಎಳನೇ ಶತಮಾನದ ಪಾ ್ರಾರಂಭದ ಪ ಪ್ರಪಂಚ 
ವನ್ನು ನೋಡಿ ಭವಿಷ್ಯ ನುಡಿದಿದ್ದ ಕೆ ಕೇವಲ ಕೆಲವೇ ಕತಮಾನಗಳಲ್ಲಿ ಯೂರೋಪ" 
ಮತ್ತು ವಿಷ್ಯಗಳು ಬವಗ ುಂಗೋಲರ ಕೈಸೆ ಸೇರುವುವೆಂದು ಸಮಂಜಸವಾದ 
ತೀರ್ಮಾಕಕ್ಕೆ ಬರಬಹುದಾಗಿತ್ತು. ಪಶ್ಚಿ ಮ ಯುರೋಪಿನಲ್ಲಿ ವ್ಯವಸ್ಥೆ ಐಕಮ ತ್ಯಗಳ 
ಹೆಸರೇ ಕಲ್ಲ. ಬೈಜಾಂಟೈನ್‌ ಮ ತು. ಪರ್ಷಿಯ ಚಕ್ರಾಧಿಪತ್ಯ ಗಳು ಒಂದನ್ನೊಂದು 
' ವಿನಾಶಮಾಡಲು ನಿರ್ಧರಿಸಿದಂತೆ ಕಾಣುತ್ತಿತ್ತು. ಇಂಡಿಯ A ಒಡೆದು ಹೋಗಿ 

ಶಕ್ತಿಹೀನವಾಗಿತ್ತು. ಅದೇ, ಚೀನ ಒಂದೇ ಸಮನೆ ವಿಸ್ತಾರ ಹೊಂದುತ್ತಿತ್ತು. 

ಸಂಪೂರ್ಣ ಯೂರೋನಿರ ಅಂದಿನ ಜನಸಂಖ್ಯೆಗಿಂತ ಪ್ರಾಯ “ಶೆ ಚೀನದ ಜನಸಂಖ್ಯೆ 
ಹೆಚ್ಚಾ ಗಿತ್ತು. ಮಧ್ಯವಿಷ್ಯದಲ್ಲಿ ಪ್ರಬಲರಾಗುತ್ತಿದ್ದ ದಮ ds ಚೀನದೊಡನೆ 
ಹೊಂದಿಕೊಳ್ಳ ಲು ಇಚ್ಛೆಸುತ್ತಿದ್ದ ದಂತೆ ಕಾಣುತ್ತಿತ್ತು. ಹವ್ಯಾಸಿ ಚರಿತ್ರಕಾರನ ಆ ಭವಿಷ್ಯ 
ವಾಣಿ ಗ ಅರ್ಥಹೀನವಾದುಬೇನಾಗಿರಲಿಲ್ಲ. ಮಂಗೋಲ್‌ ಅಧಿರಾಜಕೊಬ್ಬ 
ಡ್ಯಾನ್ಯೂಬ್‌ ನದಿಯಿಂದ ಶಾಂತಸಾಗರದವರೆಗಿನ ಪ್ರದೇಶವನ್ನು ಆಳುವ ಕಾಲವೂ 
ಮುಂದೆ 13ನೇ ಶತಮಾನದಲ್ಲಿ ಬಂದಿತು. ಸಮಗ್ರ ಬೈೈಜಾಂಟಿಯಮ್‌ ಮತ್ತು 


೨೮೬ ಮಾನವಿಕ ಕರ್ಣಾಟಕ | 


ಪರ್ಷಿಯದ ಸಾಮ್ರಾಜ್ಯ ಜ್ನಗಳು ಈಜಿಪ್ಟ್‌ ಮತ್ತು ಇಂಡಿಯದ ಆಧಿಕ ಭಾಗವನ್ನು | 
ಆಳುವ ಭಾಗ್ಯ ತುರುಕ ಸೂತತಿಗಳಿ!ೆ ಎ ಟು 

ಆದರೆ ಈ ಭವಿಷ್ಯ ವಾದಿ ಬಹುಶಃ ಎರಡು ತಪ್ಪುಗಳನ್ನು ಮಾಡುತ್ತಿದ್ದ ನು 
ಒಂದನೆಯದಾಗಿ ಎಕಾ ಲ್ಯಾಟಿನ್‌ ಭಾಗಕ್ಕೆ ಪುನಕಿ ತನ್ಯ ಪಡೆಯುವ. ಶಕ್ತಿ 
ಅಷ್ಟು ಇದ್ದಿ ರಬಹ:ದೆಂದು ಅವನು ಊಹಿಸುತ್ತಿ ತಾ; ಅರೇಬಿಯದ ಮರಳುಕಾಡು 
ಗಳಲ್ಲಿ ಹುದುಗಿದ್ದ ಶಕ್ತಿ ಅವನ ಗಮನಕ್ಕೆ ಬರುತ್ತಿರಲಿಲ್ಲ, ಅರೇಬಿಯವೆಂದರೆ: 
ಅನಾದಿಕಾಲದಿಂದಲೂ 'ಇದ್ದ ಂತೆ ಸರಸ್ಪ ರ ಕಚ್ಚಾ ಡುತ್ತಿದ್ದ ಅಲೆಮಾರಿ ಗುಂಪುಗಳ 
ವಾಸಸ್ಥಾನ ಎನ್ನಿಸುತ್ತಿತ್ತ ಶೆ. ಆಗ Se ವರ್ಷಗಳಿಗೂ ಹೆಚ್ಚು ಕಾಲದಿಂದ. 
ಸಿಮಿಟಿಕ್‌ ಜನರು ಯಾರೂ ಸಾಮ್ರಾಜ್ಯ ಸ್ಥಾಪನೆ ಮಾಡಿರಲಿಲ್ಲ. 

ಬಳಿಕ ಇದ ಕದ್ದ ಂತೆ ಒಂದು ಶತಮಾನ ಕಾಲದ ಮಟ್ಟಿ ಗೆ ಬೆಡೂಯಿನ್ನ ರು 
ವೆ ಸೈ ಭವದಿಂದ ವಿಜೃಂಭಿಸಿದರು. ಅವರ ಆಡಳಿತ ಮತ್ತು ಜು ಸ್ಪೇನಿನಿಂದ ಚೀನಡೆ 
ಎಣ್ಲೆಗಳವರೆಗೂ ಹರಡಿತು. ಪ್ರಪಂಚಕ್ಕೆ ಇವರು ಒಂದು `ಹೊಸ ಸ ಸಂಸ ತಿಯನ್ಸಿತ್ತರು 
ಇಂದಿಗೂ ಪ್ರಸಂಚದಲ್ಲಿ Wen ಶಕ್ತಿ ಗಜ ಉಳಿದಿರುವ ಧವ: ೯ವನ್ನು ಸ್ನ ಸಿದರು. 

ಈ ಅರಬ್‌ ಜ್ವಾಲೆಯನ್ನು ಬೆಳಗಿಸಿದ ವ್ಯ ಕ ಮಹ ಮ್ಮ ದ್‌. ಮದಲು ಮೆಕ್ಕಾ! 
ನಗರದ ಶ್ರಿ €ಮಂತ "'ವ್ಯಾಪಾರಿಯೊಬ್ಬನ ವಿಧವೆಯ ಚಿಕ್ಕ Ned ನ ಪತಿಯಾಗಿ, 
ಕಾಣಿಸಿಕೊಳ್ಳು ತ್ತಾನೆ. ನಲವತ್ತುವಯಸ್ಸು ತುಂಬು ವನಕಿಗ ಐ ಪ್ರಪಂಚದಲ್ಲಿ ಎತ್ತಿ. 
ಕಾಣುವಂತಹುದೇನನ್ನೂ ಈತ ಮಾಡಲಿಲ್ಲ. ಧರ್ಮ ಸಂಬಂಧ ಚರ್ಚೆಗಳಲ್ಲಿ "ಈತನು 
ಹೆಚ್ಚಾದ ಕುತೂಹಲವನ್ನು Me ಕಾಣಿಸುತ್ತದೆ. ಮೆಕ್ಕಾ ದಲ್ಲಿ ಕ್ರೈಸ್ತ 
ಮತ್ತು ಯಹೊದ್ಯಧವ- ೯ಗಳು ಆಗ ಪ್ರಚಲಿತವಿರಲಿಲ್ಲ. ಅಲ್ಲಿರುವ ಸಾ ಎಂಬ. 
ಅಕೀಬಿಯ ದಲ್ಲೆಲ್ಲಾ ಪ್ರ ಖ್ಯಾ ತಿ ಪಡೆದಿದ್ದ ಜು ಕಲ್ಲನ್ನು ಜನ ಮುಖ್ಯವಾಗಿ ಪೂಜಿಸು: 
ತ್ರಿ ದ್ದ ರು. 'ಈ ನಗರ fy A ಸ್ಥಳವಾಗಿತ್ತು . ಆದಕೆ ಆತೀ ಘಿ: ದೇಶದಲ್ಲಿ ಅನೇಕ ' 
ಯಹೊದ್ಯರಿದ್ದ ರು; ಅರೇಬಿಯದ ದಕ್ಷಿಣಭಾಗವೆಲ್ಲ ಯಹೂದ ಧಮ ೯ವನ್ನೇ ನಂಬು 

ತ್ರಿತ್ತು. ಅಲ್ಲಜಿ ಸಿರಿಯದಲ್ಲಿ ಕ್ರೈಸ್ತ ಸಭೆಗಳಿದ್ದುವು 

ಮಹಮ ದನಿಗೆ ನಾಲ್ವ ಹನ ಭಾಷ ವಯಸಾ ದಾಗ ಸಾವಿರದಿನ್ನೂ ರು ವರ್ಷ 

ಗಳಿಗೂ ಹಿಂದೆ ಇದ್ದ ಯ ಹೂದ್ಯ ಪ್ರವಾದಿಗಳಂತೆ "ಅವನಲ್ಲ ದೈವಜ್ಞರ ಲಕ್ಷಣಗಳು 
ಕಾಣಿಸಿಕೊಳ ತೊಡಗಿದುವು. ಟಾ ಇವನು ತನ್ನ ಪತ್ನಿ ಖೀ "ಎಕ್ಕ ಕ ನ್ಸೈ ಜತಿ 

ನನ್ನು ಮತು. ಸುಗುಣ ಮತ್ತು ದುರ್ಗುಣಗಳಿಗೆ ಸ ಸಲ್ಲುವ ಹಯಾ ಮತು ್ರ ಶಿಕ್ಷೆ 
ಗಳನ್ನು ಕುರಿತು ಮಾತನಾಡಿದನು. ಇವನ ಈ ಭಾವನೆಗಳ ಮೇಲೆ ಯುಂ 
ಮತ್ತು ಕ್ರೈಸ್ತ ಭಾವನೆಗಳ ತೀವ್ರ ಪ್ರಭಾವ ಇದ್ದಿ ತೆಂಬುದರಲ್ಲಿ ಏನೂ ಸಂಶಯವಿಲ್ಲ. | 
ಇವನ ಬಳಿ ಶ್ರದ್ಧಾ ವಂತರ ಒಂದು ಚಿಕ್ಕ ತಂಡ ಸೇರಿತು. ಇವರು ನಗರದಲ್ಲಿ ಪ್ರಚಲಿತ 
ವಿದ್ದ ಮೂರ್ತಿ ಪೂಜೆಯ ನಿರುದ್ಧ ಬೋಧನೆ ಮಾಡಲಾರಂಭಿಸಿದರು, ಅಲ್ಲಿನ ಇತರ ' 


ಪೌರರಿಗೆ ಇವನ ಮೇಲೆ ಇದರಿಂದ ತುಂಬಾ ಅಸಹನೆ ಹುಟ್ಟಿತು, ಏಕೆಂದರೆ ಮೆಕ್ಕಾ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೨೮೭ 


ಸುಸ್ಥಿತಿಯಲ್ಲಿದ್ದು ದಕ್ಕೆ ಕಾಬಾ ಯಾತ್ರೆ ಯಿಂದ ಬರುತ್ತಿ ದ್ದ ವರಮಾನವೇ ಕಾರಣ 
ವಾಗಿತ್ತು. ಸತ ಮಹಮ್ಮ ಪ: ಇನ್ನೂ ದಿಟ್ಟ. ತನದಿಂದ ಸ ಸ್ಪಷ್ಟವಾಗಿ ಉಪ 
ದೇಶ ಮಾಡಲಾರಂಭಿಸಿದನು. ಧರ್ಮವನ್ನು ಪರಿಪೂರ್ಣಗೊಳಿಸುವ* ಕಾರ್ಯಕ್ಕಾಗಿ 
ದೇವನಿಂದ ನಿಯಮಿತನಾದ ಕಟ್ಟ ಕಡೆಯ ಪ್ರವಾದಿ ತಾನೆಂದೂ ಅಬ ಹಾವ್‌ ಮತ್ತು 
ಯೇಸುಗಳು ತನ್ನ ಗಾನ ಬ ಡೂ ನನ ಘೋಷಿಸಿದನು. ದೇವರ ಸಂಕಲ್ಪ 
ವನ್ನು ಯಾವ ನ್ಯೂನತೆಯೂ ಇಲ್ಲದಂತೆ ಸಮಗ್ರ ವಾಗಿ ವ್ಯ ಕೃಗೊಳಿಸಲು ಕೀ 
px )ಿಯಾದವನು ತಾನೆಂದೂ ಇವನು ಜೇನು. 
ಹೇನು ಚಸೂಬ್ಬನು ತನಗೆ ಹೇಳಿದುವು ಎಂದು ಇವನು ಪದ್ಯಗಳನ್ನು ಪ್ರಸಿ 
. ಪಡಿಸಿದನು. ಸ್ವರ್ಗದ ಮೂಲಕ ದೇವರವರೆಗೆ ತನ ನ್ನು ಯಾರೋ ಕರೆದೊಯ್ದ ¥; 
4 ಅಲ್ಲಿ ತೀ. ತನಗೆ ತನ್ನ ನಿಯೋಗವನ್ನು ಕುರಿತು ಉಪದೇಶವಾದಂತೆ ಇವನಿಗೆ 
ಆಶ ಶರೃಕರವಾದ ಒಂದು ಸಾಕ; 

| ಇವನ ಉಪದೇಶ ಹೆಚ್ಚುಹೆಚ್ಚು ಶಕ್ತಿ ವತ್ತಾದಂತೆ ಮೆಕ್ಳ್ಯಾನಿವಾಸಿಗಳ ದ್ರೇಷವೂ 
ಹೆಚ್ಚಾಯಿತು. ಕಡೆಗೆ ಇವನನ್ನು ಕೊಲ್ಲಲು ಒಂದು ಒಳಸಂಚು ನಡೆಯಿತು. ಆದರೆ 
ತನ್ನ ಆಪ್ತ ಮಿತ್ರ ಮತ್ತು ಶಿಷ್ಯ ಅಬುಬಕರ್‌ ನೊಂದಿಗೆ ಮಹಮ್ಮದ್‌ ತನ್ನಲ್ಲಿ 
ವಿಶ್ವಾಸವಿಟ್ಟಿದ್ದ ಮದೀನಾ ನಗರಕ್ಕೆ ತಪ್ಪಿಸಿಕೊಂಡು ಹೋದನು. ಮದೀನಾ ನಗರ 
ಇವನ ತತ್ತ ವನ್ನು ಸ್ವೀಕರಿಸಿತು. ಮೆಕ್ಳ್ಯಾ-ಮದೀನಾ ನಗರಗಳ ನಡುವೆ ಯುದ 
ನಡೆದು ಕಡೆಗೆ ಒಂದು ಕೌಲಾಯಿತು. ಇದರ ಪ್ರಕಾರ ಮೆಕ್ಕಾ 4 ಏಕೈಕ ನೈಜ 
ದೇವ ”ನ ಪೂಜೆಯನ್ನೂ ಮಹಮ್ಮದ್‌ ಆ ದೇವರ ಪ್ರವಾದಿಯೆಂಬುದನ್ನೂ ಒಪ್ಪಿ 
ಕೊಳ್ಳ ಬೇಕಾಯಿತು. ಆದರೆ, ಈ ಹೊಸ ಧರ್ಮದ ಅನುಯಾಯಿಗಳು ಮುಂಚೆ 
ತಾವು ಮಾಡುತ್ತಿದ್ದಂತೆ ಈಗಲೂ ಮೆಕ್ಕಾಯಾತ್ರೆ ಮಾಡಬೇಕು ಎಂದೂ ಈ ಕ್‌ಲಿ 
ನಲ್ಲಿತ್ತು. ಹೀಗೆ ಮುಹೆಮ್ಮದನು ಮೆಕ್ಕಾಯಾತ್ರೆಗೆ ಏನೂ ಹಾನಿ ಬರದಂತೆ 
ಏಕೈಕ ನೈಜದೇವನನ್ನೂ ಅಲ್ಲಿಯೇ ಸಾ ನಿಸಿದನು. ತನ್ನ ದೂತರನ್ನು ಹೆರಾಕ್ಲಿ 
ಯಸ, ತೈ ತ್ಸುಂಗ್‌ ಮತ್ತು ಕವಾಧರ ಬಳಿಗೆ ಮತ್ತು ಪ್ರ We ಇನ್ನೆಲ್ಲ ಆಸ್ಥಾ ನ 
ಗಳಿಗೂ ಕಳು 4 ಮಾರನೆ ವರ್ಷ ಅಂದರೆ ಕ್ರಿ.ಶ. 629ರಲ್ಲಿ ಇವನು ಮೆ ಕ್ಸ 
| ಪಟ್ಟಿ ಣಕ್ಕೆ ಅದರ ಸ್ವಾ ನಿಯಾಗಿ ಹಿಂತಿರುಗಿದನು. 

ಹಳ್ಳ ೦ದೆ ನಾಲ್ಕು "ವರ್ಷಗಳ ಕಾಲ ಮಹಮ್ಮ ದ್‌ ಅರೇಬಿಯ ದೇಶದಾದ್ಯ ೦ತ ತನ್ನ 
ಸ ರ್ರಭಾವವನ್ನು ಹಂಡಿಡರು. ಅವನು ಅರಬ ರಿಗೆ ಬಿಟ್ಟು ಹೋದ ಧನಾ 
ಇಸ್ಲಾ ನಲ್ಲಿ ಅಗಾಧಶಕ್ತಿ ಮತ್ತು ಸ್ಫೂರ್ತಿಗಳನ್ನು i ದು. ಇದರ 
ಸದು ಗುಣ ಏಕದೇವತ್ವ ದಲ್ಲಿ "ನಷ್ಟು ರ ನಂಬಿಕೆ; ದೇವರ ನಿತೃ ತ್ತ ಮತ್ತು 
ಪ್ರಭುತ್ತದಲ್ಲಿ ನಿಷ್ಕ ಪಟಿ, ಉತ್ಸಾಹ ಪೂರ್ಣನಂಬಿಕೆ ಮತ್ತು ಜೀವತು ಶಾಸ್ತ್ರದ 
ತೊಡಕುಗಳಿ ್ರಬದಿರುವು ದು. ಮತ್ತೊ ಂದು ಮುಖ್ಯಗುಣನೆಂದರೆ ದೇವತಾಮಂದಿರ 
' ಮತ್ತು ಬಲಿಪೀಠ ಅರ್ಚಕರಿಂದ ಈ ಧರ್ಮ ಪೂರ್ತಿ ದೂರನಾದುದಾಗಿದೆ. ಪ್ರವಾದಿಯ 


೨೮೮ ಮಾನವಿಕ ಕರ್ಣಾಟಕ 


ಉಪದೇಶವನ್ನೇ ಪೂರ್ಣವಾಗಿ ಆಧರಿಸಿರುವ ಈ ಧರ್ಮದಲ್ಲಿ ಎಂದಿಗೂ ರಕ್ತಬಲಿಯ ' 
ಕಡೆ ಪುನಃ ಓತಿ ಮನಸ್ಸು ತಿರುಗಲು ಸಾಧ್ಯವೇ ಇಲ್ಲ. ಅಷ್ಟೆ ನೂ ವಿಸ್ತ ತ 
ಮಕ್ಕಾ ಯಾತ್ರೆಯ ನಿಧಿಗಳ ಹೇಗಿರಬೇಕೆಂದು ಯಾವ ವಿವಾದಕ್ಕೂ ಆಸ್ಪ ದವಿಲ್ಲದಂತೆ. 
ಹ್‌ ವಾ್‌ ದೆ. ಮರಣದ ನಂತರ ತನ್ನನ್ನು ಜನರು ಜೀವರನ್ನು ನಕ್ಕೆ ಏರಿಸ 
ಬಾರದೆಂದು ಮುಹಮ್ಮ ದ್‌ ಏನೆಲ್ಲ ಎಚ್ಚ ರಿಕೆವಹಸಬಹುಜೋ ಅಷ ನ್ನೂ 'ಜಸಿದನು. 
ಇಸ್ಲಾಂ ಮ RL ಬಾ ಆಗಿರಲಿ, ಅವರ ಬಣ್ಣ, ಮೂಲ ಮತ್ತು 
ಸಮಾಜದಲ್ಲಿನ ಮಟ್ಟ ಏನೇ ಆಗಿರಲಿ ಅವರೆಲ್ಲ ನೀವಕೆಷೆಂಗೆ ಸಮಾನರು. 
ಅವರೆಲ್ಲರೂ ಅಣ್ಣ ತಮ್ಮ. ಂದಿರಂತೆ ಎಂದು ಇಸ್ಲಾಂ ಒತ್ತಿಹೇಳುತ್ತದೆ. ಇದು ಈ 
ಧರ್ಮಕ್ಕೆ ಬಲವನ್ನು ಕೊಡುವ ಮೂರನೇ ಅಂಶ. | 
ಪಿ ಅಂಶಗಳು ಮಾನವ ಸಮಾಜದಲ್ಲಿ ಇಸ್ಲಾಂ ಪ್ರಬಲ ಶಕ್ತಿಯಾಗಲು ಕಾರಣ 
ಗಳಾದುವು.  ಮಹಮ್ಮದನಿಗಿಂತಲೂ ಆತನ ಸ್ನೇಹಿತ ಮತ್ತು ಸಹಾಯಕ 
ಅಬುಬಕರ್‌ ಇಸ್ಲಾಂ ಸಾನ ತ್ರ ಜ್ಯದ ನಿಜವಾದ ಸ್ಥಾಪಕ ಎಂದು ಹೇಳಲಾಗಿದೆ. 
ಯುಕ್ತಿ ಶಾಲಿಯಾದ. ಮಹಮ ದನು ಇದರ ಮನಸ್ಸು ಮತ್ತು ಕಲ್ಪನಾ ಶಕ್ಷಿಗಳೆ | 
ನ್ನೊದಗಿಸಿದರೆ ಅಬುಬಕರ್‌ ಇದಕ್ಕೆ ಕರ್ತವ್ಯಜ್ಞಾನ "ಮತ್ತು ಸಂಕಲ್ಪ ಶಕ್ತಿಗಳನ್ನು | 
ಕೊಟ್ಟಿನು. ಮಹಮ್ಮದ ಸ್ಥ ಲರ್ಯಗೆಟ್ಟಾಗ ಅಬುಬಕರ್‌ ಅವನಿಗೆ ಬೆಂಬಲವಾಗಿ | 
ನಿಂತನು. ಮಹಮ್ಮದ್‌ ನಿಧನ ಹೊಂದಿದಾಗ ಕಲೀಫ (ಉತ್ತರಾಧಿಕಾರಿ)ಯಾದನು. | 
ಮದೀನಾದಿಂದ ಕ್ರಿ.ಶ. 628ರಲ್ಲಿ ಮಹಮ್ಮದ್‌ ಪ್ರಸಂಚನೆಲ್ಲ ರಾಜರಿಗೂ ಪತ್ರ | 
ಬರೆದು ಕಳುಹಿಸಿದ್ದ ನಷ್ಟೆ. ಆದರ ಪ್ರಕಾರ, 3000 ದಿಂದ 4000 ಜನರಿದ್ದ ಸಣ್ಣ 
ಅರಬ್‌ ಸೆ ನ್ಯ ಗಳ ಇಂನಿನಿಂದ, ಬೆಟ್ಟಿ ,ಗಳೆನ್ನೂ ಚಲಿಸಬಲ್ಲ ಶ ಶ್ರದ್ದೆಯಿಂದ ಕೂಡಿದ್ದ | 
GAGE: ಸಮಗ್ರ ಪ್ರಪಂಚವನ್ನೂ ಅಲ್ಲಾ ಸನ ಅಡಿಯಾಳನ್ನಾಗಿ ಮಾಡು | 
ಕಾರ್ಯದಲ್ಲಿ ನಿಶ್ಚಿಂತ, ಸ್ವಸ್ಥಮನಸ್ಸಿನಲ್ಲಿ ತೊಡಗಿದನು. 


44. ಅರಬರ ಉಚ್ಛಾ ಯೆದ ದಿನಗಳು 


ಈಗ ಮಾನವ ಸ ಚರಿತ್ರೆಯಲ್ಲಿಯೇ ಅತ್ಯ ೦ತ ಅಶ್ಟೆ ರೃಕರವಾದ ವಿಜಯ | 
ಯಾತ್ರೆಯ ಕಥೆ ಬರುತ್ತದೆ. ಕ್ರಿ.ಶ. 634ರಲ್ಲಿ ಯಾಮ (ಜೋರ್ಡಾನ್‌! 
ನದಿಯ ಉಪನದಿ) ಕಾಳಗದಲ್ಲಿ ಬೆ ಬೈಜಾಂಟೃಿ ನ್‌ಸೆ ಸೈನ್ಯ ಧ್ವಂಸವಾಯಿತು. ಚಕ್ರ ವರ್ತಿ 
ಹೆರಾಕ್ಲಿಯಸ್ಸನು ಜಲೋದರ ರೋಗದಿಂದ ಶಕ್ತಿ ಕಯದ ನು, ಪರ್ಷಿಯದ ಹನ್‌ 
ದಿಂದ ಯ ಸಾಧನ ಸಂಪತ್ತೆಲ್ಲ ಖರ್ಚಾಗಿಹೋಗಿತ್ತು. ಇವನು ಹೊಸದಾಗಿ ಗೆದ್ದು 
ಕೊಂಡಿದ್ದ ಸಿರಿಯ, ದಮಾಸ್ಕಸ್‌, ಪಾಮೈೈರಾ, ಅೃಂಟಿಯೊಕ್‌, ಜೆರೂಸಲೇಂ 
ಗಳೆಲ್ಲ ಏನೂ ಪ್ರತಿಭಟನೆಯಿಲ್ಲಡಯೇ ಮುಸಲಾ ನರ ಕೈಸೆ ಸೇರಿದುವು. ಜನತೆಯಲ್ಲಿ ' 
ಅನೇಕರು ಇಸಾ ಕ ಸಿ €ಕರಿಸಿದರು. ಬಳಿಕ ಮುಸ್ಲಿ ಮರು ಪೂರ್ವಕ್ಕೆ ತಿರುಗಿದರು. ' 
ಪರ್ಹಿಯನ್ನ ರಲ್ಲಿ” ರುಸ್ತಂ ಎಂಬ ಸಮರ್ಥನಾದ ದಳಹತಿ ಮುಂದೆ SNR ಅವರ | 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೨೮೯ 


ಬಳಿ ಅನೆಗಳ ದಳವಿದ್ದ ದೊಡ್ಡಸೈನ್ಯವಿತ್ತು, ಕದೆಸ್ಸಿಯ ಎಂಬಲ್ಲಿ ಇವರು ಮೂರುದಿನ 
ಅರಬ್ಬರೊಡನೆ ಹೋರಾಡಿದರೂ ಕಡೆಗೆ ಇವರೂ ದಿಕೈಟ್ಟು ಸಲಾಯನ ಮಾಡ 


; ಬೇಕಾಯಿತು. (ಕ್ರಿ.ಶ. 637) 


ಮುಂದೆ ಪರ್ಷಿಯವೆಲ್ಲ ಅರಬ್ಬರ ವಶವಾಯಿತು. ಮುಸಿಂ ಸಾಮ್ರಾಜ್ಯ 
ಪಶ್ಚಿ ಮ ತುರ್ಕಿಸ್ತಾನ ಒಳಗೂ ಬಹ:ದೂರ ಹಬ್ಬಿತು ಪೂರ್ವದಿಕ್ಕಿ ನಲ್ಲಿ ಚೀನೀಯ 


ರನ್ನು ಸಂಧಿಸ ಸುವವರೆಗೆ ಇದು ಮುನ್ನಡೆಯಿತು. ಈ ಹೊಸ ಗಾ ಈಜಿಪ್ಟ್‌ 


ಹಾವ ಪ್ರತಿಕೋಧವೂ ಇಲ್ಲದೆ ಜಿತು ನಿಜಯಿಗಳಾದ ಮುಸ್ಟಿಪು 
ಹೊರಾನಿನ ಶ್ರ ಷ್ಠ ತೆಯಲ್ಲಿನ ದುರಭಿಮಾನದಿಂದ ಅಲೆಕ್ಸಾಂಡ್ರಿ ಯದ ಲೈಬ್ರೆ ರಿಯಲ್ಲಿ 


| ಅಷ್ಟ ಷ್ಟು ಹು, ದ್ದ ಪುಸ್ತಕ ನಕಲು ಮಾಡುವ ಕೆಲಸನನ್ನು ಪೂರ್ತಿ ಅಳಿಸಿಹಾಕಿ 
Wa pp ವಿಜಯಯಾತ್ರೆ ಯ ಮಹಾಪೂರ ಆಫ್ರಿಕದ ತ ರ 4 ಉದ್ದ ಕೈ 
'ಹೆರಿದು ಜಿಬಾಲ್ಲರ್‌ ಜಲಸಂಧಿ ಮತ್ತು ಸೆ ನನ್ನು ಸೇರಿತು. ಕ್ರಿ. ಶ. 716ರ 


ಲ 
ಸ್ಪೇನನ್ನು ಇವರು ಗೆದ್ದು ಕ್ರ ಶೆ. 720ರ "ತಟ ಗಳವರಿಗೆ ಮುನ್ನ ಸ ಆದಕೆ 


ಪಾ ತಿಯೆ (Portiers) “ಕದನದಲ್ಲಿ ಇವರ ಈ ಮುನ್ನ ಡೆಯ ಅಂತ್ಯವಾಯಿತು. ಅಲ್ಲದೆ 
ತಿರುಗಿ ನಿಕೆನೀರ್ಸವರೆಗೆ ಇವರನ್ನು ಹಿಂದಕ್ಕೆ "ತಳ್ಳಲಾಯಿತು. ಈಜಿಪ್ಟನ್ನು 
ಗೆದ್ದಾಗ ಮುಸಲ್ಮಾನರ ವಶಕ್ಕೆ ನೌಕಾ ಪಡೆಸಿಕ್ಕಿತು. ಇವರು ಕಾನ್‌ಸ ಸಂಟ 
ನೋಸಲ್ಲನ್ನೂ ವಶಮಾಡಿಕೊಂಡು ಬಿಡುವರೆಂಬಂತೆ ಕೆಲಕಾಲ ಕಾಣುತ್ತಿತ್ತು. ಕ್ರ. ಶ. 
672 ರಿಂದ 718ರ ವರೆಗೆ ತಿರುತಿರುಗಿ ಇವರು ಸಮುದ್ರ ಮಾರ್ಗವಾಗಿ ಈ ; ಪಟ್ಟ ಇದ 
ಮೇಲೇರಿ ಬಂದರೂ ಅದು ಇವರ ದಾಳಿಗಳನ್ನು ಕ 

ಅರಬ್ಬ ರಿಗೆ ರಾಜಕೀಯದಲ್ಲಿ ಅನ:ಭವನಿರಲಿಲ್ಲ. ಅದರ ಬಗೆಗೆ ಇವರಲ್ಲಿ ಒಲವೂ 
ಇರಲಿಲ್ಲ. ಸ್ಪೇನಿನಿಂದ ಚೀ ನದವರೆಗೆ ಹರಡಿದ್ದ, ದಮಾಸ್ಕೃಸ್‌ ರಾಜಧಾನಿಯಾಗಿದ್ದ 
ಈ ವಿಶಾಲ ಮಾ ತಾಜ್ಯ ಬಹು ಬೇಗನೇ ಒಡೆದು ಹೋಗುವುದು ಸಹಜವೇ ಅಗಿತ್ತು 
ಮೊದಲಿಂದಲೂ ಸೈದ್ಧಾ ಂತಿಕ ಭಿನ್ನಾಭಿಪ್ರಾಯಗಳು ಇದರ ಐಕಮತ್ಯವನ್ನು 
ಗೊಳಿಸಿದುವು. ರಾಜಕೀಯವಾಗಿ ಇದು ಹೇಗೆ ಭಿನ್ನ ಭಿನ್ನವಾ ಇಯಿತು ಎನ್ನು ಚ 
ಕ್ಕಿಂತಲೂ ಮಾನವ ಪ ಪ್ರಜ್ಞೆ ಯ ಮೇಲೆ ಮತ್ತು ಮಾತ ಕುಲದ ಭವಿಷ್ಯ ದ ಮೇಲೆ 


|. ಇದರ ಪ್ರ ಭಾವವೇನು ಎಂಡ ನಾವು ಹೆಚ್ಚು ಆಸಕ್ತರು. ಇದಕ್ಕೆ ಸಾವಿರ ವರ್ಷ 


ಗಳ ನೊಡಲು ಗಿ (ಕ್‌ ಪ್ರ ಭಾವ ಹೆರಡಿದ | ಕಿಂತಲೂ ನಾಟಕೀಯ ವಾಗಿ ತಟಿಕ್ಕ ನೆ 
ಅರಬ” ಪ ಕ್ರಜ್ಞೆ ಪ್ರ ಚ ಸಂಚದ 'ಮತ್ತೊ ಂದು ತುದಿಗೆ ಮುಟ್ಟಿ ತು. ಚೀನದ ಪಶ್ಚಿ ಮ ಕರುವ 
ಪ/ಸಂಚವಷೂ "ದರಿಂದ ಬೌದ್ದಿ ಕನ ಸ್ರ ಡೋದನೆಗೊಳೆಗಾರು. ತು. ಭಾರೀ ಪ್ರ ಮಾಣ 
ನೆ, ಣೆ ಗ್ಗ ಜ 
ದಲ್ಲಿ ಹಳೆ ಭಾವನೆಗಳು ಕರಗಿ ಹೊಸ "ಭಾವನೆಗಳು ಅಭಿವೃ ದ್ದ ಯಾದವು. 
ಪರ್ಹಿಯದಲ್ಲಿ ಈ ಹೊಸ ಉತ್ತೇಜಿತ ಮಾನವ ಪ್ರ ಜ್ಞ ಮನೀಕಿಯನ್‌, 
ಜರತೂಸ್ಟ್ರ ಮತ್ತು ಕ್ರೈಸ್ತ ತತ್ತ ಗಳೊಡನೆ ಅಷ್ಟೆ ¢ del ಗ್ರೀಕ್‌ ಇಷೆ ಮತ್ತು 
ಸಿರಿಯನ್‌ ಭಾಷಾಯಿಗಳಿರಡರಲ್ಲೂ ಜೋಪಾನವಾಗಿದ್ದ ಗ್ರೀಕ್‌ ವೈ ಜ್ಞಾ ನಿಕ 


19 


೨೯೦ ಮಾನವಿಕ ಕರ್ಣಾಟಕ 


ಸಾಹಿತ್ಯ ದೊಡನೆಯೂ ಸಂಪರ್ಕ ಪಡೆಯಿತು. ಈಜಿಪಿ ಬನಲ್ಲಿಯೂ ಇದು ಗ್ರೀಕ್‌ ' 


ಜ್ಞಾ ನನನ್ನು ಸಂಧಿಸಿತು. ಎಲ್ಲ ಕಡೆಗಳಲ್ಲೂ ಅದರಲ್ಲೂ ಸ್ಥೆ ಸೇನಿನಲ್ಲಿ ಜೀವಂತವಾಗಿದ್ದ 
ಯಹೂದಿ ಚಿಂತನೆ ಮತ್ತು ಚರ್ಚೆಗಳ ಹಾದು ಸಂಪ್ರ ಇ ಇದರ ಗಮ ನಕ್ಕೆ 
ಬಂದಿತು. ಮಧ್ಯ ಏಷ್ಯ ದಲ್ಲಿ ಇದಕ್ಕೆ ಬ ದ್ವ ಮತೆ ನಷ್ಟು ಚೀನೀ ಸಕತ್‌ 
ಪ್ರಾಪಂಚಿಕ ಸಾಧನೆಗಳ 'ಂಚಯನಾಹಿ ಚೀನೀಯರಿಂದ ಕಾಗದ ತಯಾರಿಕೆ 


4 


ಯನ್ನು ಪಾಶ್ಚಿಮಾತ್ಯ ಪ್ರಪಂಚ ಕಲಿತುಕೊಂಡಿತು. ಇದರಿಂದ ಮುದ್ರಿತ ಪುಸ್ಮಕಗಳ ' 


ತಯಾರಿಕೆ ಸಾಧ್ಯವಾಯಿತು, ಕೊಟ್ಟಿಕೊನೆಗೆ ಭಾರತದ ಗಣಿತಶಾಕ್ವ ಮತ್ತು ತತ್ತ 
ಶಾಸ್ತ್ರಗಳ ಪರಿಚಯ ಇದಕ್ಕ್ಯಾಯಿತ:. 


ಈ ಧರ್ಮದ ಮೊದಲ ದಿನಗಳನ್ಲಿದ್ದೆ, ಪುಸ್ತಕವೆಂದಕೆ ಕೊರಾನ್‌ ಒಂದೇ ' 


ಎಂದು ತಿಳಿಯುತ್ತಿದ್ದ ಸ್ವಪ್ರತಿಷ್ಠೆಯ ಅಸಹಿಷ್ಣು ಮನೋಭಾವ ಬಹುಬೇಗನೇ ಕಾಣೆ 
ಯಾಯಿತು. ಅರಬ್‌ ದಂಡನಾಯಕರು ಕಾಲಿಟ್ಟಲ್ಲೆಲ್ಲಾ ಜ್ಞಾನಾರ್ಜನೆ ಬೆಳೆಯಿ:ತು. 
8ನೇ ಶತಮಾನದ ಹೊತ್ತಿಗೆ “ ಅರಬ್ಬೀಕರಣವಾಗಿದ್ದ ಲ್ಲೆಲ್ಲಾ ಶಿಕ್ಷಣ ವ್ಯ ವಸ್ಥೆ 


ಯಿತ್ತು. 9ನೇ ಶತನಾಾನದಲ್ಲಿ ಸೆ ನಿನ ಕಾರ್ದೋಬಾ (ಲ5002) 5 ತತ್‌ 


ವಿದ್ವಾ- ಸರು ಕೈರೋ, ಜಾಗ್‌ ವಾಡ ಬೊಖಾರ, ಸಮರ್‌ ಖಂಡಗಳ ವಿದ್ವಾಂಸ 
ಕೊಡನೆ ಸತ್ರ ವ್ಯವಹಾರ ನಡೆ ಸುತ್ತಿದ್ದರು. ಯಹೂದಿ ಪ್ರಜ್ಞೆ ಅರಬ್‌ ಪ ಪ್ರಜ್ಞೆಯೊಂದಿಗೆ 
ಬಹು ಸ:ಲಭವಾಗಿ ಹೊಂದಿಕೊಂಡಿತು. ಕೆಲ ಕಾಲ ಈ ಎರಡು ಸೆನಿ:ಟಕ್‌ ಕುಲದ 
ವರೂ ಅರಬ್ಬೀ ಭಾಷೆಯನ್ನು ಮಾಧ್ಯಮವನ್ನಾ ಗಿಟ್ಟುಕೊಂಡು ಒಟ್ಟಾಗಿ ಕೆಲಸ 
ಮಾಡಿದರು. ರಾಜಕೀಯವಾಗಿ ಅರಬ್ಬರ ರಾಜ್ಯ ಒಡೆದು ಹೋಗಿ ಆ ಜನ ದುರ್ಬಲ 


ಹ್‌ ಹು ಗತ ನ ಬ ತ ಸಂ! ಸಜನ ಜಟ 122, 41... ನ್ಮ 


ರಾದ ಮೇಲೂ ಅರಬ್ಬಿ ಭಾಷೆಯನ್ನಾಡುತ್ತಿದ್ದ ಈ ಬೌದ್ದಿಕ ಸಮಾಜ ಉಳಿದು ' 


ಸ | 
ಕೊಂಡು ಬಂದಿತು, ಹದಿಮೂರನೇ ಶತಮಾನದಲ್ಲಿಯೂ ಸಹ ಇದು ಸಾಕಷ್ಟು ಫಲ. ' 


ಪ್ರದವಾಗಿ ಕೆಲಸ ಮಾಡುತ್ತಿತ್ತು. 


ಗ್ರೀಕರು ಪ್ರಾರಂಭಿಸಿದ ಫಿಜಾಂಶಗಳನ್ನು ಸುವ್ಯವಸ್ಥಿತವಾಗಿ ಸಂಗ್ರಹಿಸಿ ' 


ವನಿಮರ್ಶೆಗೊಳಗುಮಾಡುವ ಕಾರ್ಯ ಹೀಗೆ ಸೆಮಿಟಿಕ್‌ ಪ್ರಪಂಚದ ಈ ಆಶ್ಚರ್ಯ 
ಕಾರಕ ಪುನರುಜ್ಞಿ €ವನದಿಂದ ಮುಂದುವರೆಯಿತು. ಅರಿಸ್ಟಾಟಲನ ಮತ್ತು 
ಅಲೆಕ್ಸಾಂಡ್ರಿಯದ ಮ್ಯೂಸಿಯಂನ ಬೀಜ ಅದೆಷ್ಟೋ ಕಾಲ ಕ ಕ್ರಿಯಾಶೂನ್ಯ ವಾಗಿ 
ಅಲಕ್ಷ 'ತ್ಯೂಳಗಾಗಿ ಬಿದ್ದಿದ್ದು ಈಗ ಮೊಳೆತು ಬೆಳೆದು ಫಲಿಸಿತು. ಗಣಿತಶಾಸ್ತ್ರ 
ವೈದ್ಯಶಾಸ್ತ್ರ ಮತ್ತು ಭೌತಿಕ ವಿಜ್ಞಾನಗಳಲ್ಲಿ ಭಾರೀ ಮುನ್ನ ಡೆ ಉಂಟಾಯಿತು. 
ನಾಜೂಕಿಲ್ಲದ ರೋಮನ್‌ ಅಂಕೆಗಳ ಸ್ಥಾನವನ್ನು ಈಗಲೂ ನಾವು ಉಪಯೋಗಿಸು 
ತ್ತಿರುವ ಅರಬ್ಬೀ ಅಂಕೆಗಳು ಆಕ್ರಮಿಸಿದುವು. ಸೊನ್ನೆಯ ಸಂಕೇತ ಮೊದಲ ಬಾರಿಗೆ 
ಬಳಕೆಗೆ ಬಂದಿತು.  “ಆಲ್‌ಜೀಬ್ರಾ” ಎಂಬ ಹೆಸಕೇ ಅರಬ್ಬಿ ಭಾಷೆಯ ಪದ, 
ಕೆಮಿಸ್ಟ್ರಿ ಕೂಡ ಅಷ್ಟೆ. ಅಲ್ಲೊಲ್‌, ಅಲ್ಲೆ ಬರಾನ್‌ ಮತ್ತು ಬೂಟಿಸ್‌ ಇಂತಹ 
ಕೆಲವು ನಕ್ಷತ್ರಗಳ ಹೆಸರು ಅರಬ್ಬರು ಆಕಾಶ ವಿಜ್ಞಾ ನದಲ್ಲೂ ಸರಿಣತಿ ಪಡೆದಿದ್ದರೆನ್ನು 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೨೯೧ 


pV 


ವುದರ ಕುರುಹುಗಳಾಗಿ ಸಿಂತಿವೆ. ನ್ಸ್‌, ಇಟಲಿ ಮತ್ತು ಸಮಗ್ರ ಕ್ರೈಸ್ತ 
ಪ್ರಪಂಚದ ತತ್ತ ಶಾಸ ಸ್ತವನ್ನು SS ವ ಭಾ ಗ್ಯ ಮಧ್ಯಯುಗದ 


ಇವರ ತತ್ತ್ವ ಶಾಸ್ತಿ ಕೈ pA 


ಅರಬ್‌ ಪ್ರಾಯೋಗಿಕ ರಸಾಯನ ಶಾಸ್ತ್ರಜ್ಞರನ್ನು ಆಲ್‌ಕೆಮಿಸ್ಸರೆಂದು 

ಕರೆಯಲಾಗುತ್ತಿತ್ತು. ಇನ್ನೂ ಅಷ್ಟೆ (ನೂ ಸು ತರಾಗಿಲ್ಲದಿದ್ದ ಇವರು ತಮ್ಮ 
ಪ್ರಯೋಗ ವಿಧಾನಗಳು ಮತ್ತು ಫಲಿತಾಂಶಗಳನ್ನು ಸಾಧ್ಯ ವಾದಷ್ಟು ರಹಸ್ಯವಾಗಿಡು 

ದ್ದರು, ತಾವು ಕಂಡು ಔಡಿಯಬಹುದಾದ ಕದ "ತಮಗೆ ತುಂಬಾ 
ಪ್ರಯೋ ಜನವಾಗಬಹುದೆಂದೂ ಮಾನವ ಜೀವನದ ಮೇಲೆ ಇವುಗಳಿಂದ ಆಳವಾದ 
_ 'ಪರಿಣಾಮಗಳುಂಟಾಗಬಹುದೆಂದೂ ಅವರು ಮೊದಲಿನಿಂದಲೂ ಗ್ರಹಿಸಿದ್ದರು. ಬಹು 
ಉಪಯುಕ್ತವಾದ, ಲೋಹ ವಿದ್ಯೆಗೆ ಸಂಬಂಧಿಸಿದ ಮತ್ತು ಇತರ ತಾಂತ್ರಿಕ ನಿಧಾನ 
ಗಳನ್ನೂ ಪದಾರ್ಥಗಳನ್ನೂ-- ಉದಾಹರಣೆಗೆ ಮಿಶ್ರಲೋಹೆಗಳು, ವರ್ಣದ್ರವ್ಯಗಳು 
ಭಟ್ಟಯಿ ಳಿಸುವಿಕೆ, ಮದ್ಯಸಾರ ದ್ರಾವಣಗಳು, ನೆ ಕೈವ್ಯಗಳು, ಆಪ್ಟಿಕಲ್‌ 
ಗಾಜು ಇವರು ಕಂಡು ರು ಆದಕೆ ಇವರು ಮುಖ್ಯವಾಗಿ ಹುಡುಕುತ್ತ ದ್ದ 
ಎರಡು ಪದಾರ್ಥಗಳು ಕಡೆಗೂ ಇವರಿಗೆ ಸಿಗಲೇ ಇಲ್ಲ. ಇವುಗಳಲ್ಲೊಂದು “ಸ ರ್ಶ 
ಶಿಲೆ”. ಒಂದು ಲೋಹವನ್ನು ಮತ್ತೊಂದು ಲೋಹವನ್ನಾಗಿ ಪರಿವರ್ತಿಸುವ ಕ್ರ 
ಇದಕ್ಕಿದ್ದು ಇದರ ಮೂಲಕ ಚಿನ್ನವನ್ನು ಕೃತಕವಾಗಿ ತಯಾರಿಸಲು ಸಾಧ್ಯವೆಂದು 
: ಅವರು ತಿಳಿದಿದ್ದರು. ಮುದುಕರನ್ನು ಪುನಶ್ಚೇತನಗೊಳಿಸಿ ಜೀವಿತ ಕಾಲವನ್ನು 
ಅಪರಿಮಿತ ಅವಧಿಯವರೆಗೆ ಮುಂದುವರಿಸುವ ಶಕ್ತಿ ಇರುವುದೆಂದು ಪರಿಗಣಿಸಿದ್ದ ದಿವ್ಯ 
ಸಂಜೀವಿನಿ ಮತ್ತೊಂದು ಪದಾರ್ಥ. ಈ ಅರಬ್‌ ಆಲ್‌ಕೆಮಿಸ ರ ಪಟ್ಟು ಹಿಡಿದು 
ತಾಳ್ಮೆ. ಯಿಂದ ಕೆಲಸ ಮಾಡುವ ಪ್ರವೃತ್ತಿ ಕ್ರ ತ್ರೆ ಸ್ತ ಪ್ರಪಂಚಕ್ಕೂ ನ ಬೇರೆ 
ಬೇಕಿಡೆಗಳ ಜನರನ್ನೂ ಇವರ ಅನ್ವೇಷಣೆಗಳು ಆಕರ್ಷಿಸಿದುವು. ನಿಧಾನವಾಗಿ ಈ 
ಆಲ್‌ಕೆಮಿಸ ರಲ್ಲಿ ಪರಸ್ಪರ ಸಂಪರ್ಕ ಮತ್ತು ಸಹಕಾರ ಹೆಚ್ಚಾ ಯಿತು. ತಮ್ಮ 
ಭಾವನೆಗ ಳು ಪರಸ್ಪ ಗ ಹೋಲಿಸಿ ವಿನಿಮಯ ಮಾಡಿಕೊಳ್ಳುವುದರಲ್ಲಿ ಲಾಭವಿದೆ 
'ಯೆಂದು ಇವರು YM ಗೋಚರಕ್ಕೆ ಬರದಷ್ಟು ಸೂಕ್ಷ ಒನಾದ ಬದಲಾವಣೆ 
ಗಳು ಒಂದಾಗುತ್ತಲೊಂದು ಆಗುತ್ತಾ ಪ ಕೊಟ್ಟ ಕೊನೆಯಲ್ಲಿ ಆಲೆ ಮಿಸ್ಟ್‌ 
ಮೊದಲನೆಯ ಪಾ ಯೋಗಿಕ ತತ್ತ್ವಶಾಸ್ತ್ರಜ್ಞ ನಾದನು. 

ಸತ ಆಲೈಮಿಸ್ಟರು ಹುಡುಕಿದ್ದು ಕ್ಷುದ್ರಲೋಹಗಳನ್ನು ಚಿನ್ನನನ್ನಾಗಿ 
ಪರಿವರ್ತಿಸುವ ಸ್ಪರ್ಶಶಿಲೆ ಮತ್ತು ಅಮೃ ತತ್ವ ವನ್ನು ಕೊಡುವ ಸಂಜೀವಿನಿಗಳನ್ನು 
ಅವರು ಕಂಡು `ಡಿದದ್ದು ಆಧುನಿಕ "ಪ್ರಾ "ಯೋಗಿಕ ವಜ ಭ್ಯ 
ಮನುಷ್ಯನಿಗೆ ಪ್ರಪಂಚದ ಮೇಲೆ ಮತ್ತು ತನ್ನ ಭವಿಷ್ಯದ ಮೇಲೆ ಅಪಾ: ಶಕ್ತಿಯನ್ನು 
ಕೊಡುವ ಆಸೆಯನ್ನು ಇವು ತೋರಿಸುತ್ತಿವೆ 


೨೯೨ ಮಾನವಿಕ ಕರ್ಣಾಟಕ 


45. ಲ್ಯಾಟಿನ್‌ ಕ್ರೈಸ್ತ ಪ್ರಪಂಚದ ಅಭಿವೃದ್ಧಿ 


ಕ್ರಿ.ಶ. ಏಳು ಮತ್ತು ಎಂಟನೇ ಶತಮಾನಗಳಲ್ಲಿ ಪ್ರಪಂಚದಲ್ಲಿ ಬಹು ಸ್ವಲ್ಪ 

ಭಾಗ ಹ ಆರ ನ್ನ್ನರ 'ಹತೋಟಿಯಲ್ಲಿತ್ತು. ಇದು esta ಸಂಗತಿ. 
ಇದಕ್ಕೆ ಇರು ವರ್ಷಗಳ ಹಿಂದೆ ಚೀನಾದ ಪಶ್ಚಿಮಕ್ಕಿದ್ದ ನಾಗರಿಕ ಪ್ರಪಂಚವೆಲ್ಲದರ 
ಮೇಲೂ ಆರ್ಯನ್‌ ಭಾಷೆಗಳನ್ನಾಡುತ್ತಿದ್ದ ಕುಲಗಳು ವಿಜಯ ಸಾಧಿಸಿದ್ದುವು. ಈಗ .: 
ಹೆಂಗೆರಿಯವಕಿಗೂ ಮಂಗೋಲರು ನುಗ್ಗಿದ್ದರು. ಏಷ್ಯಾ ಮೈನರಿನ ಬೈಜಾಂಟಿಯೆನ್‌ | | 
ಆಧಿಪತ್ಯ ಗಳನ್ನು ಬಿಟ್ಟ ಕಿ ಎಷ್ಯದಲ್ಲಿ ಉಳಿದಾವ ಭಾಗವು ಆರ್ಯನ್ನರ ಆಳ್ವಿಕೆಯಲ್ಲಿರಲಿಲ್ಲ. 
ಆಫಿ ನಲ್ಲ, ಹೆಚ್ಚು ಕಡಿಮಿ ಸ ಕ್ರೀನಷ್ಟೂ ಇವರ ಕೈತಪ್ಪಿ ಕ್ರ . ಆ ಹಿಂದಿನ ಬೃಹತ್‌ ' 
ಗ್ರೀಕ್‌ ಪ್ರಪಂಚ” ಕುಗ್ಗಿ ಜೋಗಿ ಈಗ ವಾಣಿಜ್ಯ ತೇಂದ್ರ ವಾಗಿದ್ದ Ka ೈಂಟಿ 
ಸೋಪಲ್ಲಿನ ಸ ಸುತ್ತಲಿದ್ದ ಕೆಲವು ಸ್ವಾಮ್ಯ ಗಳಷ್ಟ ಕೈ ಸೀಮಿತ ತವಾಗಿತು ಸ 
ಪ್ರಪಂಚದ ನೆನಪು ಪಶ್ಚಿಮ ಕತ್ತ! MeL. ಪಾದ್ರಿಗಳ ಲ್ಯಾಟಿನ್‌ ಭಾಷೆಯಲ್ಲಿ 
ಮಾತ್ರ ಜೀವಂತವಾಗಿತ್ತ. ಆರ್ಯನ್ನರ ಈ ಇಳಿತಕ್ಕೆ ಸಂಪೂರ್ಣ ವಿರುದ ವೆಂಬಂತೆ 
ಸೆಮಿಟಿಕ್‌” ಪರಂಪರೆ ಸಾವಿರ ವರ್ಷಗಳ ಕಾಲ ಅಡಿಯಾಳುತನ, ಅಜ್ಞಾ ತವಾಸಗಳನ್ನ್ನ | 
ನುಭನಿಸಿ ಅಂಧಕಾರದಿಂದ ಪುನಃ ಮೇಲೆದ್ದಿತ್ತು. 


ಆದರೂ ಔತ್ತರೇಯರ ಜೀವಸತ್ತ್ವ ಬತ್ತಿರಲಿಲ್ಲ. ತಮ್ಮ ಇರುವಿಕೆಯೆಲ್ಲ ' 
ಮಧ್ಯ ಮತ್ತು ವಾಯವ್ಯಯೂರೋಪಿಗೆ ಸೀಮಿತವಾಗಿದ್ದರೂ ತಮ್ಮ ಸಾಮಾಜಿಕ, 
ರಾಜಕೀಯ ಭಾವನೆಗಳು ತುಂಬ ಗೊಂದಲಕ್ಕೊಳಗಾಗಿದ್ದರೂ ಮೆಲ್ಲಮೆಲ್ಲನೆ ಒಂದೇ 
ಸಮನೆ ಇವರು ಒಂದು ಹೊಸ ಸಾಮಾಜಿಕ ವ್ಯವಸ್ಥೆಯನ್ನು ಕಟ್ಟುತ್ತಿದ್ದರು. ತಮಗೆ 
ಗೊತ್ತಿಲ್ಲದಂತೆಯೇ ಹಿಂದೆ ತಾವು ಪಡೆದಿದ್ದ ಪ್ರಾಬಲ್ಯಕ್ಕಿಂತ ಇನ್ನೂ ವ್ಯಾಪಕವಾದ 
ಪ್ರಾಬಲ್ಯಕ್ಕೆ ತಳಹದಿ ಹಾಕುತ್ತಿದ್ದರು, 


ಆರನೇ ಶತಮಾನದ ಪ್ರಾರಂಭದಲ್ಲಿ ಪಶ್ಚಿಮ ಯೂರೋಪಿನಲ್ಲಿ ಕೇಂದ್ರ ಆಡಳಿತ 
ವೊಂದೂ ಇರಲಿಲ್ಲವೆಂದು ಈ ತೊದಲೇ ಹೇಳಿದೆ. ಬೇರೆಯವರಿಗೆ ಏನನ್ನೂ ಬಿಟ್ಟು 
ಕೊಡದೆ ತಮ  ಕೈಯ್ಯಲ್ಲಾ ದಷ್ಟೂ ಹಕ್ಕು ಸಾಧಿಸುತ್ತಿದ್ದ ಸ್ಥಳೀಯ Re 
ನೇಕರಲ್ಲಿ ಅಂ ಆ ಪ್ರಪಂಚ "ಹಂಚಿಹೋಗಿತ್ತು ಈ ತೆರದ ವ್ಯವಸ್ಥೆ ತುಂಬ 
ಅಸ್ಥಿರವಾಗಿದ್ದು ಹೆಚ್ಚುದಿನ ಬಾಳಲಾರದು. ಈ ಅವ್ಯವಸ್ಥೆ ಯಲ್ಲಿಯೇ ಸಹಕಾರ, 
ಸಹಬಾಳ್ವೆಗಳ ವ ೈವಸ್ಸೆಯೊಂದು ಬೆಳೆಯಿತು. ಇಡೇ ಪಾಳೆಗಾರಿಕೆ. ಈ ಪದ್ದ ತಿ 
ಬಿಟ್ಟು ರೋ ವ ಕುರುಹುಗಳು ಇಂದಿನವರೆಗೂ ಐರೋಪ್ಯ ಜೀವನದಲ್ಲಿ ಉಳಿದು 
ಫಿಜಿ ಬಂದಿವೆ,  ದ್ರಾವಣಗಳಲ್ಲಿ ಹಳುಕುಗಳ ಸುತ್ತಲೂ ಮತ್ತ ಷ್ಟು 
ಹಳುಕುಗಳು ಕಲೆಹಾಕಿಕೊಳ್ಳುವಂತೆ ಸ ಸಮಾಜದಲ್ಲಿ ಶಕ್ತಿಯ ಸುತ್ತಲೂ ಸಂಘಟಕ 
ನಡೆದು ಪಾಳೆಗಾರಿಕೆ ವ್ಯವಸ್ಥೆ ರೂಪುಗೊಂಡಿತು. ಆಗ ಎಲ್ಲಕಡೆಗಳಲ್ಲೂ ಪರಿಸ್ಥಿತಿ 
ಮಾನವ ಒಂಟಿಯಾಗಿ ಬಾಳಲು ಭಯಪಡುವಂತಿತ್ತು. ಸಹಾಯ ಮತ್ತು ರಕ್ಷಣೆಗಳಿ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೨೯೩ 


ಗಾಗಿ ತಮ್ಮ ಸ್ವಾತಂತ್ರ್ಯದ ಕೆಲಭಾಗವನ್ನು ಬಿಟ್ಟುಕೊಡಲು ಜನರು ಸಿದ್ಧರಿದ್ದರು. 
ಅಂತಹವರು ಶಕ್ತಿವಂತನೊಬ್ಬನು ತಮ್ಮ ಸ್ವಾಮಿ ಮತ್ತು ರಕ್ಷಕನಾಗಿರಲೆಂದು ಆಶಿಸಿ 
ಅವನಿಗೆ ತೆರಿಗೆಗಳನ್ನು ಕೊಟ್ಟು ಅವನ ಸೈನ್ಯಕ್ಕೆ ಸೇರಿಕೊಳ್ಳುತ್ತಿದ್ದರು. ಇದರ ಫಲ 
ವೆಂದರೆ ಅವರ ಸ್ವತ್ತು ಅವರದ್ದಾಗಿ ಉಳಿದುಕೊಳ್ಳುವುದು ನಿಶ್ಚಿತವಾಗುತ್ತಿತ್ತು. 
ಇವರ ನಾಯಕನು ತನಗಿಂತ ಪ್ರಬಲನಾದ ಮತ್ತೊಬ್ಬ ನಾಯಕನ ಆಳಾಗುತ್ತಿದ್ದನು. 
ಇದರಿಂದ ಅವನಿಗೆ ಸುಭದ್ರತೆಯಿರುತ್ತಿತ್ತು. ಪಟ್ಟಿ ಣಗಳು, ಮಠಗಳು, ಚರ್ಚಿನ 
ಆಸ್ತಿಗಳು ಎಲ್ಲವೂ ರಕ್ಷಣೆಗಾಗಿ ಇಂತಹ ಏರ್ಪಾಟುಗಳಿಗೊಳಗಾದವು. ಎಷ್ಟೋ 
ಸಂದರ್ಭಗಳಲ್ಲಿ ಜನ ತಮ್ಮ ನಿಷ್ಠೆಯನ್ನು ಒಪ್ಪಿಕೊಳ್ಳುವ ಮೊದಲೇ ಅದು. ತಮಗೆ 
ಸಲ್ಲಬೇಕೆಂದು ನಾಯಕರೇ ಅವರನ್ನು ಬಲಾತೃರಿಸಿದ್ದರೂ ಇರಬಹುದು. ಈ ರೀತಿಯ 
ವ್ಯವಸ್ಥೆ ಕೆಳಗಿನಿಂದ ಮೇಲಕ್ಕೆ ಹಬ್ಬಿದಂತೆ ಮೇಲಿಠಿಂದ ಕೆಳಕ್ಕೂ ಇಳಿದು ಬಂದಿರ 
ಬಹುದು. ಹೀಗೆ ಒಂದು ರೀತಿಯ ಗೋಪುರ ರೂಪದ ವ್ಯವಸ್ಥೆ ಬೆಳೆಯಿತು. ಬೇರೆ 
ಬೇರಿ ಪ್ರದೇಶಗಳಲ್ಲಿ ಇದರ ಸ್ವರೂಪ ತೀರಾ ಭಿನ್ನವಾಗಿತ್ತು. ಮೊದಮೊದಲು 
ಬೇಕಾದಷ್ಟೂ ಹಿಂಸಾಕೃತ್ಯಗಳೂ ವೈಯುಕ್ತಿಕ ಕದನಗಳು ನಡೆದರೂ ಕಾನೂನು 
ಬದ್ಧ ವಾದ ಹೊಸ ಅಡಳಿತ ಮತ್ತು. ಒಂದ: ಶಿಸ್ತುಗಳೆಡೆಗೆ ಈ ವ್ಯವಸ್ಥೆ ಒಂದೇ 
ಸಮನಾಗಿ ಮುನ್ನಡೆಯಿತು. ಈ ಗೋಪುರಗಳು ಬೆಳೆದು ಬೆಳೆದು ಕಡೆಗೆ ಇವುಗಳಲ್ಲಿ 
ಕೆಲವಕ್ಕೆ ರಾಜ್ಯಗಳ ರೂಸ ಬಂದಿತು. ಆರನೇ ಶತಮಾನದ ಹೊತ್ತಿಗಾಗಲೇ ಈಗ 
ಫ್ರಾನ್ಸ್‌ ಮತ್ತು ನೆದರ್‌ಲ್ಯಾಂಡ್ಸ್‌ ಇರುವಲ್ಲಿ ಕ್ಲೋನಿಸ್‌ ಎಂಬುವನು ಸ್ಥಾಪಿಸಿ 
ಆಳುತ್ತಿದ್ದ ಫ್ರಾಂಕರ ರಾಜ್ಯವೊಂದಿತ್ತು. ಬಹು ಬೇಗನೇ ನಿಸಿಗೋಧಿಕ್‌, 
ಲೊಂಬಾರ್ಡ್‌ ಮತ್ತು ಗೋಧಿಕ್‌ ರಾಜ್ಯಗಳು ಅಸ್ತಿತ್ವಕ್ಕೆ ಬಂದವು. 

ಮುಸ್ಲಿಮರು ಪಿಕೆನೀಸ್‌ ಬೆಟ್ಟಗಳನ್ನು ದಾಟದಾಗ ಫ್ರಾಂಕರ ಈ ರಾಜ್ಯ 
ನಿಜಕ್ಕೂ ಚಾರ್ಲ್ಸ್‌ ಮಾರ್ಟಿಲ್‌ ಎಂಬುವನ ಹೆತೋಟಯಲ್ಲಿತ್ತು. ಇವನು 
ಕ್ಲೋವಿಸನ ವಂಶಜನಾದ ಅಪ್ರಯೋಜಕನಾದ ಒಬ್ಬರಾಜನ ಅರಮನೆಯ ಮುಖ್ಯಸ್ಥ 
ಕ್ರಿ. ಶ. 732ರಲ್ಲಿ ಪ್ರಾತಿಯೆಯಲ್ಲಿ ಮುಸಲ್ಮಾನರು ನಿರ್ಣಾಯಕ ರೀತಿಯಲ್ಲಿ ಸೋತು 
ಹೋಗಿದ್ದು ಚಾರ್ಲ್ಸ್‌ ಮಾರ್ಟಿಲನಿಂಡಲೇ. ಆಲ್ಫ್ಸ್‌ ಬೆಟ್ಟಗಳ ಉತ್ತರಕ್ಕೆ ಸಿರೆನೀಸಿ 
ನಿಂದ ಹೆಂಗೆರಿವಕೆಗಿದ್ದ ಯೂರೋಪ್‌ ಅಷ್ಟಕ್ಕೂ ಇವನೇ ನಿಜವಾದ ಅಧಿಪತಿ 
ಯಾಗಿದ್ದನು, ಫ್ರೆಂಚ್‌-ಲ್ಫಾ ಬನ್‌, ಉಚ್ಚ ಮತ್ತು ನೀಚ ಜರ್ಮನ್‌ ಭಾಷೆಗಳ 
ನ್ನಾಡುತ್ತಿದ್ದ ಅಧೀನ ರಾಜರುಗಳ ಸಮೂಹ ಇವನ ಕೈಕೆಳಗಿತ್ತು. ಇವನ ಮಗ 
ಫೆಪಿನ" ಕೊ ವಿಸನ್ನ ವಂಶೀಕರಲ್ಲಿ ಕಡೆಯವರನ್ನು ಪೂರ್ತಿ ಒತ್ತರಿಸಿ ರಾಜ ಪದವಿ 
ಮತ್ತ, ಹೆಸರುಗಳೆನ್ನೂ ತಾನೇ ತೆಗೆದುಕೊಂಡನು. ಪೆನಿನನ ಮೊಮ್ಮಗ ಷಾರ್ಲಮೇನ್‌ 
ಕ್ರಿ. ಶ. 768ರಲ್ಲಿ ಸಟ್ಟಿಕ್ಕೈ ಬಂದಾಗ ಅವನ ರಾಜ್ಯ ಎಷ್ಟು ಡೊಡ್ಡ ದಾಗಿತ್ತೆಂದರೆ 
ಲ್ಯಾಟನ” ಚಕ್ರವರ್ತಿಯೆಂಬ ಪ್ರಾಚೀನ ಅಧಿಕಾರ ಸೂಚಕ ನಾಮವನ್ನು ತಿರುಗಿ 
ಬಳಕೆಗೆ ತರುವ ಯೋಚನೆ ಮಾಡಲು ಸಾಧ್ಯವಾಯಿತು. ಉತ್ತರ ಇಟಲಿಯನ್ನು 
ಗೆದ್ದು ಇವನು ರೋಮಿನ ಅಧಿಪತಿಯಾದನು. 


೨೯೪ ಮಾನವಿಕ ಕರ್ಣಾಟಕ 


ಇಲ್ಲಿ ಮಾಡುತ್ತಿರುವಂತೆ ಯೂರೋಪಿನ ಚರಿತ್ರೆಯನ್ನು ಪ್ರಪಂಚ ಚರಿತ್ರೆ ತ್ರೆಯ ] 
ವಿಶಾಲ “ಪರಿಧಿಯಿಂದ ಸಮೀಪಿಸಿದರೆ. ರೋಮನ್‌ ಈತ ್ರ್ರಾಜ್ಯವೆಂಬ ಈ 
ಸಾಂಪ್ರದಾಯಿ ಕ ಕಲ್ಪನೆ ನೆ ಅದೆಷ್ಟು ವಿನಾಶಕಾರಿ ಮತ್ತು ನಿರ್ಬಂಧಕಾರಿಯಾದುದೆಂಡು ' ' 
ಎಂಬು ರಾಷ್ಟ್ರೀಯ ಡಂತ್ರೆ ಯಲ್ಲಿ. ನೋಡುವುದಕ್ಕಿಂತ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ' 
ಈ ಸರ್ವೊೋತ ಸ್ವತೆಯ. ಭ್ರಾಂತಿಗಾಗಿ ಸಾಕುಚಿತ "ಮನೋಭಾನದ ತೀವ್ರ ' 
ಹೊಡೆದಾಟ ಸಾವಿರ ವರ್ಷಗಳಿಗೂ ಹೆಚ್ಚು ಕಾಲ ಯೂರೋಪಿನ ಶಕ್ತಿಯನ್ನು 
ವ್ಯಯಮಾಡಿತು. ಆ ಕಾಲದುದ ಕ್ಕೂ ಅಳಿಸಿ ಹಾಕಲು ಸಾಧ್ಯವೇ ಆಗದಿದ್ದ 
ಕೆಲವು ಪರಸ್ಪ ರ ದ್ವೇಷ ಭಾವನೆಗಳನ್ನು ಗುರುತಿಸಲು ಸಾಧ್ಯ ವಿದೆ. ಈ ಭಾವನೆಗಳು 1 
ವಿಕೃ ತ ಮನ್ಸು ನ ಗೀಳುಗಳಂತೆ ಯ ಇರೋಪಿನ ಪ್ರಜ್ಞ ಯಲ್ಲ ವಹ. ತ್ತ ಮೇ | 
stig don ಆಕಾಂಕ್ಷೆ ವಿಜಯಿಗಳಾದೆಲ್ಲ ದೊರಗಳ ಮನಸ್ಸಿ ಷೂ 
ಇರುತ್ತಿತ್ತು. ಷಾರ್ಲ ಮೇನನಿಂದ ಮೂರ್ತಸ್ವರೂಸ ಪಡೆದ ಈ ಕಾಸ ಅಂದಿನ 
ಪ್ರಚೋದಕ ಶಕ್ತಿ ಗಳಲ್ಲೊ ಂದಾಗಿತ್ತು. ಷಾರ ಸ ಮೇನನ ಸಾಮ್ರಾ ಜ್ಯ ವೆಂದಕೆ 
ನಾಗರೀಕತೆಯ ವಿವಿಧ ಹಂತಗಳಲ್ಲಿ ದ್ದ ಜರ್ಮನ್‌ ಪಾ ಳೆಪಟ್ಟುಗಳ Mp 
ಕ್ರೇನ್‌ ನದಿಯ ಪಶ್ಚಿ ಮಕ್ಕೆ ಮಃ 'ಜರ್ನುನ್‌ ಜನರಲ್ಲನೇಕರು ವಿವಿಧ ಲ್ಯಾಟನ್‌ ಉಪ ' 
ಜಾಷೆಗಳನ್ನಾಡಲು ಕಲಿತಿದ್ದರು. ಕಡೆಗೆ ಇವೆಲ್ಲ ಭಾಷೆಗಳೂ ಬೆಸೆದ.ಕೊಂಡು 
ಫ್ರೆಂಚ್‌ ಭಾಷೆ ಹುಟ್ಟಿತು. ಕ್ರೇನ್‌ ನದಿಯ ಪೂರ್ವಕ್ಕೆ ವಾಂಶಿಕವಾಗಿ ಸಾದೃ ಶ್ಯವುಳ್ಳೆ ‘| 
ಜರ್ಮನ್‌ ಜನರು ತಮ್ಮ ಜರ್ಮನ್‌ ಭಾಷೆಯನ್ನು ಬಿಟ್ಟು ಕೊಡಲಿಲ್ಲ. ha 4 
ಸಂಸ್ಕೃತರಾಗಿಲ್ಲದ ಈ ಎರಡು ತಂಡಗಳ ಮಧ್ಯೆ ಸಂಪರ್ಕ ಕಷ್ಟವಾಯಿತು. ಸುಲಭ ' 
ವಾಗಿ ಇವರ ನಡುವೆ ಒಡಕುಂಟಾಯಿತು. ಫ್ರಾಂಕರಲ್ಲಿ ತಂಜಿ ಸತ್ತಾಗ ಅವನ 
ಆಸ್ತಿಯನ್ನು ಮಕ್ಕಳಲ್ಲಿ ಹಂಚುವ ಸದ್ದತಿಯಿತ್ತ. ಷಾರ್ಲಮೇನನ ಮರಣದ ನಂತರ i 
ಅವನ ಸಾಮ್ರಾಜ್ಯವನ್ನೂ ಸಹಜವಾಗಿಯೇ ಹೀಗೆಯೆ ಅವನ ಮಕ್ಕಳಲ್ಲಿ ಹಂಚ ? 
ಲಾಯಿತು. ಇದರಿಂದ ಒಡಕುಂಬಾಗಲು ಇನ್ನೂ ಸುಲಭವಾಯಿತು. ಷಾರ್ಲ ಮೇನನ | 
ಕಾಲದಿಂದೀಜೆಗೆಯೂ ಆಗೊಬ್ಬ ದೊರೆ ಈಗೊಬ್ಬ ದೊರೆ ಮತ್ತು ಇವರ ಕುಟುಂಬ ' 
ಗಳು ಅಂದಿನ ರಾಜರು, ರಾಜಪುತ್ರರು, ಡ್ಯೂಕ್‌'ಗಳು ಮತ್ತು ಬಿಷಪ್‌ಗಳ ಮತ್ತು | 
ಯೂರೋಪಿನ ನಗರಗಳ ಸ್ವಾಮಿತ್ವಕ್ಕಾಗಿ-(ಈ ಸ್ಥಾನ ಆಂತಹ ಸುಭದ್ರವಾದುದೇನೂ ' 
ಆಗಿರುತ್ತಿರಲಿಲ್ಲ) -ಹೊಡೆದಾಡುವುದೂ ಈ ಹೊಡೆದಾಟದಲ್ಲಿ ಕ್ರಮೇಣ ಫ್ರೆಂಚ್‌ | 
ಮತ್ತು ಜರ್ಮನ್‌ ಭಾಗಗಳ ನಡುವೆ ವೈರ ಆಳವಾಗುತ್ತಾ ಬರುವುದು ಕಾಣುತ್ತದೆ. 
ಚಕ್ರವರ್ತಿಯನ್ನು ನೇಮಿಸುವಾಗ ಪ್ರತಿಬಾರಿಯೂ ಔಸಚಾರಿಕವಾಗಿ ಚುನಾವಣೆ | 
ನಡೆಯುತ್ತಿತ್ತು. ಜೀರ್ಣವಾಗಿದ್ದ ಯಾವುದೋ ಸ ಸ್ಥಳದಲ್ಲಿದ್ದ ಕೋರ್ಮನಗರವ ನ್ನ್ನ K 
ಹೇಗಾದರೂ ಬಡಿದಾಡಿ ವಶಪಡಿಸಿಕೊಂಡು ಆ ಅಲ್ಲಿ ಕಿರೀಟಧಾರಣೆ ಮಾಡಿಸಿಕೊಳ್ಳು ವುದು ' 
ಈ ಚಕ್ರವರ್ತಿಗಳ ಮಹೋನ್ನತ ಆಕಾಂಕ್ಷೆ ಆಗಿರುತ್ತಿತ್ತು. \ 
ಯಾವನಾದರೊಬ್ಬ ಪ್ರಾಪಂಚಿಕ ರಾಜನಿಗಿಂತ ರೋಮಿನ ಪೋಷನೇ ವಾಸ್ತವ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೨೯೫ 


ವಾಗಿ ಚಕ್ರವರ್ತಿಯಾಗಿರಬೇಕೆಂಬ ರೋವರ್‌ ಚರ್ಚಿನ ನಿರ್ಧಾರ ಯೂರೋಪಿನ ಈ 
ರಾಜಕೀಯ ಅವ್ಯವಸ್ಥೆಯ ಮುಂದಿನ ಮುಖ್ಯ ಅಂಶ. ಆಗಲೇ ಪೋಪ್‌ ರೋಮಿನ 
ಪ್ರಧಾನ ಆಚಾರ್ಯನಾಗಿದ್ದ ನು. ನಶಿಸಿ ಹೋಗುತ್ತಿ ದ್ದ ಈ ನಗರ ನಿಜಕ್ಕೂ 
'ಅವನದೇ ಆಗಿತ್ತು. ಅವನ ಬಳಿ ಸೈನ್ಯ ವಿಲ್ಲದಿದ ರೂ ಸಮಗ ಗೃಲ್ಯಾಟನ್‌ ಪ್ರಪಂಚ 
ವಷ್ಟರಲ್ಲೂ ಇದ್ದ ಅವನ ಪಾದ್ರಿ ಗಳು ಒಂದು ಬೃಹತ್‌ ಪ್ರ ಚಾರ ಸಂಸ್ಥೆಯಾಗಿದ್ದರು. 
ಮಾನವರ ಶರೀರಗಳ ಮೇಲೆ ಅವನಿಗೇನೂ ಹತೋಟಿಯಿಲ್ಲದಿದ್ದರೂ ಅವರ ಕಲ್ಪನೆಯ 
ನರಕ ಸ್ವರ್ಗಗಳ ಕೀಲಿಕೈ ಇವನಲ್ಲಿತ್ತು. ಅವರ ಆತ್ಮಗಳ ಮೇಲೆ ಪೋಪ್‌ 
ಬೇಕಾದಷ್ಟು ಪ್ರಭಾವ ಬೀರಲು ಸಾಧ್ಯವಿತ್ತು. ಹೀಗೆ ಮಧ್ಯಯುಗದಾದ್ಯಂತವೂ 
ರಾಜರೆಲ್ಲರೂ ಮೊದಲು ಒಬ್ಬ ರೊಬ್ಬ ರನ್ನು ಸರಿಗಟಿ ಲು, ಬಳಿಕ ಮಿಸಾರಿಸಲು, ಕಡೆಗೆ 
ಸರ್ವಶ್ರೇಷ್ಠ ವಾದ ಪದವಿಯನ್ನು ಡೊರತಿಸ ಲು ತಂತ್ರ ಹೂಡುವುದರಲ್ಲಿ ನಿರತರಾಗಿದ್ದ ರೆ 
| ಮಿನ ಫೋಪ್‌ ಕೆಲವೊಮ್ಮೆ. ಧ್ಯ ರೈ ವಾಗಿ, ತೆಲವೊನ್ಸೆ ಕಸಟದಿಂದ, ಕೆಲವೊಮ್ಮೆ 
ದುರ್ಬಲವಾಗಿ (ಆ ಹಚ್‌, ಸಗ್ಳೊ ಜಾ ಕರೇ ಆಗಿರುತ್ತಿದ್ದ ಸ 
ಅವರಲ್ಲಿ ಯಾರೊಬ್ಬ ರೂ ಸರಾಸರಿ ಎರಡು ವರ್ಷಗಳಿಗಿಂತ ಹೆಚ್ಚಿ ಗೆ ಆಳಲಿಲ್ಲ)--ತಾನೇ 
ಕ್ರೈಸ್ತ ಸಮಾಜದ. ಅತ್ಯುನ್ನತ ಅಧಿಪತಿಯಾಗಿ ಈ ಎಲ್ಲ ರಾಜರನ್ನೂ ಅಡಿಯಾಳು 
ಗಳನ್ನಾಗಿ ಮಾಡಿಕೊಳ್ಳ ಬೆ ದು ಸಂಚು ಮಾಡುತಿ ತ್ತಿದ್ದನು, 
ಸಿ ರೀತಿಯ ರಾಜರುಗಳ ವೈರ, ಮತ್ತು ಚಕ್ರವರ್ತಿ ಮತ್ತು ಪೋಷರ 
ಮಧ್ಯದ ಪೈಪೋಟಿಗೆ ಮಾತ್ರ ಯೂರೋಪಿನ ore ಪರಿಸ್ಥಿತಿ ಸೀಮಿತವಾಗಿರ 
ಲಿಲ್ಲ: ಇನ್ನೂ ಕೂಡ ಕಾನ್‌ಸ್ಪೃ ಂಟಿನೋಸಲ್ಲಿನಲ್ಲಿ ಯೂರೋಪೆಲ್ಲ ತನಗೆ ವಿಧೇಯ 
ವಾಗಿರಬೇಕೆಂದು ಘೋಸಿ ಸತ್ತಿದ್ದ ಗ್ರೀಕ್‌ ಭಾಷೆಯನ್ನಾಡುತ್ತಿದ್ದ ಚಕ್ರವರ್ತಿ 
ಇದ್ದನು. ಷಾರ್ಲ ಮೇನ್‌ ಪ್ರನರುಜ್ಜಿ ನವಿತಗೊಳಸಿದ್ದು ಹೇಸ ಸಾಮಾ ್ರಾಜ್ಯದ 
ಲ್ಯಾಟಿನ್‌ ತುದಿಯನ್ನು ಮಾತ್ರ. ಈ ಲ್ಯಾಟಿನ್‌ ಮತ್ತು ಗ್ರೀಕ್‌" ಸಾಮ್ರಾಜ್ಯಗಳ 
ಮ 3 ಸಹೆಜವಾಗಿಯೇ ಬಹುಬೇಗ ಸ ರೈರ್ಥೆ ಹುಟ್ಟಿ KL: ಇದಕ್ಕಿ ೦ತ ಇನ್ನೂ 
ಜಗ ಗ್ರೀಕ್‌ ಕ್ರೈಸ್ತ 1. ಲ್ಯಾ! ಬನ್‌ ಕ್ರೈಸ್ತ ಮತಕ್ಕೂ ಮೀಲಾಟಿ ಎದ್ದಿತು, 
'ರೋವಿ:ನೆ ಪೋಪ್‌ ತಾನೇ ಸ್ವನ ಪ್ರಮುಖ ಅಪಾಸ್ಮಲ್‌ ಆದೆ ನೀಟಿರನ 
ಉತ್ತರಾಧಿಕಾರಿಯೆಂದೂ ಸ ಸ Rgds S ಎಲ್ಲೇ ಇರಿ ಅನೆಲ್ಲಕ್ಕೂ ತಾನೇ 
ಪ್ರಮುಖನೆಂದೂ ಹೆಕ್ಕು ಸಾಧಿಸಹೊರಟನು. ಕಾರ್ನಸ್ಟ ಂಟಷೋಪಲ್ಲಿನ ಚಕ್ರ ವರ್ತಿ 
ರೋ ಟ್ರಿ ಯಾರೈನಾಗಲೀ ದೊ ಹೆಕ್ಕ ನ್ನು ಒಪ್ಪಿ ಕೊಳ್ಳೆ ಆ ದ್ವರಿರ 
ಲಿಲ್ಲ. ಪವಿಶ್ರತ್ರಯ (holy trinity) ತತ್ತ ದಲ್ಲಿ ly ಸ್ಯ ನಾದ ಸಿದ್ಧಾ ಸೀ 
ವಿವಾದದಿಂದಾಗಿ ಭಿನ್ನಾ ಭಿಪ್ರಾ ಯಗಳ ರ್ಥ ಸರಣಿಯುಂಟಾಗಿ ರಾ ನಶ 
1054ರಲ್ಲಿ ಇ: ನಿರಡರ ಸಂಬಂಧ ಪೂರ್ತಿ ಮುರಿದು ಕೋಲು ಆಗಿನಿಂದ 
ಛಾ ಟನ್‌ಮತ್ತು ಗ್ರೀಕ್‌ ಕ್ರೈಸ್ತ ಸಂಘೆಗಳು ಒಂದರಿಂಜೊಂದು ಪ್ರತ್ಯೇಕ 


ವಾಗಿ ಉಳಿದುಕೊಂಡು ಬಂದು ಯಾವ ಮುಚ್ಚು ಮರೆಯೂ ಇಲ್ಲದೆ ಒಂದರ 


೨೯೬ ಮಾನವಿಕ ಕರ್ಣಾಟಕ 


ಮೇಲೊಂದು ದ್ರೇಷ ಸಾಧಿಸುತ್ತಿದ್ದುವು. ಮ ಧ್ಯಯುಗದಲ್ಲಿ ಲ್ಯಾಟನ್‌ ಕ್ರೈಸ್ತ 
ಪ್ರಸಂಚವನ್ನು ಕೀಣಗೊಳಿಸಿದ ಹೆಲವಾ ರು ಘರ್ಷಣೆಗಳಲ್ಲಿ ಇದನ್ನೂ ಸೇರಿಸಬೇಕು. 
ಹೀಗೆ ಒಡೆದುಹೋಗಿದ್ದ ಈ ಕೆ ತ್ರೈಸುಸ್ರ ಸಂಚ ಮೂರು ಶತ್ರು ಗುಂಪುಗಳಿಂದ 
ಪೆಟ್ಟು ತಿನ್ನಬೇಕಾಯಿತು, ಬಾಲ್ಬಿಕ್‌ ಮತ್ತು ಉತ್ತರ ನಮೂ ಬಳಿ ಇದ್ದ 
ನಾರ್ತ್‌ನೆನ್‌ ಎಂದು ಕರೆಸಿಕೊಳ್ಳುತ್ತಿದ್ದ ಔತ್ಮರೇಯಗುಂಪಿನ ಜನ ಬಹು ನಿಧಾನ 
ವಾಗಿ ವ.ನಸ್ಸಿಲ್ಲದ ಮನಸ್ಸಿನಿಂದ ಬಾ ಸಮುದ ನ್ರೈಗಳ್ಳೆ ರಾಗಿದ್ದೆ ಇವರು 
ಕ್ರೈಸ್ತರು ಜೀವಿಸುತ್ತಿದ್ದ ತೀರಪ್ರದೇಶಗಳ ಮೇಲೆ ಸೆ ನಿನನ ಕಿಗೊ ದಾಳಿವಣಡು 
ತ್ರಿ ದ್ದೆ ರು. ರಷ್ಯದ ನದಿಗಳ ಮೂಲಕ ಒಳನಾಡಿನ ಕಜ ು ಪ್ರದೇಶಗಳವರೆಗೆ ನುಗ್ಗಿ 
ತಮ ನೌಕಾ ಚಟುವಟಿಕೆಗಳನ್ನು ಅಲ್ಲಿಂದ ದಕ್ಷಿಣಕ್ಕೆ ಹೆರಿಯುವ ನದಿಗಳಿಗೆ ವಿಸ್ತ ರಿಸಿ 
ಕ್ಯಾಸಿ ಯನ್‌ ಮತ್ತು ಕಪ್ಪು ಮುತ್ತ ಗಳ ಮೇಲೂ ಸಮುದ್ರ ಕಳ ತನ ನಡೆಸು 


ತ್ರಿದ್ದೆರ:. ರಷ್ಯದಲ್ಲಿ ಇವರು ಇಿಯನಟ ಗಳನ್ನು ಸ್ಥಾಪಿಸಿದರು. ಸಸ್ಯನ್ನ ರೆಂದು ' 


ಮೊದಲ ಬಾರಿಗೆ ಕರಿಸಿಕೊಂಡವರು ಇವರೇ. ಣೆ ನಾರ್ತ್‌ ಮೆನ”-ರಷ್ಯನರು ಕಾನ್‌ಸ್ಟಂ 
ಟನೋಸಲ್ಲನ್ನು ವಶಪಡಿಸಿಕೊಳ್ಳುವುದು ದೂರವಿರಲಿಲ್ಲ. 9ನೇ ಶತಮಾನದ ಪ್ರಥಮ 
ಭಾಗದಲ್ಲಿ ಇಂಗ್ಲೆಂಡ್‌ ಕ್ರೈಸ್ಮಧರ್ಮವನ್ನವಲಂಬಿಸಿದರೂ ಜರ್ಮನ್‌ ದೇಶ 
ವಾಗಿತ್ತು. ಷಾರ್ಲಮೇನನ ಶಿಷ್ಯ ಮತ್ತು ಆಶ್ರಿತನಾಗಿದ್ದ ಎಗ್‌ಬರ್ಟ್‌ ಎಂಬುವನು 
ಇದರ ರಾಜನಾಗಿದ್ದನು. ಅವನ ಉತ್ತರಾಧಿಕಾರಿ ಆಲ್ಫೆ ಅಡ್‌ ಮಹಾಶಯನಿಂದ ಅರ್ಧ 


ದಷ್ಟು ರಾಜ್ಯವನ್ನು ಈ ಔತ್ತರೇಯ ಜನ ನಾರ್ತ್‌ಮೆನ್ನರು ಕಿತ್ತುಕೊಂಡರು. ಕೊನೆಗೆ ' 


ಕೆನ್ಯೂಟ್‌ ದೊರೆಯ ನೇತೃತ್ವದಲ್ಲಿ ಇಂಗ್ಲೆಂಡಷ್ಟನ್ನೂ ಸ್ವಾಧೀನಸಡಿಸಿಕೊಂಡರು. 
ಕ್ರಿ.ಶ. 912 ರಲ್ಲಿ ಕೋಲ್‌ ದಿ ಗ್ಯಾಂಗರ್‌ನ ನಾಯಕತ್ತದಲ್ಲಿ ಮತ್ತೊಂದು 
ತಂಡ ಉತ್ತರ ಫ್ರಾನ್ಸನ್ನು ಗೆದ್ದಿ ತು. ಇದೇ ಮುಂಜೆ ನಾರ್ಮಂಡಿಯಾಯಿತು. 


ಕೆನ್ನೂಟ್‌ ಸೂಕಿ ಆ ತ್ರಿದ್ದುದು ಇಂಗೆ ಸ ಂಡೊಂದನ್ನೆ ಅಲ್ಲ. ನಾರ್ವೆ, ಡೆನ್ಮಾ; ರ್ಕ: 


ಗಳೂ ಅವನದಾಗಿದ್ದುವು. ಆದರೆ ಈ ಪುಟ್ಟದಾದ ಸಾಮ್ರಾಜ್ಯ ಅವನು ತೀರಿಕೊಳ್ಳು 
ತ್ಮಲೂ ಒಡೆದು ಹೋಯಿತು. ಈ ರಾಜಕೀಯ ಡೌರ್ಬಲ್ಯಕ್ಕೆ ಅಸಂಸ್ಕೃತ 
ಜನರಲ್ಲಿದ್ದ, ರಾಜನ ಮಕ್ಕಳೆಲ್ಲರಿಗೂ ರಾಜ್ಯವನ್ನು ಹಂಚುವ ಪದ್ಧತಿಯೇ ಕಾರಣ. ಈ 
ಔತ್ತರೇಯ ಜನರ ಈ ಅಲ್ಪಕಾಲದ ಒಗ್ಗಟ್ಟು ತಾಳಿಕೊಂಡು ಬಂದಿದ್ದರೆ ಏನಾಗು 
ತ್ತಿತ್ತು ಎಂದು ಕಲ್ಪಿಸಿಕೊಳ್ಳುವುದು ಸ್ವಾರಸ್ಯಕರ ವಿಷಯ. ಈ ಕುಲದ ಜನರಿಗೆ 
ಆಶ್ಚರ್ಯಕರ ಧೈರ್ಯ ಮತ್ತು ಶಕ್ತಿಗಳಿದ್ದುವು. ಇವರು ಐಸ್‌ಲ್ಯಾಂಡ್‌ ಮತ್ತು ಗ್ರೀನ್‌ 
ಲ್ಯಾಂಡ್‌ಗಳವರೆಗೆ ತಮ್ಮ ಗ್ಯಾಲಿಗಳಲ್ಲಿ ಪ್ರಯಾಣ ಬೆಳಸಿದ್ದರು. ಅಮೆರಿಕದ ನೆಲದ 
ಮೇಲೆ ಮೊದಲು ಕಾಲಿಟ್ಟ ಯೂರೋನಿಯನ್ನು ರು ಇವರೇ. ಮುಂದೆ ನಾರ್ಮನ್‌ 
ಸಾಹಸಗಾರರು ಸಿಸಿಲಿಯನ್ನು ಮುಸಲಾ ನರಿಂದ ವಶಪಡಿಸಿಕೊಂಡು ರೋಮನ್ನು 
ಕೊಳ್ಳೆ ಹೊಡೆದರು. ಮುಜೆ ವ್ರಯಾನದಲ್ಲಿ Lena ಇದ್ದ, ಅಮೆರಿಕದಿಂದ ರಷ್ಯದವರೆಗೆ 
ಹರಡಿದ ಬೃಹತ್ತಾದ ಔತ್ತ ಕೇಯ ಸಾಮ್ರಾಜ್ಯ ವೊಂದು ಕೆನ್ನೂಟಿನ ರಾಜ್ಕದಿಂದ 
ಹುಟ್ಟಿ ಚಿಳೆಯಬಹುದಾಗಿತ್ತೆ ಂದು ಊಟಸಕ odd ಮನಸ್ಸು ಬೆರಗಾಗುತ್ತದೆ. 


ei anced da ಶ್‌ ಸ್ಸ್ಸ್ಸ್‌ 


A 
lu 


ಧಃ ಹಸ ಸ 
ಸ ಆ 
SN 


ಪ್ರಪಂಚದ ಸಂಕ್ಷಿಪ್ತ ಇತಿಪಾಸ ೨೯೭ 


ಜರ್ಮನರ ಮತ್ತು ಲಾ ್ಯಬೆನೀಕರಣವಾದ ಯೂರೋಪಿಯನ್ನ ರ ಪೂರ್ವಕ್ಕೆ 
ಸ್ಲಾವ್‌ ಕುಲದವರ ಮತ್ತು ಜತ ಜನರ ಗುಂಪುಗಳಿದ್ದುವು. ಇವರಲ್ಲಿ ಮುಖ್ಯರಾದ 
ವಾಂಗ್ಯಾ ರರು ಅಥವಾ ಹೆಂಗೇರಿಯ ನ್ನರು ಎಂಟು ಮತ್ತು 'ಒಂಬತ್ತ ನೇ "ಶತಮಾನಗಳು 
ದ್ಹಕ್ಳೂ ಪಶ್ಚಿಮಕ್ಕೆ ಬರುತ್ತಲೇ ಇದ್ದ ರು. ಸ್ವಲ್ಪಕಾಲ ಷಾರ್ಗ  ಮೇನನು ಇವರನ್ನು 
ತಡೆಹಿಡಿದನು. ಆದಕೆ ಅವನ್ನು ಮರಣ ಹೊಂದಿದಮೇಲೆ ಈಗಿನ ಹಂಗೆರಿಯಲ್ಲಿ 
ಇವರು ವಾಸಿಸತೊಡಗಿದರು. ತಮಗೆ ಸಂಬಂಧಿಸಿದ ಇದಕ್ಕೆ ಮುಂಚೆ ಇದ್ದ 
ಹೊಣರಂತೆ ಇವರೂ ಸಹ ಪ್ರತಿಬೇಸಿಗೆಯೂ ಯೂರೋಪಿನ ನೆಲಸುನಾಡುಗಳ ಮೇಲೆ 
ದಾಳಿಮಾಡುತ್ತಿದ್ದರು. ಕ್ರಿ.ಶ. 938 ರಲ್ಲಿ ಜರ್ಮನಿಯ ಮೂಲಕ ಫ್ರಾನ್ಸಿನೊಳಗೆ 
ನ.ಗ್ಲಿ ಲ್ಪ ನ್ನು ದಾಟ ಉತ್ತರ ಇಟಲಿಗೆ ಹೋಗಿ ಎಲ್ಲ ಕಡೆಯೂ ಬೆಂಕಿಹಚ್ಚಿ 
ಲೂಟಮಾಡಿ ಹಾಳುಮಾಡಿ ತಿರುಗಿ ತಮ್ಮ ನಾಡಿಗೆ ಬಂದರು. 

ಕಡೆಯದಾಗಿ ಈ ಎಲ್ಲರ ಜೊತೆಗೆ ಕೋಮನ್‌ ಸಾಮ್ರಾಜ್ಯದ ಅವಶೇಷಗಳ 
ಮೇಲೆ ದಕ್ಷಿಣದಿಂದ ಸಾರಸೆನ್ನರು ಮೇಲಿಂದ ಮೇಲೆ ಪೆಟ್ಟುಕೊಡುತ್ತಿದ್ರರು, 
ಇವರಿಗೆ ಸಮುದ್ರದ ಮೇಲೆ ಒಳ್ಳೆಯ ಹತೋಓಯಿತ್ತು. ಜಲಯುದ್ಧಗಳಲ್ಲಿ ಇವರನ್ನು 
ಎದುರಿಸಬಲ್ಲ ಎದುರಾಳಿಗಳೆಂದಕಿ ಔತ್ತರೇಯರು--ರಷ್ಯದಔತ್ತರೇಯರು, ಪಾಶ್ಚಿ 
ಮಾತ್ಯ ಔತ್ತರೇಯರು. 

ಷಾರ್ಲ ಮೇನ್‌ ಮತ್ತು ಅವನ ಬಳಿಕ ಬಂದ ಇತರ ಮಹದಾಕಾಂಕ್ಷೆಯುಳ್ಳ 
ವ್ಯಕ್ತಿಗಳು ತಮಗಿಂತಲೂ ಕಸುವುಳ್ಳ ಆಕ್ರಮಣಕಾರಿ ಪ್ರವೃತ್ತಿಯುಳ್ಳ ಜನರಿಂದ 
ಸುತ್ತುಗಟ್ಟಿಲ್ಪಟ್ಟಿದ್ದರು. ತಮ್ಮ ಮೇಲೆ ಪ್ರಭಾವ ಬೀರುತ್ತಿದ್ದ ಶಕ್ತಿಗಳನ್ನು ಅರ್ಥ 
ಮಾಡಿಕೊಳ್ಳುವ ಶಕ್ತಿ ಇವರಿಗೆ ಇರಲಿಲ್ಲ. ತಾವು ಎದ:ರಿಸಲೇಬೇಕಾಗಿದ್ದ ಅಪಾಯ 
ಗಳು ಅವರ ಬುದ್ಧಿಗೆ ಆಳೆತೆಮಾರಿದುದಾಗಿದ್ದುವು. ಇಂತಹವರು ಪಶ್ಚಿಮರೋಮನ್‌ 
ಸಾಮ್ರಾಜ ವನ್ನು ಪವಿತ್ರ ಕೋಮನ್‌ ಸಾಮಾ ತ್ರ ಜ್ಯವೆಂಬ ಹೆಸರಿನಲ್ಲಿ ಪುನರುಜ್ಜಿ ೇನಿತ 
ಗೊಳಿಸಬೇಡಿದ. ತೊಡಗಿದರು. ಪಶ್ಚಿಮ ಯೂರೋಪಿನ ರಾಜಕೀಯ ಜೀವನದಲ್ಲಿ 
ಷಾರ್ಲವೆ. ೇನನಿಂದೀಜೆಗೆ ಈ ಗೀಳು ಕಾಣಬರುತ್ತದೆ. ಪೂರ್ವದಲ್ಲಿ ರೋಮನ್‌ 
ಪ್ರ ಭುತ್ತದ ದ ಗ್ರೀಕ್‌ ಭಾಗ ಕುಗ್ಗು ತ್ರಾ ನಶಿಸುತ್ತಾ ಹೋಗಿ ಕಡೆಗೆ ನೀತಿಭ್ರಷ್ಟ ವಾದ 
ವಾಣಿಜ್ಯನಗರ ಕಾನ"ಸ್ಟಂಓ ಟನೋಪಲ್‌ ಮತ್ತು ಅದರ ಸುತ್ತಲಿನ ಕೆಲವು ಮೈಲಿ 
ವಿಸ್ಮೀರ್ಣದ ಪ್ರದೇಶಬಿಟ್ಟರೆ ಮತ್ತೇನೂ ಉಳಿಯಲಿಲ್ಲ. ರಾಜಕೀಯ ದೃಷ್ಟಿಯಿಂದ 
ಯೊರೋಪ್‌ ಷಾರ ಸ ೇನನಿಂದೀಚಿಗೆ ಸಾವಿರವರ್ಷಗಳ ಕಾಲ ಸಂಪ್ರದಾಯ 
ಬದ್ಧವಾಗಿ ಉಳಿದು ಆಲ್ಲಿ ಯಾವ ರಚನಾತ್ಮಕ ಚಟುವಟಕೆಗಳೂ ನಡೆಯಲಿಲ್ಲ. 

ಯೂರೋಪಿನ ಚರಿತೆ ಯಲ್ಲಿ ಷಾರ್ಲ ನೆ (ನನ ಹೆಸರು ತುಂಬಾ ದೊಡ್ಡದಾಗಿಯೇ 
ಕಾಣಿಸಿಕೊಂಡರೂ ಅವನ ವ ವ್ರ ಕ್ರಿತ ತುಂಬಾ ಮಸಕು ಮಸಕಾಗಿ ತೋರಿಬರುತ್ತ ದೆ. 
ಅವನಿಗೆ ಓದುಬರಹ ಬರುತ್ತ ರಲಿಲ್ದಿವಾದರೂ ವಿದ್ಯೆಯೆಂದರೆ ತುಂಬ ಗೌರವವಿತ್ತು 
ಊಟದ ಸಮಯದಲ್ಲಿ ಏನನ್ನಾ ದರೂ ಓದಿಸಿ ಕೇಳಲು ಅವನು ಇಷ್ಟಪಡುತ್ತಿ ದ್ವನು. 


೨೯೮ ಮಾನವಿಕ ಕರ್ಣಾಟಕ 


ದೇವತಾಶಾಸ್ತ್ರ ವಿಷಯವಾದ ಚರ್ಚೆಯೆಂದರೂ ಅಷ್ಟೆ. ಅವನ ಚಳಿಗಾಲದ ವಾಸ ' 
ಸ್ಥಾನವಾದ ರ ಲ ಷಾಪೆಲ್‌ (ತಾ ಬಬ) ಅಥವಾ ಮಾಯಾನ್ಸ್‌ ' 
(ಬಂಗಿ ನಲಿ ಅನೇಕ ವಿದ್ವಾಂಸರನ್ನು ಕಲೆ ಹಾಕಿ ಅವರೊಡನೆ ಸಂಭಾಸಿಸಿ 
ಎಷ್ಟೋ ವಿಷಯಗಳನ್ನು ತಿಳಿದುಕೊಂಡನು. ಬೇಸಿಗೆಯಲ್ಲಿ ಸೆ ಸ್ಪೇನಿನ ಸಾರಸೆ ನನ್ನರು 
ಸ್ಲ್ಲಾ ಹ: ಮತ್ತು ಮ್ಯಾಗ್ಯಾರರು, ಸ್ಯಾಕ್ಸ ಕೃನ್ಸ್ನರು, ಇನ್ನೂ ಕ್ರೈಸ್ತ ರಾಗದಿದ್ದ ಜರ್ಮನ್‌ 
ಕುಲದ ಜನರಮೇಲೆ ಯ.ದ್ಧ ಮಾಡ: ತ್ತ ಪ್ದನು. ರಾಮ್ಯುಲಸ್‌ ಅಗಸ್ಟ ಸ್‌ನ ಉತ್ತರಾಧಿ | 
ಕಾರಿಯಾಗಿ ಸೀಸರ್‌ ಎನಿಸಿಕೊಳ್ಳ ಬೇಕೆಂಬ ಯೋಚನೆ ಇವರಿಗ ಉತ್ತರ ಇಟಲಿ . 
ಯನ್ನು ವಶಪಡಿಸಿಕೊಳ್ಳುವ ಮುಂಚೆ ಬಂದಿತೋ ಅಥವಾ ಇದನ್ನು ಇನ್‌ಸ್ಟಂಟ | 
ನೋಪಲ್ಲಿನ ಸಹಾಯದಿಂದ ಲ್ಯಾಟರ ಚರ್ಚನ್ನು ಬಿಡುಗಡೆ ಮಾಡಬೇಕೆಂದು ಕಾತರ | 
ನಾಗಿದ್ದ ಪೋಪ್‌ ಮೂರನೆಯ ಲಿಯೋ ಸೂಚಿಸಿದನೋ ಖಚಿತವಾಗಿ ಗೊತ್ತಿಲ್ಲ... 
ತನ್ನಿಂದಲೇ ಭಾವೀ ಚಕ್ರವರ್ತಿಗೆ ಕಿರೀಟಧಾರಣೆಯಾಯಿ.ತೆಂದು ತೋರಿಸಲು 

ಪೋಪನೂ ಅಲ್ಲವೆಂದು ತೋರಿಸಲು ಷಾರ್ಲಮೇನನೂ ವಿಚಿತ್ರರೀತಿಯಲ್ಲಿ ಪ್ರಯತ್ನ 
ಮಾಡಿದರು. ಕಡೆಗೆ ಕ್ರಿ.ಶ. 800ರಲ್ಲಿ ಕ್ರಿಸ್‌ಮಸ್‌ ಹಬ್ಬ ದದಿನ ಸೆಂಟ್‌ಪೀಟರ್‌ | 
ಚರ್ಚಿನಲ್ಲಿ ದಂಡನಾಯಕನಾಗಿ ಇಟಲಿಗೆ ಬಂದಿದ್ದೆ ಈ ಅಭಾ ಗತನಿಗೆ ಪೋಪ್‌ 
ಹಠಾತ್ತನೆ ಕಿರೀಟಧಾರಣೆ ಮಾಡಿಯೇಬಿಟ್ಟನು. ಸಿರೀಟವೊಂದನ್ನು ಹೊರತೆಗೆದು | 
| 


ಷಾರ್ಲಮೇನನ ತಲೆಯ ಮೇಲಿಟ್ಟು ಅವನು ಸೀಸರನೆಂದೂ ಅಗಸ್ಟಸ್‌ ಎಂದೂ 
ಘೋಷಿಸಿದನು. ಜನರಿಂದ ಹರ್ನೋದ್ಲಾರವಾಯಿತು. ಕಿರೀಟಧಾರಣೆ ಆದ ರೀತಿ 
ಷಾರ್ಲಮೇನನಿಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ. ಇದು ಒಂದು ಸೋಲೆಂಬ ಭಾವನೆ 
ಅವನ ಮನಸ್ಸಿನಲ್ಲಿ ಕೊರೆಯುತ್ತಿತ್ತು. ಪೋಪನು ಕಿರೀಟಧಾರಣೆ ಮಾಡಲು 
ಅವಕಾಶ ಕೊಡಕೂಡದೆಂದೂ ಕಿರೀಟವನ್ನು ತಾನೇ ಕೈ ಗಳಲ್ಲಿ ಕಸಿದುಕೊಂಡು ತಲೆಯ 
ಮೇಲಿಟ್ಟು ಕೊಳ್ಳ ಬೇಕೆಂದೂ ತನ ಮಗನಿಗೆ ಹಾರ ್ರ ಮೇನ್‌ ಬಹು ಎಚ್ಚ ರಿಕೆಯಿಂದ 
ತಿಳಿಯಹೇಿದ್ದ ನ್ನು ಹೀಗೆ ಈ ಚಕ್ರವರ್ತಿ ಪದವಿಯ ಪುನರುಜಿ (ವನ ಮೊದಲಾಗು 
ವಾಗಲೇ ಪೋಪ್‌ ಮತ್ತು ಚಕ್ರನರ್ತಿಗಳ ಮಧ್ಯೆ ಈ ಯುಗದುದ್ದ ಕ್ಕೂ ಆಗ್ರ ಪೂಜೆ 
ಗಾಗಿ ನಡೆದ ಮೇಲಾಟ ಸೊಡಲಾದುದನ್ನು ನೋಡುತ್ತೆ, "ವೆ. ಆದರೆ ನಾರ ಮೇನನ ; 
ಮಗ 6« ಧರ್ಮಿಷ್ಠಲೂಯಿ ' (Louis The Pious ). ತಂದೆಯ ಬೋಧನೆಯನ್ನು | 
ಕಡೆಗಣಿಸಿ ಪೋಸನಿಗೆ ಸಂಪೂರ್ಣ ವಿಧೇಯನಾಗಿ ನಡೆದುಕೊಂಡನು. 
ಲೂಯಿಯ ನಿಧನದ ನಂತರ ಷಾಗ್ಗ ಮೇನನ ಸಾಮ್ರಾಜ್ಯ ಒಡೆದು ಹೋಯಿತು. | 
ಫ್ರೆಂಚ್‌ ಭಾಷೆಯನ್ನ ಡುತಿ ತ್ತಿದ್ದ ಫ್ರಾಂಕರು ವ.ತ್ತು ಜರ್ಮನ್‌ ಆಡುತ್ತಿದ್ದ 
ಫ್ರಾಂಕರ ನಡುವಿನ ಬಿರುಕು ಆಳವಾಯಿತು. ಹೆನ್ರಿ ದಿಫ ಫೌರ್‌ ಎಂಬುವನ ಮಸಾಜ 
ಆಟ್ಟೊ ಮುಂದಿನ ಚಕ್ರವರ್ತಿ, ಇವನು ಸ್ಯಾಕ್ಸನ್‌ ಕುಲದವನು. ಕ್ರೈ, ಶ. 919 
ರಲ್ಲಿ ಜರ್ಮನ್‌ ರಾಜರು ಮತ್ತು ವ-ಠಾಧಿಸತಿಗಳೆಲ್ಲ ಸೇರಿ ಇವನನ್ನು ಜರ್ಮನಿಯ ' 
ರಾಜನನ್ನಾಗಿ ಚುನಾಯಿಸಿದ್ದರು. ರೋಮಿನಮೇಲೆ ಬಂದು ಎರಗಿದ ಆಟ್ಟೊ ಕ್ರಿ.ಶ. 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೯೯ 


962ರಲ್ಲಿ ಅಲ್ಲಿ ಚಕ್ರ ವರ್ತಿಯೆ:ಂದು ಅಭಿಹಿಕ್ತ ನಾದನು. ಹನ್ನೊ ಂದನೇ ಶತಮಾನದ 
ಮೊದಲ ಭಾಗದಲ್ಲಿ ಈ ಸ್ಯಾಕ್ಸ ನ್‌ ಮನೆತನ ಅಂತ್ಯವಾಗಿ ಥಿ ಜರ್ಮನ್‌ ದೊರೆ 
ಗಳಿಗೆ ಎಡೆಕೊಟ್ಟ ಶು. ಷಾರ್ರಮೆ €ನನಿಂದ ಮೊದಲಾದ ಕಾರ್ಲೊ ನಿಂಗಿಯೆನ" ಮನೆತನ 
ಕೂಕೆಯಾದನೇ ಕೆ ಫ್ರೆಂಚ್‌ ಭಾಷೆಯ ಪ್ರಭೇದಗಳನ್ನಾ ಡುತ್ತಿದ್ದ ಪಶ್ಚಿ ಮ ದಲ್ಲಿದ್ದ 
ಊಳಿಗಮಾನ್ಯ ಪದ್ಧತಿಯ ರಾಜರು ಮತ್ತು ಶ್ರೀಮ ತ ಭಾರ ಶ್ರ 
ಜರ್ಮನ್‌ ಚಕ್ರವರ್ತಿಗಳ ಅಂಕೆಗೆ ಬೀಳಲಿಲ್ಲ. ಬ್ರಿಟಿನಿನ್ನ ಯಾವಭಾಗವೂ 
ಯಾವಾಗಲೂ ಈ ಪವಿತ್ರ ರೋಮನರ ಸಾಮ್ರಾಜ್ಯಕ್ಕೆ ಸೇರಲಿಲ್ಲ. ನಾರ್ಮಂಡಿಯ 
ಡ್ಯೂಕ್‌, ಫ್ರಾನ್ಸಿನ ರಾಜ ಮತ್ತಿತರ ಅಷ್ಟೇನೂ ಮುಖ್ಯರಲ್ಲದ ದೊರೆಗಳೂ ಇದರ 
ಹೊರಗೇ ಉಳಿದಿದ್ದರು. 

ಕ್ರಿ.ಶ. 987ರಲ್ಲಿ ಫ್ರಾನ್ಸ್‌ರಾಜ್ಯವು ಕಾರ್ಲೊ ವಿಂಗಿಯನ್‌ ದೊರೆಗಳ ಕೈತಪ್ಪಿ 
ಹ್ಯೂ ಕಾಪೆಟ್ಟನ (Hugh Capet) ಕೈಸೇರಿತು. ಇವನ ವಂಶದವರು 18ನೇ ಶತಮಾನ 
ದವರೆಗೂ ಆಳುತ್ತಿದ್ದರು. ಇವನ ಕಾಲದಲ್ಲಿ ಪ್ಯಾರಿಸ್‌" ಸುತ್ತಲಿನ ಚಿಕ್ಕ ಸ ಪ್ರದೇಶವಷ್ಟೆ ೯ 
ಇವರ ವಶದಲ್ಲಿತ್ತು. 

ಕ್ರಿ.ಶ. 1066ರಲ್ಲಿ ಇಂಗ್ಲೆಂಡ್‌ ಸ ಏಕಕಾಲದಲ್ಲಿಯೇ ನಾರ್ವೆಯ 
ನಾರ್ತ್‌ಮೆನ್‌ ಮೆತ್ತು ನಾರ್ಮಂಡಿಯ ಲ್ಯಾಟಿನ್‌ ಸ್ಟ ಗ್ರಭಾವಕ್ಕೊ ಳಗಾಗಿದ್ದ ನಾರ್ತ್‌ 
ಮೆನ್ನರ ದಂಡಯಾತ್ರೆಗಳಿಗೆ ಒಳಗಾಯಿತು. ನಾರ್ವೆಯ ರ 'ಹೆರಾಲ್‌ 


- ಹೆರ್‌ಡ್ರಾಡನನ್ನು ಇಂಗ್ಲೆಂಡಿನದೊರೆ ಹೆರಾಲ್ಡ್‌ ಸ್ಟಾವರ್‌ಫರ್ಡ್‌ಬ್ರಿಡ್ಜ್‌ ಕದನದಲ್ಲಿ 


ಸೋಲಿಸಿದನು. ಆದಕೆ ಹೇಸ್ಟಿಂಗ್ಸ್‌ ಕದನದಲ್ಲಿ ನಾರ್ಮಂಡಿಯ ಡ್ಯೂಕನಿಂದ ಸೋತು 
ಹೋದನು. ಇಂಗ್ಲೆಂಡ್‌ ನಾರ್ಮನ್ನರ ವಶವಾಗಿ ಸ್ಪಾಂಡಿನೇವಿಯನ್‌, ರಷ್ಯನ್‌ 
ಮತ್ತು ಟ್ಯುಟಾನಿಕ್‌ ರಾಜಕೀಯದಿಂದ ಬೇರೆಯಾಯಿತು ಫ್ರೆಂಚ್‌ಕೊಡನೆ ನಿಕಟ 
ಸಂಪರ್ಕ ಮತ್ತು ಘರ್ಷಣೆಗಳಿಗೊಳಗಾಯಿತು. ಮುಂದಿನ ನಾಲ್ಕು ಶತಮಾನಗಳು 
ಚ್‌ ಕೂಟಃ ಮಾನ್ಯದೊರೆಗಳ ಬಡಿದಾಟಿಗಳಲ್ಲಿ ಇಂಗ್ಲಿ ಸರು ಸ್ರ ಹಾಕಿಕೊಂಡು 
ಫ್ರಾನ್ಸಿನ ರಣಕ್ಷೇತ್ರಗಳಲ್ಲಿ ಮಡಿದರು, 


(tb 


46. ಕ್ರೂಸೇಡುಗಳು ಮತ್ತು ಪೋಪನ ಪ್ರಾಬಲ್ಯದ ಯುಗ 
ಕಲೀಫನಾಗಿದ್ದ ಹರೂನ್‌ -ಅಲ್‌ -ರಷೀದ್‌ ನೊಡನೆ--ಅಂದರೆ ಅರೇಬಿಯನ್‌ 
ನೈಟ್ಸ್‌ ಖ್ಯಾತಿಯ “8ರೂನ್‌ ಆಲ”. ರಷೀದ್‌ -ಸಾರ್ಲ ಮೇನನು ಪತ್ರ ವ್ಯವಹಾರ 
ನಡೆಸುತ್ತಿದ್ದ ನೆಂಬುದು ಕುತೊಹೆಲಕಾರಿ ಸಂಗತಿ. ಈಗ ದಮಾಸ್ಕ ಸನ "೪೮0 
ಬಾಗದಾದ್‌ ನಗರ ಮುಸ್ಲಿವ; ರ ರಾಜಧಾನಿಯಾಗಿತ್ತು. ಬಾಗ್‌ ದಾದಿಫಿಂದ 
ಸಾರ್ಲ ಮೇನನಿಗೆ ಹರೂನ್‌- ಆ೮೯-ರಹೀರ್ದ ನೊಗಸೌದ ಒಂದು ಬಿಡಾರ, ಒಂದು 
ಫೀರ್ಗಡಿಯಾರ, ಒಂದು ಆನೆ ಮತ್ತು ಕ್ರಿಸ್ತನ ಸಮಾಧಿ ಗುಹೆಯ ಬೀಗದ 
ಕೈಗಳನ್ನು ಉಡುಗೊರೆಯಾಗಿ ರಾಯ; ಭಾರಿಗಳೊಡನೆ ಕಳು ಹಿಸಿದ್ದ ನೆಂದು ದಾಖಲೆ 


೩೦೦ ಮಾನವಿಕ ಕರ್ಣಾಟಕ 


ಯಾಗಿದೆ. ಜೆರೂಸಲೆಮಿ ನ ಕ್ರಿ ಶ್ರಿಯನ್ನರ ಸರಿಯಾದ ರಕ್ಷಕರು ಯಾರು ಎಂದು 


ಬೈಜಾಂಟೈನ್‌ ಸಾಮ್ರಾ ಜ್ಯ ಕ್‌: ತು” ಹೊಸ ಸದಾದ ಈ ಪವಿತ್ರ RS: ಸಾಮ್ರಾ ಜ್ಯ 


ಗಳ ವ:ಧೈ ಜಗಳ ಹುಟ್ಟಿ ಸಲು ತುಂಬಾ ಬುದ್ಧಿ ವಂತಿಕೆಯಿ:ಂದ ನಿಯೋಜಿಸಿದುದಾ 
ಗಿತ್ತು ಈ ಕೊನೆಯ ಉಡುಗೊರೆ. 


ವ:ತ್ಕೊಂದ: ಅಂಶವನ್ನು ಈ ಉಡುಗೊರೆಗಳು ನೆನಪಿಗೆ ತರುತ್ತವೆ. ಕ್ರಿ.ಶ. 
ಒಂಬತ್ತನೆಯ ಶತಮಾನದಲ್ಲಿ ಯೂರೋಪ್‌ ಇನ್ನೂ ಯುದ್ಧ, ಸುಲಿಗೆ, ಊಟಗಳ 
ಗೊಂದಲದಲ್ಲಿ ತೊಳಲುತ್ತಿದ್ದಾಗ ಈಜಿಪ್ಟ್‌ ಮೈಸಪೊಟೀಮಿಯ: ಗಳಲ್ಲಿ ಯೂರೋಪಿ 
ನಲ್ಲೆಲ್ಲೂ ಇರದಿದ್ದಷ್ಟು ನಾಗರಿಕತೆಯನ್ನು ಳ್ಳ ದೊಡ್ಡದಾದ ಅರಬ್‌ ಸಾಮ್ರಾಜ್ಯ 
ವೊಂದು ಉಚ್ಛ ಯ ಸ್ಥಿತಿಯಲ್ಲಿತ್ತು. ಅಲ್ಲಿ ಸಾಹಿತ್ಯ ವಿಜ್ಞಾನಗಳು ಜೀವಂತ 
ವಾಗಿದ್ದವು. ಕಲೆಗಳು ಪ್ರವರ್ಧಮಾನಕ್ಕೆ ಬರುತ್ತಿದ್ದುವು. ಮಾನವನ ಮನಸ್ಸು 
ಮೂಢನಂಬಿಕೆ ಮತ್ತು ಭಯಗಳ ಹಿಡಿತವಿಲ್ಲದೆ ಮುನ್ನಡೆಯಬಹುದಾಗಿತ್ತು. 
ಸಾರಸೆನ್ನರ ಪ್ರಭುತ್ವಗಳು ರಾಜಕೀಯವಾಗಿ ಅಸ್ತ ಸ್ವವ್ಯಸ್ತ ಸ ವಾಗುತ್ತಿ ದ್ದ ಸ್ಪೈ (ನ್‌ 
ಮತ್ತು ಉತ್ತರ ಆಫ್ರಿಕಗಳಲ್ಲೂ ಕೂಡ ಬೌದ್ದಿಕ ಜೀವನ ಚೈತನ್ಯ ಯುತ್‌ 
ಯೂರೋಪ್‌ ಅಂಧಕಾರದಲ್ಲಿದ್ದ ಈ ಶತಮಾನಗಳಲ್ಲಿ ಈ ಅರಬರು ಮತ್ತು 
ಯಹೂದ್ಯರ: ಅರಿಸ್ಟಾ ಟಲನ ಬರಹಗಳನ್ನು ಓದಿ ಚರ್ಚಿಸುತ್ತಿ ದ್ದರು. ಅಲಕ್ಷ ಕ್ಕೊ ಳ್ಳ 
ಗಾಗಿದ್ದ ವಿಜಾ ನಿನ ಚ ತ್ತು ತತ್ವಶಾಶ ಪ್ರಗಳ "'ವೀಜಗಳನ್ನು ಇವರು ಸಂರಕ್ಷಿಸಿದ. 


ಕಲೀಫನ ರಾಜ್ಯಗಳ ಈಶಾನ್ಯಕ್ಕೆ ಹೆಲವು ತುರ್ಕಿ ಕುಲಗಳವರು ವಾಸಿಸು 
ತ್ತಿದ್ದರು. ಇವರನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರಿಸಲಾಗಿತ್ತು. ದಕ್ಷಿಣದಲ್ಲಿದ್ದ 


ಬೌದ್ಧಿಕ ಚಟುವಟಕೆಯಿಂದ ಕೂಡಿದ್ದ ಅರಬರು ಪರ್ಷಿಯನರಂತಲ್ಲದೆ ಇವರು ತಮ್ಮ 


ಧರ್ಮವನ್ನು ಸರಳವಾಗಿ ಆದರೆ ತೀವ್ರವಾಗಿ ಆಚರಿಸುತ್ತಿದ್ದರು, 10ನೇ ಶತಮಾನ 
ದಲ್ಲಿ ತುರ್ಕಿ ಕುಲದವರ ಶಕ್ತಿ ಮತ್ತು ಕಸುವು ಹೆಚ್ಚುತ್ತಿತ್ತು. ಅದೇ ಅರಬ್‌ 
ಪ್ರಭುತ್ವದಲ್ಲಿ ಒಡಕು ಹುಟ್ಟ ಅದು ನಶಿಸಿ ಹೋಗುತ್ತಿತ್ತು. ಕಲೀಫರ ಸಾಮಾ ನ್ರಿಜ್ಯ 
ಮತ್ತು ಈ ತುರುಕರ ನಡುವಿನ ಸಂಬಂಧ ಇದಕ್ಕೆ 14 ಶತಮಾನಗಳ ಹಿಂದೆ 
ಕೊನೆಯ ಜೇಬಿಲಾನ್‌ ಜಕ್ರಾಧಿಸತ್ಯಕ್ಕೂ ಮೀಡರಿಗೂ ಇದ್ದ ಸಂಬಂಧದಂತೆ 
ಆಯಿತು. ಹನ್ನೊ ೦ದನೆಯ ಶತಮಾನದಲ್ಲಿ ತುರುಕ ಕುಲಗಳಲ್ಲಿ ಒಂದು ಗುಂಪಿನವ 
ರಾದ ಸೆಲ್‌ರುುಕ್‌ ತುರುಕರು ಮೆಸಪೊಟೀಮಿಯದ ಒಳಗೆ ನುಗ್ಗಿ ಕಲೀಫನನ್ನು 
ತಮ ಶ್ರ ಅಧಿಸತಿಯೆಂದು ಒಪ್ಪಿ ಕೊಂಡರು. ಆದರೆ ಆವನು ನಟಕ. ಆವರ ಬ4ದ 
ಮತ್ತು ಫೈ ಗೊಂಬೆಯಾದನು. ಈ ತುರುಕರು "ನ್ಯ ನನ್ನು ಗೆದ್ದುಕೊಂಡರು. 
ಬಳಿಕ ಏಷ್ಯಾ ಮೈನರಿನಲ್ಲಿ ಬೈಜಾಂಟೈನ್‌ ಪ್ರಭುತ್ವದ ಅವಶೇಷಗಳ ಮೇಲೆ 
ಬಿದ್ದ ರು. ಕೈ.ಶ, 1071ರಲ್ಲಿ ಮೆಲಾಸ್ಸ್‌ಗಿರ್ದ್‌ ಕದನದಲ್ಲಿ ಬೆ ಜಾಂಟ್ಯೈನ್‌ ಸೈನ್ಯ 


ಲ 
ಪೂರ್ತಿ ನುಚ್ಚು ನೂರಾಯಿತು. ತುರುಕರು ಮುನು ಗ್ಗ ದರು, ಏಷ ದಲ್ಲಿ ಬೈಜಾಂ 


ಕ ೫:3 
SN EN 


es a ಎಂ 90 EEE 


ತ್‌, 


pe 


ಇವೆ ಎ SOOT Bu. Ma ಎಳ ಇಳಿ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೩೦೦ 


ಟ್ರೈನ್‌ ಆಳ್ವಿಕೆಯ ಒಂದು ಕುರುಹೂ ಉಳಿಯಲಿಲ್ಲ. ಕಾನ್‌ ಸ್ಪಂಓನೋಪಲ್ಲಿನ ಒತಿ 
ಗಿದ್ದ ನಿಸಿಯದುರ್ಗವನ್ನು ವಶಸಡಿಸಿಕೊಂಡು ಆ ಪಟ್ಟ ಣವನ್ನು *ೈಗೆ ತೆಗೆದುಕೊಳ ೮: 
ತುರುಕರು ಸಿದ್ಧತೆ ನಡೆಸಿದರು. ಚ 
; ಬೈ ಜಾಂಟಯಮ್ಮಿನ ಚಕ್ರ ವರ್ತಿ ಏಳನೆಯ ಮೈಕೇಲ್‌ ಭಯದಿಂದ ದಿಕ್ಸೆಟ್ಟನು. 
ಅಷ್ಟು ಹೊತ್ತಿಗಾಗಲೇ ದುರಾಜೊವನ್ನು ವಶನಡಿಸಿಕೊಂಡಿದ್ದ ನಾರ್ಮನ್‌ 
ಆಕ್ರಮಣಕಾರರ ತಂಡ ಮತ್ತು ಡ್ಯಾನ್ಯೂಬ್‌ ನದಿಯ ಮೇಲಿನಿಂದ ದಾಳಿಮಾಡು 
ತ್ತಿದ್ದ “ಪೆಟಿನೆಗ್‌' ರೆಂಬ ಕ್ರೂರರಾದ ತುರುಕ ಜನರೊಡನೆ ಇವನು ಯುದ ದಲಿ 
ತೊಡಗಿದ್ದನು. ಈ ವಿಷಮಾವಸ್ಥೆ ಯಲ್ಲಿ ಇವನು ಎಲ್ಲಂದರೆ ಅಲ್ಲಿ ಸಹಾಯವನ್ನು, 
ಯಾಚಿಸಿದನು. ಹೀಗೆ ಸಹಾಯ ಕೇಳುವಾಗ ಲ್ಯಾಟನ್‌ ಕ್ರೈಸ್ತ ಸಂಘದ 
ಮುಖ್ಯಸ್ಥ ರೋಮಿನ ಪೋಪ್‌ ಎಂದು ಅವನಲ್ಲಿ ಸಹಾಯ ಕೇಳಿದನೇ ಹೊರತು 
ಪಶ್ಚಿಮ ರೋಮನ್‌ ಚಕ್ರವರ್ತಿಯಲ್ಲಿ ಕೇಳಲಿಲ್ಲ ಎಂಬುದು ಗಮನಾರ್ಹ. ಇವನು 
ಪೋಪ್‌ ಏಳನೆಯ ಗೈಗರಿಗೆ ಪತ್ರ ಬರೆದನು. ಇವನ ಉತ್ತರಾಧಿಕಾರಿಯಾದ 
ಅಲೆಕ್ಸಿಯಸ್‌ ಕೊಮೆನ್ನಸ್‌ ಇನ್ನೂ ತುರ್ತಿನಿಂದ ಎರಡನೆ ಅರ್ಬನ”ನಿಗೆ ಬರೆದನು. 
ಲ್ಯಾಟನ್‌ ಮತ್ತು ಗ್ರೀಕ್‌ ಕ್ರೈಸ್ತ ಸಂಘಗಳ ಮಧ್ಯದ ಸಂಬಂಧ ಮರಿದು 
ಹೋಗಿ ಇನ್ನೂ ಕಾಲು ಶತಮಾನವೂ ಕಳೆದಿರಲಿಲ್ಲ. ಆ ವಿವಾದ ಇನ್ನೂ ಎಲ್ಲರ 
ಮನಸ್ಸಿನಲ್ಲೂ ಜೀವಂತವಾಗಿಯೇ ಇತ್ತು. ಬೈ ಜಾಂಟಿಯಮ್ಮಿಗೆ ಬಂದ ಈ ವಿಪತ್ತು 
ಮ್ಮನ್ನು ವಿರೋಧಿಸುತ್ತಿದ್ದ ಗ್ರೀಕರ ಮೇಲೆ ಪುನಃ ಲ್ಯಾಟಿನ್‌ ಕ್ರೈಸ್ತ ಸಂಘದ 
ಅಧಿಪತ್ಯವನ್ನು ವಿಧಿಸಲು ಒದಗಿದ ಉನ್ನತ ಸದವಕಾಶ ಎಂದು ಪೋಪರಿಗೆನ್ಸಿಸಿರ , 
ಬೇಕು. ಅಷ್ಟೇಅಲ್ಲದೆ ಕ್ರೈಸ್ತ ಪ್ರಪಂಚನನ್ನು ಬಹುವಾಗಿ ಬಾಧಿಸುತ್ತಿದ್ದ ಮತ್ತೆರಡು 
ಸಮಸ್ಯೆಗಳನ್ನು ಪರಿಹರಿಸಲು ಈ ಸಂಗತಿ ಅವಕಾಶಮಾಡಿಕೊಟ್ಟಿ ತು. ಈ ಸಮಸ್ಯೆ 
ಗಳಲ್ಲಿ ಮೊದಲನೆಯದು ಸಮಾಜ ಜೀವನವನ್ನು ಹದಗೆಡಿಸುತ್ತಿದ್ದ ಖಾಸಗಿ ಕದನಗಳು, 
ಎರಡನೆಯದು ಲೋಜರ್ಮನ್ನರು ಮತ್ತು ಕ್ರೈಸ್ಮರಾಗಿದ್ದ ಔತ್ತರೇಯ ಜನರಲ್ಲಿ 
ಅದರಲ್ಲೂ ಫ್ರಾಂಕರು, ನಾರ್ಮನರಲ್ಲಿ ಅಸಾಧ್ಯವಾಗಿ ತುಂಬಿತುಳುಕುತ್ತಿದ್ದ 
ರಣೋತ್ಸಾಹ ಮತ್ತು ಶಕ್ತಿ. ಜೆರೂಸಲೆಮ್ಮನ್ನು ವಶಪಡಿಸಿಕೊಂಡಿದ್ದ ತುರುಕರ 
ಮೇಲೆ ಒಂದು ಧರ್ಮಯುದ್ಧ ಕ್ರೂಸೇಡ್‌- ಶಿಲುಬೆಯ ಯುದ್ಧವನ್ನು ಬೋಧಿಸ 
ಲಾಯಿತು. ಮತ್ತು ಕ್ರೈಸ್ಮರಲ್ಲಿಯೇ ಪರಸ್ಪರ ನಡೆಯುತ್ತಿದ್ದ ಎಲ್ಲ ಒಳಯುದ್ಧ 
ಗಳಿಗೂ ವಿರಾಮವನ್ನು ಘೋಷಿಸಲಾಯಿತು (ಕ್ರಿ.ಶ. 1095). ಈ ಯುದ್ಧದ 
ಘೋಷಿತ ಉದ್ದೇಶ ಕ್ರಿಸ್ತನ ಸಮಾಧಿಯನ್ನು ಕ್ರೈ ಸ್ತ್ರೇತರರಿಂದ ತಿರುಗಿ ಸಡೆದು 
ಕೊಳ್ಳುವುದು. ಸಂನ್ಯಾಸಿ ಪೀಟರ್‌ ಎಂದು ಹೆಸರಾಗಿದ್ದ ಒಬ್ಬಮನುಷ್ಯ ಫ್ರಾನ್ಸ್‌ 
ಮತ್ತು ಜರ್ಮನಿಗಳಾದ್ಯಂತ ಜನಪ್ರಿಯ ರೀತಿಯಲ್ಲಿ ನಿಶಾಲ ಜನತೆಯೆಲ್ಲ ಭಾಗವಹಿಸು 
ವಂತೆ ಪ್ರಚಾರನಡೆಸಿದನು. ಇವನು ಒರಟಾದ ಪೋಷಾಕನ್ನು ಧರಿಸಿ ಬರಿಗಾಲಿನಲ್ಲಿ 
ಕತ್ತೆಯ ಮೇಲೆ ಏರಿಕೊಂಡು ದೊಡ್ಡದಾದ ಒಂದು ಶಿಲುಬೆಯನ್ನು ಹೊತ್ತುಕೊಂಡು 


೩೦೨ ಮಾನವಿಕ ಕರ್ಣಾಟಕ 


ಜನರ ಗುಂಪುಗಳಿಗೆ ರಸ್ತೆಗಳಲ್ಲಿ ಚರ್ಚುಗಳಲ್ಲಿ ಮತ್ತು ವ್ಯಾಪಾರ ಸ್ಥಳಗಳಲ್ಲಿ ಅವೇಶ ' 


ಪೂರಿತನಾಗಿ ಭಾಷಣಮಾಡುತ್ತಿದ್ದನು. ಕ್ರೈಸ್ತ ಯಾತ್ರಿಕರಿಗೆ ತುರುಕರು 
ಕೊಡುತ್ತಿದ್ದ ಹಿಂಸೆಗಳನ್ನು ಖಂಡಿಸಿ ಕ್ರಿಸ್ತನ ಪವಿತ್ರ ಸಮಾಧಿ ಕ್ರೈಸ್ತರಲ್ಲದೆ 


ಬೇರೆಯವರ ವಶದಲ್ಲಿರುವುದು ನಾಚಿಕೆಗೇಡೆಂದು ದೂಹಿಸುತ್ತಿದ್ದನು. ಶತಮಾನಗಳಿಂದ ' 


ನಡೆಯುತ್ತಿದ್ದ ಕ್ರೈಸ್ತಮತ ಬೋಧನೆಯ ಫಲ ಈ ಪ್ರಚಾರಕಾರ್ಯದ ಪ್ರತಿಕ್ರಿಯೆ 
ಯಲ್ಲಿ ಕಾಣಿಸಿಕೊಂಡಿತು. ಪಾಶ್ಚಿಮಾತ್ಯ ಪ್ರಪಂಚದ ಉದ್ದಕ್ಕೂ ಉತ್ಸಾಹದ 
ದೊಡ್ಡ ಅಲೆಯೆದ್ದು ಕ್ರೈಸ್ಮಧರ್ವ ಸಾಮಾನ್ಯ ಜನತೆಯ ಮಟ್ಟಿ ವನ್ನು ತಲುಪಿತು. 

ಹೀಗೆ ಒಂದೇ ಒಂದು ಭಾವನೆಗೆ ಸಂಬಂಧಿಸಿದಂತೆ ಜನಸಾಮಾನ್ಯರು ವಿಶಾಲ 
ವ್ಯಾಪ್ತಿಯ ಪ್ರದೇಶಗಳಲ್ಲಿ ಮೇಲೆದ್ದುದು ನಮ್ಮ ಮಾನವಕುಲದ ಚರಿತ್ರೆಯಲ್ಲಿಯೇ 
ಹೊಸದು. ರೋಮನ್‌ ಸಾಮ್ರಾಜ್ಯದಲ್ಲಿ, ಇಂಡಿಯಾದಲ್ಲಿ, ಚೀನದಲ್ಲಿ, ಎಲ್ಲಿಯೂ 
ಇದಕ್ಕೆ ಸಮಾನವಾದುದ. ಏನೂ ನಡೆಯಲಿಲ್ಲ. ಬೇಬಿಲೋನಿಯದ ಬಂಧನದಿಂದ 
ಬಿಡುಗಡೆಯಾದ ಮೇಲೆ ಯಹೂದ್ಯರಲ್ಲಿ ಈ ರೀತಿಯ ಚಳುವಳಿಗಳು ನಡೆದಿದ್ದುವು. 
ಅನಂತರ ಈ ರೀತಿಯ ಸಾಮೂಹಿಕ ಭಾವನೆಗಳಿಗೆ ಎಡೆಕೊಡುವ ಪ್ರವೃತ್ತಿಯನ್ನು 
ಇಸ್ಲಾಂನಲ್ಲಿ ಕಾಣಬಹುದಾಗಿತ್ತು. ಮತಪ್ರಚಾರವೂ ಒಂದು ಅಂಗವಾಗಿದ್ದ 
ಧರ್ಮಗಳು ಬೆಳೆಯುತ್ತಿದ್ದಾಗ ಮಾನವ ಜೀವನದಲ್ಲಿ ಬಂದು ಸೇರಿಕೊಂಡಿದ್ದ ಒಂದು 
ಹೊಸ ಮನೋಭಾವಕ್ಕೂ ಈ ರೀತಿಯ ಚಳುವಳಿಗಳಿಗೂ ಖಂಡಿತ ಸಂಬಂಧವಿದೆ. 
ಹೀಬ್ರೂ ಪ್ರವಾದಿಗಳು, ಯೇಸು ಮತ್ತು ಆತನ ಶಿಷ್ಯರು, ಮಾಸಿ, ಮುಹಮ್ಮದ್‌ 
ಇವರೆಲ್ಲರೂ ಮನುಷ್ಯರ ವೈಯಕ್ತಿಕ ಆತ್ಮಗಳನ್ನು ಪ್ರಜೋದಿಸುತ್ತಿದ್ದರು. 
ಅವರೆಲ್ಲರೂ ಮನುಷ್ಯನ ವೈಯಕ್ತಿಕ ಆತ್ಮಸಾಕ್ಷಿಯನ್ನು ದೇವರೊಡನೆ ಮುಖಾಮುಖಿ 
ಯಾಗಿರುವಂತೆ ಮಾಡಿದರು. ಅದಕ್ಕ ಮುಂಚಿನ ಧರ್ಮಗಳಲ್ಲಿರುತ್ತಿದ್ದ ಅಂಶ 
ಗಳೆಂದರೆ ಅಂಧಶ್ರದ್ಧೆಯಿ:ಂದ ಪೂಜಿಸುತ್ತಿದ್ದ ತತ್ತ ಮತ್ತು ವಸ್ತುಗಳು, ಮತ್ತು 
ವಿಜ್ಞಾನದ ಒಂದು ನಿಥ್ಯಾರೂಪ. ಆ ಧರ್ಮಗಳು ಮಾನವನ ಆತ್ಮಸಾಕ್ಷಿಗೆ 
ಸಂಬಂಧಿಸಿದುವಾಗಿರಲಿಲ್ಲ. ಈ ಪ್ರಾಚೀನ ಧರ್ಮಗಳು, ದೇವಾಲಯಗಳು, ದೀಕ್ಷೆ 
ಪಡೆದ ಪೂಜಾರಿಗಳು ಮತ್ತು ನಿಗೂಢವಾದ ಯಜ್ಞ ಗಳ ಮೇಲೆ ನಿಂತಿದ್ದು ಸಾಮಾನ್ಯ 
ಮನುಷ್ಯನು ಭಯದಿಂದ ತಮ್ಮ ಗುಲಾಮನಾಗಿರುವಂತೆ ಮಾಡುತ್ತಿದ್ದುವು. ಈ 
ಹೊಸ ಧರ್ಮಗಳು ಅವನು ಒಬ್ಬ ಮನುಷ್ಯನಾಗುವಂತೆ ಮಾಡಿದುವು. 

ಈ ಮೊದಲನೆಯ ಕ್ರೂಸೇಡಿನ ಪ್ರಚಾರ ಯೂರೋಪಿನ ಚರಿತ್ರೆಯಲ್ಲಿ 
ಸಾಮಾನ್ಯ ಜನತೆಯನ್ನು ಮೊದಲಬಾರಿಗೆ ಕಲಕಿತು. ಆಧುನಿಕ ಪ್ರಜಾಪ್ರಭುತ್ವದ 
ಹುಟ್ಟು ಎಂದು ಇದನ್ನು ಹೆಸರಿಸಲು ಆಗುವುದಿಲ್ಲವಾದರೂ ಖಂಡಿತವಾಗಿಯೂ ಆ 
ಸಮಯದಲ್ಲಿ ಆಧುನಿಕ ಪ್ರಜಾಪ್ರಭುತ್ವತತ್ತ ಕಾಣಿಸಿಕೊಂಡಿತು. ತಿರುಗಿ 
ಶೀಘ್ರದಲ್ಲಿಯೇ ಈ ಮನೋಭಾವ ತಿರುಗಿ ತಲೆಯೆತ್ತಿ ಮನಸ್ಸನ್ನು ತೀವ್ರವಾಗಿ 
ಕಲಕುವ ಸಾಮಾಜಿಕ ಮತ್ತು ಧಾರ್ಮಿಕ ಪ್ರಶ್ನೆಗಳನ್ನು ಮೇಲಕ್ಕೆ ಎಬ್ಬಿ ಸಿತು. 


ಕಾ ಚಾ Sete. a Lame. em By ey Sen. a ಹ 1» es teak ene cna dan. ಇ ಆ” 3೫... 


ತಾರೆ. ಇಶಾ ತೋ. ಇ. Bs. ಹಾ. ತ ಸ ಕಾಕ ಅತು ಜರ ದಷ್ತ ರ ಎಂ ಕಾ ತಪಾ ತರಾ ಹೇಸ ಸ ಆಯು ಂಟಕಕು ಜಸತ mms ORS we 


ತರಿ ಬ ದ ಟ್‌ ರ 1. 


ಪ್ರಪ ಪಂಚದ ಸಂಕ್ಷಿಪ್ತ ಇತಿಹಾಸ ೩೦೩ 


ಪ್ರಜಾಪ್ರಭುತ್ವದ ಈ ಮೊದಲ ಮೊಳೆತ ಅತ್ಯಂತ ದಾರುಣವಾಗಿ ಮನ 
- ಕರಗಿಸುವ ರೀತಿಯಲ್ಲಿ ಫೊನೆಯಾಯಿತೆಂದು ಒಥಿ ಕೊಳ್ಳಬೇಕು. ಗಮನಾರ್ಹ 
ಸಂಖ್ಯೆ ಗಳಲ್ಲಿ ಜನಸಾಮಾನ್ಯ ರು- ಇವರನ್ನು ಸೆ ಸೈನ್ಯಗಳೆನ್ನು ವುದಕ್ಕಿ ಂತ ಜನರ 
ಗಳು ಎನ ಬೇಕು--ಫ್ರಾನ್ಸ್‌ ಕ್ಹೈನ್‌ಲ್ಯಾಂಡ್‌ ಮತ್ತು ಮಧ್ಯ ಮೂಗ 
ಗಳಿಂದ ಸರಿಯಾದ ಉಪಕರಣಗಳು "ಮತು, ನುಖಂಡರುಗಳಿಗಾಗಿ ಮಾಯ 
ಪವಿತ್ರ ಸಮಾಧಿಯನ್ನು ಬಿಡಿಸಿ ಕೊಳ್ಳಲು ಹೊರಟರು. ಇದೇ ಜನತಾಕ್ರೂ ಸೇಡು. 
ಎರಡು ದೊಡ್ಡ ಇಂತಹ ಗುಂಪುಗಳು ಎಲ್ಲಿ ಹೋಗಬೇಕೆಂಬ ಅರಿವಿಲ್ಲದೆ ಹಾಗೂ 
ಹೀಗೂ ಹೆಂಗೆರಿಗೆ ನುಗ್ಗಿ ಅದೇ ತಾನೇ ` ಕ್ರೈಸ್ತರಾಗಿ ಧರ್ಮಾಂತರಿತರಾಗಿದ್ದ 
ಮ್ಯಾಗ್ಯಾರರನ್ನು ಫೆ. ಸ್ತ ಸ್ಪೀತರಕೆಂದು ತಪ್ಪು ತಿಳಿದು ಹಿಂಸಾಕ ೈತ್ಯಗಳನ್ನು ನಡೆಸಿ ತಾವೂ. 
ಸಾಮೂಹಿಕ ಹತ್ತೆಗೊಳಗಾದರು. ತಹನ! ಭ್ರಾಂತಮನಸ್ಸಿ ನ ಮೂರನೆ 
ಗ.ಂಪು ಕೈನ್‌ಲ್ಯಾ ಂಡಿನಲ್ಲಿ ಯಹೂದ್ಯ ರನ್ನು ಭಾರೀ ಪ್ರ ಮಾಣದಲ್ಲಿ ಸಾ ಹಾಕಿ: 
ಪೂರ್ವಕ್ಕೆ ಹೋಯಿ ತು. ತಿಷ ಕೂಡ ಹಂಗೆರಿಯಲ್ಲಿ ಹತರಾದರು. ಇನ್ನೂ 
ಎರಡ: ಭಾರೀ ಗುಂಪುಗಳು ಖುದ್ದಾಗಿ ಸಂನ್ಯಾಸಿ ನೀಟರನ ಮುಂದಾಳುತನದಲ್ಲಿ 
ಕಾನ್‌ ಸ್ಪಂಟನೋಸಲ್ಲನ್ನು ಸೇರಿ ಬಾಸ್ಟರಸ್ಸ ನ್ನು ದಾಟಿದರು. ಸೆಲ್‌ರುಕ್‌ 
ತುರುಕರಿಂದ ಇವರು ಅನುಭನಿಸಿದ ಸೋಲನ್ನು ಸೋಲು ಎನ್ನುವಂತಿಲ್ಲ, ಕಗ್ಗೊಲೆ 
ಎನ್ನಬೇಕು. ಯೂಕೋಪಿನ ಜನತೆಯ ಮೊಟ್ಟಿ ಮೊದಲ ಚಳುವಳಿ ಅಲ್ಲಿನ ಜನಕೆ: 
ಮಾನವರಂತೆ ನಡೆಸಿದ ಚಳುವಳಿ- ಹೀಗೆ See ಕೊನೆಯಾಯಿತು. 

ಇದರ ಮುಂದಿನ ವರ್ಷ (1097) ನಿಜವಾಗಿಯೂ ಯುದ್ಧ ಮಾಡಬಲ್ಲ ದಳಗಳು. . 
ಬಾಸ್ಟರಸ್ಸ ನ್ನ್ನ ದಾಟದುವು. ಇದರ ಮುಖಂಡತ್ವ ಮತ್ತು ಚೇತನ ಮುಖ್ಯವಾಗಿ 
aK 2 ನ್ದ ರದಾಗಿತು, ,. ಇವರು ನಿಸಿಯದ ಮೇರೆ ದಾಳಿಮಾಡಿ ಇದಕ್ಕೆ ಹದಿನಾಲ್ಕು 
ಶತಮಾನಗಳ ಮೊದಲು ಅಲೆಕ್ಸಾ ೦ಡರ್‌ ಹೋಗಿದ್ದ ಮಾರ್ಗವನ್ನೆ € ಹೆಚ್ಚು ಕಡಿಮೆ 
ಅನುಸರಿಸಿ ಮುನ್ನ ಡಿದು ಅ್ಯಂಟಿಯೋಕನ್ನು ಮುಟ್ಟಿ ದರು, ಅ್ಯಂಟಯೋಕಿನ 
ಮುತ್ತಿಗೆಯಲ್ಲಿ ಒಂದೆ: ಭರಿ ಕಳೆಯಿತು. SEY 109962 ಇವರು 
ಜೆರೂಸಲೆಮ್ಮ ನ್ನ್ನ ಮುಕ್ತಿ ದರು. ಒಂದು ಶಿಂಗಳಿನ ನಂತರ ಕೋಟಿಯೊಳಗೆ ನುಗ್ಗ ಲು 
ಸಾಧ್ಯವಾಯಿತು. ಭಯಂಕರ ಹತ್ಯಾಕಾಂಡ ನಡೆಯಿತು. ಕುದುರಿ ಸವಾರ ಮೇಲೆ 
ಬೀದಿಗಳಲ್ಲಿ ನಿಂತಿದ್ದ ರಕ್ತು ಸಿಡಿಯುತ್ತಿ ತ್ತು. ಜುಲೈ ಹದಿನೈದನೇ ತಾರೀಖು ರಾತ್ರಿ 
ಯಾಗುವ ಹೊತ್ತಿ ಸ ಕ್ರೂಸೇಡರುಗಳು ಸವಿತ್ರ ಸಮಾಧಿಯ ಚರ್ಚಿನೊಳೆಗೆ ಹೊಡೆ 
ದಾಡಿಕೊಂಡು ಸ್ರನೇಶಿಸಿ ಅಲ್ಲಿ ವಿಕೋಧಿಗಳನ್ನು ಪೂರ್ತಿ ನೆಲಸಮ ಮಾಡಿದರು. 
ರಕ್ತದ ಕಲೆಗಳಿಂ ಡೆಕೊಡಿ ಆಯಾಸಗೊಂಡಿದ್ದ ನರು ಆನಂ ದಾತಿಶೆಯದಿಂದೆ 
ಬಿಕ ಳಿಸುತ್ತಾ ಅಲ್ಲಿ ಮೊಣಕಾಲೂರಿ ಪಾ ್ರಾರ್ಥನೆ "ಮಾಡಿದರು. 

ಈಡ ಕ್ಷಣದಲ್ಲಿಯೇ ಲ್ಯಾಟಿನ್‌ ಮತ್ತು ಗ್ರೀಕರ ವೈರ ತಿರುಗಿ ಕಾಣಿಸಿ 


ಕೊಂಡಿತು. ಕ್ರೂ ಕು ಲ್ಯಾ ಟನ್‌ ಫಸ ಸಂಘದ ಅನುಯಾಯಿ 


೩೦೪ ಮಾನವಿಕ ಕರ್ಣಾಟಕ 


ಗಳಾಗಿದ್ದರು. ಜೆರೂಸಲೆಮ್ಮಿನ ಗ್ರೀಕ್‌ಪ್ಯಾಟ್ರಿಯಾರ್ಕನ ಪರಿಸ್ಥಿತಿ ಈ ವಿಜಯ : 


ಲಾ ಟಿನ್ನರ ಕೈಕೆಳಗೆ ತುರುಕರ ಳ್ರಕೆಳಗೆ ಇದ್ದುದಕ್ಕಿಂತಲೂ ಕಷ್ಟಕರವಾಯಿತು. 
ಬೈ ಜಾಂಬೈನರು ಮತ್ತು ತುರುಕರ ಮಧ್ಯೆ ಸಿಕ್ಕಿಬಿದ್ದ ಕ್ರೂಸೇಡರುಗಳು ಅವರಿಬ್ಬ 
ಕೊಡನೆಯೂ ಹೋರಾಡಬೇಕಾಯಿತು. ಏಷ್ಯಾಮೈನರಿನ ಆಧಿಕ ಭಾಗವನ್ನು 
ಬೈಜಾಂಟೈನ್‌ ಚಕ್ರಾಧಿಪತ್ಯ ತಿರುಗಿ ವಶಪಡಿಸಿಕೊಂಡಿತು. ಲ್ಯಾಟಿನ್‌ ರಾಜರು 
ತುರುಕರು ಮತ್ತು ಗ್ರೀಕರ ನಡುವೆ ಅವರ ಹೋರಾಟಗಳಿಗೆ ತಡೆಹಾಕುವ 
“ಬಫರ್‌? ಆದರು. ಜೆರೂಸಲೆಮ್‌ ಮತ್ತು ಕೆಲವು ಸಣ್ಣ ಪಾಳೆಯ ಪಟ್ಟುಗಳು 
ಇವರ ವಶದಲ್ಲಿದ್ದುವು. ಇವುಗಳಲ್ಲಿ ಸಿರಿಯದ ಎಡೆಸ್ಸಾ ಒಂದು ಪ್ರಮುಖ ಪಾಳೆಯ 
ಪಬ್ಬಾಗಿತ್ತು. ಇವುಗಳ ಮೇಲೂ ಇವರ ಹಿಡಿತ ಹಾಗೋ ಹೀಗೋ ಎನು 


ವಂತಿತ್ತು. ಕ್ರಿ.ಶ. 1144ರಲ್ಲಿ ಎಡೆಸ್ಟಾ ಮುಸ್ಲಿಮರ ಕೆಗೆ ಹೋಯಿ ತು. ಇದರ 
ಫಲವಾಗಿ ಅಂತಹ ಪರಿಣಾಮವೇನನ್ನೂ ಮಾಡದ ಎರಡನೇ ಕ್ರೂಸೇಡ್‌ ನಡೆಯಿತು. 
ಇದರಿಂದ ಎಡೆಸ್ಸವನ್ನು ತಿರುಗಿ. ವಶಸಡಿಸಿಕೊಳ್ಳ ಲಾಗದಿದ್ದರೂ ಅ್ಯಂಓಯೋಕ 
ಪಟ್ಟಣವೂ ಎಡೆಸ್ಪದ ಹಾದಿ ಹಿಡಿಯುವುದನ್ನು ತಪ್ಪಿಸಿದಂತಾಯಿತು. 


ಕ್ರಿ.ಶ... 1169ರಲ್ಲಿ ಸಲಾದಿನ್‌ ಎಂಬ ಕುರ್ದ್‌ಸಾಹೆಸಿಯ ಕೈಕೆಳಗೆ 


ಇಸ್ಲಾಮಿನ ಬಲಗಳು ಪುನಃ ಒಟ್ಟು ಗೂಡಿದುವು. ಸಲಾದಿನ್‌ ಈಜಿಪ್ಟನ್ನು ವಶಪಡಿಸಿ 
ಕೊಂಡಿದ್ದನು, ಇವನೂ ಕ್ರೈಸ್ತರ ಮೇಲೆ ಪವಿತ್ರ ಯುದ್ಧವನ್ನು ಘೋಷಿಸಿ 1187 


ರಲ್ಲಿ ಜೆರೂಸಲೆಮ್ಮನ್ನು ಪುನಃ ಸ್ವಾಧೀನ ಪಡಿಸಿಕೊಂಡು ಮೂರನೆ ಕ್ರೂಸೇಡಿಗೆ 
ಕಾರಣನಾದನು. ಈ ಕ್ರೂಸೇಡಿನಿಂದ ಜೆರೂಸಲೆಂ ತಿರುಗಿ ಸಿಗಲಿಲ್ಲ. ನಾಲ್ಕನೇ 
ಕ್ರೂಸೇಡಿನಲ್ಲಿ (1202-1204) ಲ್ಯಾಟಿನ್‌ ಕ್ರೈಸ್ತ ಸಂಘ ರಾಜಾರೋಷವಾಗಯೇ 


ಗ್ರೀಕ್‌ ಸಾಮ್ರಾಜ್ಯದ ಎದುರು ತಿರುಗಿ ಬಿದ್ದಿತು. ತೋರಿಕೆಗೆ ಕೂಡ ಇವರು-ತುರುಕ. 
ರನ್ನು ಎದುರಿಸಲಿಲ್ಲ. ವೆನಿಸಿನಿಂದ ಹೊರಟ ಈ ಕ್ರೂಸೇಡು 1204ರಲ್ಲಿ ಕಾನ್‌ಸ್ವಂಟ ತ್ತಿ 


ನೋಪಲ್ಲಿನ ಮೇಲೆ ದಾಳಿಮಾಡಿತು. ಏಳ್ಗೆ ಪಡೆಯುತ್ತಿದ್ದ ದೊಡ್ಡ ವಾಣಿಜ್ಯಕೇಂದ್ರ 
ವೆನಿಸ್‌ ಈ ಸಾಹಸದ ಮುಂದಾಳೆವಾಗಿತ್ತು. ಬೈಜಾಂಟ್ಲಿ ನ್‌ ಸಾಮ್ರಾಜ್ಯದ 
ಸಮುದ್ರತೀರದ ನಗರಗಳು ಮತ್ತು ದ್ವೀಪಗಳಲ್ಲಿ ಅನೇಕವನ್ನು ವೆನಿಷಿಯನ್ನರು ವಶ 
ಪಡಿಸಿಕೊಂಡರು. ಕಾನ್‌ಸ್ಪಂಟಿನೋಪಲ್ಲಿನಲ್ಲಿ ಲ್ಯಾಟಿನ್‌ ಚಕ್ರ ವರ್ತಿಯೊಬ್ಬನನ್ನು 
(ಫ್ಲಾಂಡರ್ಸಿನ ಬಾಲ್ಡ್‌ ನಿನ್‌) ಕುಳ್ಳಿ ರಿಸಲಾಯಿತು. ಲ್ಯಾಟಿನ್‌ ಮತ್ತು ಗ್ರೀಕ್‌ 
ಕ್ರೈಸ್ತ ಸಂಘಗಳು ತಿರುಗಿ ಒಂದಾದುವೆಂದೂ ಘೋಷಿಸಲಾಯಿತು.  ಲ್ಲಾಟನ್‌ 
ಚಕ್ರವರ್ತಿಗಳು ಕಾನ್‌ ಸ್ವಂಟಿನೋಪಲ್ಲಿನಲ್ಲಿ 1204ರಿಂದ 1261ರವರೆಗೆ ಆಳಿದರು. 
1261ರಲ್ಲಿ ಗ್ರೀಕ್‌ ಪ್ರಪಂಚ ಈ ರೋಮನ್‌ ಹಿಡಿತವನ್ನು ಕೊಡವಿಕೊಂಡು 
ಸ್ವತಂತ್ರ ವಾಯಿತು, 

ಹನ್ನೊಂದನೇ ಶತಮಾನ ಸೆಲ್‌ರುಖುಕ" ತುರುಕರ ಮತ್ತು 10ನೇ ಶತಮಾನವ 
ಔತ್ತರೇಯರ ಉಚ್ಛ್ಛ್ರ್ರಾಯದ ಕಾಲವಾಗಿದ್ದಂತೆ 12ನೇ ಶತಮಾನ ಮತ್ತು 13ನೇ 


| 


ಚಾ a cd ae 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೩೦೫ 


ಶತಮಾನದ ಮೊದಲ ಭಾಗ ಪೋನಿನ ಅಭ್ಯುದಯ ದ ಕಾಲವಾಗಿತ್ತು... ಪೋಪನ 
ಆಳ್ವಿ ಕೆಯಲ್ಲಿ ಕ್ರೈ ಕ್ರೈಸ್ತ ಸಮಾಜ ಅದಕ್ಕೆ ಮುಂಚೆ ಅಥವಾ ಅದಾದ ee ಇನ್ನಾವಾ 
en ಇಲ್ಲದಷ್ಟು ಐಕಮತ್ಯ ಪಡೆದು ನಿಕೀಕೃ ತಕ್ರೆ ಕ್ರಾಸ್ತ ಸಮಾಜ ಸಾಧಿಸಬಹ: ಡಾ 
NRT ಎನ್ಸಿ ಸಿತು. 

ಆ ಶತಮಾನಗಳಲ್ಲಿ ಯೂರೋಪಿನ ವಿಶಾಲ ಪ್ರದೇಶಗಳ ಜನತೆಯಲ್ಲಿ ಸರಳ 
ವಾದ ಕ್ರಿಶ್ಚಿಯನ್‌” ಧರ್ಮ ಶ್ರದ್ಧೆ ನಿಜವಾಗಿಯೂ ನೆಲಸಿತ್ತು. ಅಷ್ಟ್ರುಹೊತ್ತಿ ಗಾಗಲೇ 
ರೋವರ್‌ ಕೆಲವು ಅಪಮಾನಕರ, ಅಂಧಕಾರಮಯ ಕಾಲಗಳನ್ನು ಕಂಡಿತ್ತು. 
10ನೆಯ ಶತಮಾನದಲ್ಲಿದ್ದ ಹನ್ನೊಂದನೆಯ ಜಾನ್‌ ಮತ್ತು ಹನ್ನೆರಡನೆಯ ಜಾನರ 
ಜೀವನಗಳನ್ನು ಮನ್ನಿಸುವ ಲೇಖಕರು ಯಾರೂ ಕಾಣಬರುವುದಿಲ್ಲ. ಅವರಿಬ್ಬರೂ 
 ಹೇಯವ್ಯಕ್ತಿಗಳಾಗಿದ್ದರು; ಆದರೆ ಲ್ಯಾಟಿನ್‌ ಕ್ರೈಸ್ತ ಸಂಘದ ಹೃದಯ ಮತ್ತು 
'. ಶರೀರಗಳು ಶ್ರದ್ಧಾ ಭರಿತವಾಗಿ ಗಿ ಸರಳವಾಗಿ ಉಳಿದುಕೊಂಡಿದ್ದವು. ಸಾಮಾನ್ಯ ಪಾದ್ರಿ 
ಗಳು Bu ಸಂನ್ಯಾಸಿ ಸಂನ್ಯಾಸಿನಿಯರಲ್ಲಿ ಹೆಚ್ಚಿನವರು ಆದರ್ಶವಾದ ಶ್ರದ್ಧಾಯುತ 
ಜೀವನ ನಡೆಸುತ್ತಿದ್ದರು. ಚರ್ಚಿನ ಶಕ್ತಿ ಇಂತಹ ವೃ ಕೆಗಳ ಜೀವನಗಳು ಬೆಳೆಸಿದ 
ಜನನಿಶ್ರಾಸದ ಸಂಪತ್ತಿನಮೇಲೆ ನಿಂತಿತ್ತು. ಭೋ F) ಗರಿಮಹಾಶಯ (ಅಂದರೆ 
ಒಂದನೆ ಗೈಗರಿ ಕ್ರಿ.ಶ. 590-604), ಮೂರನೆ ಫಯ! (ಕ್ರಿ.ಶ. 795-816) 
ಇವರು ಪಗ ಗೋಡ ಶ್ರೇಷ್ಠ ಪೋಪ"ಗಳಲ್ಲಿ ಲ್ಲಿಬ್ಬರು. ಸೀಸರ್‌ ಆಗು ಎಂದು 
- ಷಾರ್ಲಮೇನನನ್ನು ಆಹ್ವಾನಿಸಿ ತಾತ ಅವಭಿಚಗೆ ವಿರೋಧವಾಗಿ ಕಿರೀಟವನ್ನ್ನಿ ಟ್ಟಿ ವನು 
ಮೂರನೇ ಲಿಯೋ. 'ಹನ್ನೊ ಂದನೇ ಶತಮಾನದ ಕೊನೆಗೆ ಹಿಲ್ಲೆ ಬ್ರಾಂಡ್‌ ಎಂಬ 
ಉತ್ಕೃಷ್ಟ ರಾಜ ನೀತಿಜ್ಞ ನು ಕ್ರೈಸ್ತ ಪುರೋಹಿತ ವರ್ಗದಲ್ಲಿ ಮುಂಡೆ ಬಂದು ತನ್ನ 
ಜೀವನದ ಫೊನ್‌ ಪೋಪ್‌ ಆದನು. ಇವನೇ ಏಳನೇ ಗೈಗರಿ (1073-1085). 
ಇವನ ಮುಂದೆ ಒಬ ಪೋಪ್‌ ಆಗಿಹೋದಮೇಲೆ sade ಮೊದಲನೇ 
ಹೂ ್ರಾಸೇಡನ್ನು ಹೊರಡಿಸಿದ ಎರಡನೇ ಅರ್ಬನ್‌” (1087-1099). ಇಲ್ಲಿಂದ ಪೋಪನ 
ಉನ್ನ ತಿಯ ದಿನಗಳು ಮೊದಲಾದುವು. ಈ ಇಬ್ಬ ರು ಪೋರ್ಪಗಳೇ ಈ ಯುಗದ 
ಸಾ ಕರು. ಸ ಯುಗದಲ್ಲಿ ಪೋಪ್‌ಗಳು ಚಕ್ರವರ್ತಿಗಳ ಮೇಲೆಯೇ ದರ್ಬಾರು 
| ಮಾಡುತ್ತಿ ದ್ವರು. ಬಲ್ಲೆ(ರಿಯದಿಂದ ಐರ್‌ಲೆಂಡ್‌, ನಾರ್ವೆಯಿಂದ ಸಿಸಿಲಿ ಮತ್ತು 
ಜೆರೂಸೆಲಂನಕೆಗೆ ಪೋಷ್ಷ ಸರನೋಚ್ಚ ವ್ಯ ಕ್ರಿಯಾಗಿದ್ದನು. ಏಳನೇ ಗೈಗರಿಯು 
ನಾಲ್ಕ ನೇ ಹೆನ್ರಿ ಚಕ್ರ ವರ್ತಿ ಪ್ರಾಯಶ್ಚಿತ ಕಾಗಿ ತನ್ನ ಬಳಿಗೆ Clarice 
ದು ತಾನಿದ್ದ sed ಅಂಗಳದಿ ಹಿಮದಲ್ಲಿ ಬರಿಕಾಲಿನಮೇಲೆ ಒರಟುಬಟ್ಟೆ 
ಧರಿಸಿ ಮೂರುದಿನ ಮತ್ತು ಮೂರು 11% ಕ್ಷಮಾದಾನಕ್ಕಾಗಿ ಕಾಯುವಂತೆ 
ಮಾಡಿದನು. 117669 ನೆನಿಸಿನಲ್ಲಿ ಫ್ರಡರಿಕ್‌ ಚಕ್ರವರ್ತಿಯು ( Frederic of 
Barbarossa) ಪೋಪ್‌ ಮೂರನೇ ಅ ಅಲೆಕ್ಸಾಂಡರನೆದುರು PARSONS 
' ವಿಧೇಯತೆಯ ವಚನವನ್ನು ಕೊಟ್ಟನು. 

/ 20 


೩೦೬ ಮಾನವಿಕ ಕರ್ಣಾಟಕ 


ಹನ್ನೊಂದನೇ ಶತಮಾನದ ಮೊದಲಿನಲ್ಲಿ ಕ್ರೈಸ್ಕಸಂಘೆದ ಹಿರಿದಾದ ಶಕ್ತಿ 
ಮನುಷ್ಯರ ಅಂತಃಸ ಜೆ ಮತ್ತು ಸಂಕಲ್ಪಶಕ್ತಿಗಳಲ್ಲಿತ್ತು. ತನ್ನ ಶಕ್ತಿಯ ಅಸಿ ಭಾರ 
ವಾದ ಕೈ ತಿಕಪ್ರತಿಸ್ಕೆಯನ್ನು ಅದು ಉಳಿಸಿಕೊಳ್ಳ ಲಿಲ್ಲ. 14ನೇ ಶತಮಾನದ 
ಮೊದಲ ದೆಕಕಗಳಲ್ಲ ಪೋಪ್‌ನ ಶಕ್ತಿ ಉಳಿದಿರಲಿಲ್ಲವೆಂದು ಕಂಡುಬಂದಿತು-ಕೆ ಕ್ರೈಸ್ತ 
ಸಂಘದ ಕೋರಿಕೆಗಳನ್ನು ಮನ್ನಿಸಿ ಅದರ ಇಷ್ಟಗಳನ್ನು ಜನತೆ ನಡೆಸಿಕೊಡುವುದು 
ನಿಂತುಹೋಗಿತ್ತು. ಕ್ರೈಸ್ತ ಪ್ರಸಂಚದ ಸಾಮಾನ್ಯ ಜನತೆ ಕ್ರೈಸ, ಸಂಘದಲ್ಲಿಟ್ಟಿ ದ್ದೆ 
ಮುಗ್ಧ ವಿಶ್ವಾಸವನ್ನು ನಾಶಮಾಡಿದ ಅಂಶಗಳೇನು? 

“ ಸ್ತ ಸಂಘದಲ್ಲಿ ಐಶ್ಶ ರ್ಯ ಕಲೆಹಾಕಿಕೊಂಡಿದ್ದೇ ನಿಸ್ಸಂಶಯವಾಗಿಯೂ ಈ 
ಇಳಿಮೆಗೆ ಕಾರಣವಾದ ಮೊದಲ ಅಂಶ, ಉದ ಕ್ಕೂ ನಡೆದುಕೊಂಡೇ ಬರುತ್ತಿದ್ದ 
ಕ್ರ ಭಸುಸಂಘಕ್ಕೆ ಮಕ್ಕಳಿಲ್ಲದೆ ಸಾಯುವವರು ತಮ್ಮ ಭೂಮಿಕಾ ಣಿಗಳನ್ನು ಬಿಟ್ಟು 
ತಸ ಪದ್ಧತಿಯ: ತು; ಪಾಪಮಾಡಿ ಪ್ರಾ ಯತ್ನಿತ್ತ ಮಾಡಿಕೊಳ್ಳು ವವಂಗು. 
ಹೀಗೆ ಮಾಡಬೇಕೆಂದು ಬೋಧಿಸುತ್ತಿದ್ದರು. ಇದರಂತೆ ಅನೇಕ "ಎರೋಪ್ಯ 
ದೇಶಗಳಲ್ಲಿ ಒಟ್ಟು ಭೂಮಿಯ 4 ಭಾಗವೇ ಕ್ರೈಸ್ತ ಸಂಘದ್ದಾಗಿ ಹೋಯಿತು. 


ಐಶ್ವರ್ಯದಾಹ ಆಸ್ತಿ ಸಿಕ್ಕಿದಷ್ಟೂ ಹೆಚ್ಚುತ್ತಲೇಹೋಗುತ್ತದೆ. 13ನೇ ಶತಮಾನ ' 


ಕ 


ದಲ್ಲಾಗಲೇ ಎಲ್ಲಕಡೆಗಳಲ್ಲೂ ಜನರು “ಪಾದ್ರಿಗಳು ಒಳ್ಳೆ ಮನುಷ್ಯರಲ್ಲ ಯಾವಾಗಲೂ ' 


ದುಡ್ಡು ಮತ್ತು ಆಸ್ತಿಗಳಿಗಾಗಿ ಹುಡುಕಾಡುತ್ತಿರುತ್ತಾರೆ” ಎಂದು ಹೇಳುತ್ತಿದ್ದರು. 

ದೊರೆಗಳು ಮತ್ತು ಶ್ರೀಮಂತರಿಗೆ ಹೀಗೆ ಆಸ್ತಿ ಪರಭಾರೆಯಾಗುವುದು ಇಷ್ಟ 
ವಾಗಲಿಲ್ಲ. ತಮಗೆ ಸೇರಿದ ಭೂಮಿಯು ಸೈನ್ಯಗಳ ಮೂಲಕ ಬೆಂಬಲಕೊಡುವ 
ಕ್ರೈಸ್ತ ಮತಗಳು, ಸಂನ್ಯಾಸಿ ಸಂನ್ಯಾಸಿನಿಯರ ಆಸರೆಯಾದುದನ್ನು ಇವರು ನೋಡ 
ಬೇಕಾಯಿತು. ಈ ಭೂಮಿಕಾಣಿಗಳು ನಿಜವಾಗಿಯೂ ಪರಡೇಶೀಯರ ಕೈಯಲ್ಲಿದ್ದಂತೆ 
ಆಯಿತು. ಏಳನೆಯ ಗ್ರೆಗರಿಗೂ ಮುಂಚೆಯೇ ಬಿಷಪ್ಪುುಗಳನ್ನು ನೇಮಿಸ 
ಬೇಕಾದವರು ಯಾರು ಎಂದು ಅಧಿಕಾರ ವಿನಿಯೋಗದ ಹಕ್ಕಿನ ಸಂಬಂಧದಲ್ಲಿ 


ರಾಜರಿಗೂ ಪೋಪನಿಗೂ ಘರ್ಷಣೆ ನಡೆದಿತ್ತು. ಈ ಅಧಿಕಾರ ರಾಜನ ಕೆ ಗ ಯಲ್ಲಿಲ್ಲದೆ 
ಪೋಪನ ಕೈಯಲ್ಲಿದ್ದರೆ ಬಳಿಕ ರಾಜನಿಗೆ ತನ್ನ ಪ್ರಜೆಗಳ ಆತ್ಮಪ್ರಜ್ಞಿ ಯೆ ಮೇಲಿನ | 
ದಷ್ಟೇ ಅಲ್ಲದೆ ಗಮನಾರ್ಹ ಪ್ರಮಾಣದಲ್ಲಿ ರಾಜ್ಯದ ಭಾಗಗಳ ಲೂ ಹತೋಟ ' 
ತಪ್ಪಿಹೋಗುತ್ತಿತ್ತು. ಏಕೆಂದರಿ ಪಾದ್ರಿಗಳು ಕಂದಾಯದಿಂದ ವಿನಾಯಿತಿಪಡೆದು ' 
ಕೊಳ್ಳುತ್ತಿದ್ದರು. ಅವರು ತೆರಿಗೆ ಕೊಡುತ್ತಿದ್ದುದು ರೋಮಿಗೆ, ಇಷ್ಟೇ ಅಲ್ಲ, ' 
ಶಿ ಶ್ರೀಸಾಮಾನ್ಯ ದೊರೆಗೆ ಕೊಡುತ್ತಿ ದ್ದ ತೆರಿಗೆಗಳಲ್ಲದೆ ಅವನ ಆಸ್ತಿಯಮೇಲೆ ಹತ ತನೇ | 


ಒಂದುಭಾಗ ತೆರಿಗೆ ವಿಧಿಸುವ ಹೆಕ್ಕು “ತನಗಿದೆಯೆಂದು ಕೆ ಕ್ರೈಸ್ತಸಂಘ ಹೇಳುತ್ತಿ ತ್ತು: 


ಲ್ಯಾಟಿನ್‌ ಕ್ರೈಸ್ತ ಸ್ತಪ್ರಪಂಚನ ಪ್ರತಿಯೊಂದು ಸಕದ ಚರಿತ್ರಿಯಲ್ಲೂ 11ನೇ. 
ಶತಮಾನದಲ್ಲಿ ಇಂತಹುದೇ ಯುಗವನ್ನು ಕಾಣುತ್ತೇನೆ. ದೊರೆ ಮತ್ತು ಪೋಪರಲ್ಲಿ ' 
ಬಿಸಸ್ಪರ ನೇಮಕದ ಬಗ್ಗೆ ಹೋರಾಟದ ಯುಗ. ಸಾಮಾನ್ಯವಾಗಿ ಎಲ್ಲ ಕಡೆಯೂ 


pM NNN 
ತ್ರ rE 


me anda a 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೩೦೭ 


ಪೋಪನಿಗೆ ನಿಜಯವಾಯಿತೆಂದು ಚರಿತ್ರೆ ಹೇಳುತ್ತದೆ. ರಾಜನಿಗೆ ಬಹಿಷ್ಕಾರ ಹಾಕು 
ವುದು, ಅವನ ಪ್ರ ಜೆಗಳು ಅವನಿಗೆ ವಿಧೇಯರಾಗಿರಬೇಕೆಂಬ ನಿರ್ಬಂಧದಿಂದ ಅವರನ್ನು 
ಬಿಡುಗಡೆ ಈ ವುದು ಮತ್ತು ರಾಜನ ಉತ್ತ ತ್ರರಾಧಿಕಾರಿಯನ್ನು ಒಪ್ಪಿ ಕೊಳ್ಳು ವುದು 
ಈ ಎಲ್ಲ ಹಕ್ಕು ತನಗಿದೆಯೆಂದು. ಪೋಪ್‌ ವಾದಿಸು ತ್ತಿದ್ದ ನು. ಇಡೀ ರ್ರ ವೊಂದನ್ನು 
| ಒರ ಬಹಿಷ್ಟಾರ” ( Interdict ) ಕ್ಕೊ 'ಭಗುಮಾಡುವ ಹಕ್ಕನ್ನೂ ಸಾಧಿಸು 
ತಿ ತಿದ್ದನು. ಆಗ ದೀಕ್ಷಾ ಸ್ನಾನ, ಸ್ಥಿರೀಕರಣ * ಸಂಸ್ಕಾರ ಮ ತ್ತು ಪ್ರಾ ಯಶ್ಚಿ ತ್ರ 
ಸಂಸಾ ಸರಗಳನ್ನು ಬಿಟ್ಟಿ ರೆ ಮತ್ತೆ ಯಾವ ಧಾರ್ಮಿಕ ವಿಧಿಯೂ ಸಡಿಯಾತ್ತಿ ರಲ್ಲ, 
ಪಾದ್ರಿ ಗಳು ಸಾಮಾನ್ಯ ಪೂಜೆ ಮತ್ತು ಪ್ರಾರ್ಥನೆಗಳನ್ನೂ ನಡೆಸಿಕೊಡುವಂತಿರಲಿಲ್ಲ. 
ಮದುವೆಗಳು, ಶವಸ ಸಂಸ್ಕಾರಗಳು ಸ ಸಹ ನಡೆಯುತ್ತಿರಲಿಲ್ಲ. ಈ ಎರಡು ಶಸ್ತ್ರಗಳಿಂದ 
ಅತ್ಯಂತ ಅವಿಧೇಯರಾದ ದೊರೆಗಳನ್ನು ನಿಗ್ರಹಿಸಲು, ತುಂಬಾ ಅಸಮಾಧಾನ 
ಹೊಂದಿದ ಜನರನ್ನು ಬೆದರಿಸಲು ಪೋಪಸನಿಗೆ ಸಾಧ್ಯವಿತ್ತು, ಇವು ಬಹುದೊಡ್ಡ 
ಅಧಿಕಾರಿಗಳು. ಇಂತಹ ಅಧಿಕಾರಗಳನ್ನು ಅಸಾಧಾರಣ ಸಂದರ್ಭಗಳಲ್ಲಿ ಮಾತ್ರ 
ಉಪಯೋಗಿಸಬೇಕು. ಬರಬರುತ್ತಾ ಪೋಪ್‌: ಈ ಅಧಿಕಾರಗಳನ್ನು ಪದೇಪದೇ 
ಉಸಯೋಗಿಸಿದುದರಿಂದ ಅವುಗಳ ಪರಿಣಾಮ ಹಳಸಲಾಗಿ ಹೋಯಿತು. ಮೂವತ್ತು 
ವರ್ಷಗಳ ಅವಧಿಯಲ್ಲಿ ಹನ್ನೆರಡನೇ ಶತಮಾನದ ಕಡೆಯಭಾಗದಲ್ಲಿ ಸ್ಫಾಟ್ಲಿಂಡ್‌, 
ಫ್ರಾನ್ಸ್‌ ಮತ್ತು ಇಂಗ್ಲೆಂಡ್‌ ಒಂದಾಗುತ್ತಲೊಂದು ಸಾಮೂಹಿಕ ಬಹಿಷ್ಭಾರಕ್ಕೊಳ 
ಗಾದುದನ್ನು ನೋಡುತ್ತೇವೆ. ಕ್ರೂಸೇಡುಗಳಿಗೆ ಹೊರಡುವ ಹುಮ್ಮಸ್ಸು ಜನತೆಯಲ್ಲಿ 
ಪೂರ್ತಿ ಆರಿಹೋಗುವವರೆಗೂ ಪೋಪ”ಗಳು ತಮ್ಮನ್ನು ಉಲ್ಲಂಘಿಸಿ ನಡೆದ ರಾಜರ 
ಮೇಲೆ ಕ್ರೂಸೇಡ್‌ ಎಬ್ಬಿಸಿ ಹೊರಡಿಸುವ ಚಪಲವನ್ನು ತಡೆಯಲಾರದೇ ಹೋದರು. 

ಲ್ಯಾಟನ್‌ ಕ್ರೈಸ್ತ ಸಂಘವು ಸುಮ್ಮನೆ ರಾಜರ ಜೊತೆ ಮಾತ್ರ ಕಾದಾಡಿ ಜನ 
ಸಾಮಾನ್ಯ ಮನಸ್ಸಿನ ಮೇಲಿನ ತನ್ನ ಹಿಡಿತವನ್ನು ಹಾಗೇ ಇಟ್ಟುಕೊಂಡಿರಬೇಕೆಂದು 
ಎಚ್ಚರಿಕೆಯಿಂದ ನಡೆದುಕೊಂಡಿದ್ದರೆ ಬಹುಶಃ ಇಡೀ ಕ್ರೈಸ್ತಪ್ರಪಂಚದ ಮೇಲೆ 
ಶಾಶ್ವತ ಆಧಿಪತ್ಯ ಸಾಧಿಸಬಹುದಾಗಿತ್ತು. ಆದರೆ ಪೋಷನ ಉನ್ನತ ಆಕಾಂಕ್ಷೆಗಳು 
ಸಾಮಾನ್ಯ ಪಾದ್ರಿಗಳ ನಡೆವಳಿಕೆಯಲ್ಲಿ ದುರಹಂಕಾರದ ರೂಪದಲ್ಲಿ ಪ್ರತಿಬಿಂಬಿತ 
` ವಾಗುತ್ತಿ ತಿ ವು. ಹನ್ನೊಂದನೇ ಶತಮಾನಕ್ಕೆ ಮುಂಚೆ ರೋಮನ್‌ ಪಾದ್ರಿಗಳು 
ಮದುನೆ ಮಾಡಿಕೊಳ್ಳಿ ಬಹುದಾಗಿತ್ತು. ತು ಸ್ಮ) ಸುತ್ತಲಿನ ಜನರೊಡನೆ ಅವರಿಗೆ 
ನಿಕಟಿ ಸಂಬಂಧವಿರುತ್ತಿ ತ್ತು . ನಿಜಕ್ಕೂ ಅವರು ಜನತೆಯ ಒಂದು ಭಾಗವಾಗಿರು 
ತ್ರಿ ದ್ದ ರು. ಎಳನೆಯ ಗೆ "ರಿ ಅವರಿಗೆ ಬ್ರಹ ಒಚರ್ಯ ವನ್ನು ವಿಧಿಸಿದನು. ಅವರನ್ನು 
ಕೋಮಿಗೆ ಇನ್ನೂ eR ಓಡಿಸದ: ಹತತ ಜನರೊಂದಿಗೆ ಅವರು ನಿಕಟ 
ಸಂಪರ್ಕದಿಂದಿರ: :ಪುದ್ನು ತಪ್ಪಿಸಿದನು. ಅದರೆ ಇದರಿಂದ ನಿಜವಾಗಿ ಆದದ್ದು 
ಏನೆಂದರೆ ಕೈ ಸ್ತಸಂಘ ಮ ತ್ಯ ಜನಸಾಮಾನ್ಯರ ನಡುವೆ ' ಒಂದು ಕಂಧರ ತೆರೆದು 


ಕೊಂಡಿತು. ಅ ರ್ಚಿಗೆ ತನ್ನದೇ ಅದ ನ್ಯಾಯಾಲಯಗಳಿದ್ದು ವು. ಈ ನ್ಯಾಯಾಲಯ 


೩೦೮ ಮಾನವಿಕ ಕರ್ಣಾಟಕ 


ಗಳಿಗಾಗಿ ಪಾದ್ರಿಗಳಿಗೆ ಸಂಬಂಧಿಸಿದ ವಿಚಾರಣೆಗಳಷ್ಟೇ ಅಲ್ಲದೆ ಸಂನ್ಯಾಸಿಗಳು 
ವಿದ್ಯಾರ್ಥಿಗಳು, ಕೊ ಸೇಡರುಗಳು, ವಿಧವೆಯರು, ದ ತಂದೆಗಳಿಲ್ಲದ ಮಕ್ಕಳು . 
ಮೂ ಅನಾಥರುಗಳಿಗೆ ಸಂಬಂಧಿಸಿದ ವಿಚಾರಣೆಗಳನ್ನೂ ಕಾದಿರಿಸ ಲಾಗಿತು. 
ಉಯಿಲುಗಳು, ಮದುವೆಗಳು, ಆಣೆಯಿಟ್ಟು ಕೊಳ್ಳುವಿಕೆ, ಮಾಟ, ಪಾಷಂಡವಾದ 
ಮತ್ತು ಪವಿತ್ರ ವಸ್ತುಗಳ ದೂಷಣೆಗೆ ಸಂಬಂಧಿಸಿದ ವಿಚಾರಣೆಗಳನ್ನು ಈ ನ್ಯಾಯ 
ಸ್ಥಾನಗಳಿಗೇ ತರಬೇಕಾಗಿತ್ತು. ಸಾಮಾನ್ಯ ಪ್ರಜೆಗೂ ಪಾದ್ರಿಗೂ ವೈಮನಸ್ಯ 
ಉಂಟಾದರೆ ಆ ಪ್ರಜೆ ಕ್ರೈಸ್ತ ಸಂಘದ ಘು ಹೋಗಬೇಕಿತ್ತು. 
ಯುದ್ಧ ಮತ್ತು ಡೇ: ಹೊಣೆಯೂ ಸಾಮಾನ್ಯ ಪ್ರ ರ್ರಜೆಯ ಮೇಲೆ ಬೀಳುತ್ತಿತ್ತೇ 
ಹೊರತು ' ಪಾದ್ರಿ ಯಾವಕಾಲದಲ್ಲೂ ಸ್ವತಂತ್ರ ನಾನಿಯೇ ಇರುತ್ತಿದ್ದನು. ಕ್ರೈಸ್ತ 
ಪ್ರಪಂಚದಲ್ಲಿ ಪಾದ್ರಿಗಳ ಮೇಲೆ ದ್ವೇಷ ಮತ್ತು ಹೊಟ್ಟಿಕಿಚ್ಚು ಬೆಳೆದುದರಲ್ಲಿ ಏನೂ 
ಆಶ್ಚರ್ಯವಿಲ್ಲ. 

ತನ್ನ ಶಕ್ತಿ ಇದ್ದಿದ್ದು ಜನ ಸಾಮಾನ್ಯರ ಅತ್ಮಪ್ರಜ್ಞೆ ಗಳಲ್ಲಿ ಎಂದು ರೋವರ್‌ 
ಯಾವಾಗಲೂ ಅರ್ಥಮಾಡಿಕೊಳ್ಳಲಿಲ್ಲ. ತನಗೆ ಸಹಾಯಕವಾಗಿರಬೇಕಾಗಿದ್ದ 
ಧಾರ್ಮಿಕ ಉತಾ ್ಸಿಹೆವನ್ನು ಎದುರಿಸಿ ಹೋರಾಡಿ ಸೈದ್ಧಾಂತಿಕವಾದ ಸಂಪ್ರದಾಯ 
ಬದ್ಧತೆಯನ್ನು ಜನರ ನಿಷ್ಕ ಪಟವಾದ ಶಂಕೆ ಮತ್ತು ವಿರೋಧಾಭಿಪ್ರಾಯ ಸೆ ಮೇಲೆ ' 
ಹೇರಿತು. ಬರಿಯ ನೈತಿಕ ಅಭಿಪ್ರಾಯಗಳಲ್ಲಿ ಕ್ರೈಸ್ತ ಸ್ಪಸಂಘ ಕೈ ಹಾಕಿದಾಗ 
ಸಾಮಾನ್ಯಪ್ರಜೆ ಅದನ್ನು ಒಪ್ಪಿ (3 ತ್ತಿದ್ದನು. ಸೈದ್ಧಾಂತಿಕ ಅಂಶಗಳಲ್ಲಿ 
ಕೈಹಾಕಿದಾಗ ಅವನು ಅದರೊಡನೆ" ಸೇರುತ್ತಿರಲಿಲ್ಲ. ದಕ್ಷಿಣ ಫ್ರಾನ್ಸಿನಲ್ಲಿ ವಾಲ್ಮೋ 
ಮಾನವನು ತನ್ನನಂಬಿಕೆ ಮತ್ತು ನಡವಳಿಕೆಗಳೆರಡರಲ್ಲೂ ಯೇಸುವಿನ ಸರಳತೆಗೆ 


ಒರಟು ಉಪಜೀಶಿಸಿದಾಗ ಮೂರನೆಯ ಇನ್ನೊಸೆಂಟ್‌ ವಾಲೊ €ವಿನ ಸ 


ಹಿಂಬಾಲಕರಾದ ನ ಮೇಲೆ ಕ್ರೂಸೇಡನ್ನೆಬ್ಬಿಸಿ ಅವರನ್ನು ಬೆಂಕಿ ಖಡ 
೧೨ 
ಅತ್ಯಾಚಾರ, ಮತ್ತು ಅತ್ಯಂತ ಭೀಕರವಾದ ಹಿಂಸಾಕ ೈತ್ಯಾಗಳಿಂದ ಸದೆಬಡಿಯಲು 


ಹ ಮುಂದೆ ಅಸಿಸೆಯ ಸಂತ ಫಾ ್ರಿನ್ಸಿಸ್‌ (ಕ್ರಿ.ಶ. ಭಾ 


1226) ಕ್ರಿಸ್ತನನ್ನು ಅನುಸರಿಸಿ ಬಡತನ ಸೇವೆಗಳನ್ನು ಆದರ್ಶವನಾ ಗಿ ಇಟ್ಟು. 
ಕೊಂಡು ಜೀವಿಸಬೇಕೆಂದು ಬೋಧಿಸಿದಾಗ ಆವನ ಅನುಯಾಯಿಗಳಾದ ನನನ ಸನ್ನ 
ರನ್ನು ಹಿಂಸಿಸಿ ಚಾನಟಿಯಿಂದ ಹೊಡೆಯಿಸಿ, ಬಂಧಿಸಿ ಚದುರಿಸಲಾಯಿತು. 
ಕ್ರಿ.ಶ. 1318ರಲ್ಲಿ ನಾಲ್ವ ರನ್ನು ಮಾರ್ಸೇಲ್ಸಿ ನಲ್ಲಿ ಜೀವಂತಸುಡಲಾಡಿತು. 
ಅದೇ ಸಂತ ಡಾಮಿನಿಕ್‌ ಗ್ರ ಶೆ. 1170- 1221) ಸ್ಥಾಪಿಸಿದ ಉಗ್ರಸಂಪ್ರದಾಯ 
ಸಮ್ಮ ತವಾದ ಡಾನಿನಿಕನ್‌ ಪಂಗಡಕ್ಕೆ ಮೂರನೆಯ ಇನ್ನೊಸೆಂಟ” A ASR 
ಕೊಟ ನು. ಈ ಪಂಗಡದ “ಹಾರಿ ಡ8 ಸಂಪ್ರದಾಯ ಬಾಹಿರತೆಯ ನ್ನ್ನ ಹುಡುಕಿ 
ಹಿಡಿಯುವುದಕ್ಕೆ ಮತ್ತು ಸ್ವತಂತ್ರ ಚಿಂತನೆಯನ್ನು ಸ ಸುವುದಕ್ಕೆ « ಇನ್‌ ಕ್ರಿಸಿಷನ್‌” 
(1008000 ಎಂಬ ಹ ುಶೀಯ ನ್ಯಾಯಸ್ಕಾ ನವನ್ನು ಸಾ ವಿಸಿದನು. 


y 
¥ 


| 
| 
| 


ಅತ್‌ ತೆ ಇ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೩೦೯ 


ಹೀಗೆ ಕ್ರೆ ಕ್ರೈಸ್ತ ಸಂಘವು ತನ್ನ ಮೀತಿಮಿರಿದ ಹಕ್ಳು ಬಾಧ್ಯತೆಗಳು, ಅನ್ಯಾಯ 
ಕರವಾದ ವಿಶೇಷಾಧಿಕಾರಗಳ್ಳು ಆಸಂಬದ್ಧ ವಾದ ER ತೆಗೆಳಿಂದ ತನ್ನ ಕ್ಯ 
ಯೆ ಎಲ್ಲಕ್ಕೂ ಮೂಲವಾಗಿದ್ದ ಸಾಮಾನ್ಯ "ಮನುಷ್ಯ ನಲ್ಲಿದ್ದ ಗ ಸ್ವತಂತ್ರವಾದ ಬ 
ಶ ಶ್ರದ್ಧೆಯನ್ನು ನಾಶಮಾಡಿತು. ಬದರ್‌ RN ಕಳೆಯನ್ನು ಸರಿಶೀಲಿಸಿದಕೆ 
ಹೊರಗಿನಿಂದ ಯಾವ ಗಮನಾರ್ಹ ಶತು ವೂ ಕಾಣಬರುವುದಿಲ್ಲ. ಇದು ಒಂದೇ ಸಮನೆ 
ಒಳಗಿನಿಂದ ಕೊಳೆತು ಕೊಂಡು ಬರು ವುದು ಕಾಣುತ್ತದೆ. 


47. ಅನಿಧೇಯರಾದ ರಾಜರು ಮತ್ತು ಪ್ರಪಂಚದ ಮಹಾಭಿದ್ರ 


ಪೋಪನನ್ನು ಚನಾಯಿಸುತ್ತಿದ್ದ ಕ ಸಮಗ್ರ ಕ್ರೈಸ,ಪ್ರಸಂಚದ 
Rs _ವನ್ನು ಗಳಿಸಿಕೊಳ್ಳ ಬೇಕೆಂದು ಹೋರಾಡುತ್ತಿದ್ದ. ರೋಮನ್‌ ಕ್ರೈಸ್ತ 
ಸಂಘೆದ ಸೊಡ್ಡ ದೌರ್ಬಲ್ಯವಾಗಿತ್ತು - 
ಪೋಪ್‌ಪದವಿಯು ನಿಜವಾಗಿಯೂ ತನ್ನ ಮಹದಾಕಾಂಕ್ಷೆಯನ್ನು ಸಾಧಿಸಿ 
ಕ್ರೈಸ್ತಪ್ರಸಂಚದಲ್ಲೆಲ್ಲಾ ಒಂದೇ ಆಳ್ವಿಕೆ ಮತ್ತು ಒಂದೆ ಶಾಂತಿಯನ್ನು ಸ್ಫಾಪಿಸ 
ಬೇಕಾಗಿದ್ದಲ್ಲಿ ಅದಕ್ಕೆ ಒಂದು ಬಲವಾದ ನಿಶ್ಚಲವಾದ ಯಾವ ಸಮಯದಲ್ಲಿಯೂ 
ನಿಲ್ಲದೆ ಒಂದೇಸಮನೆ ನಡೆದುಕೊಂಡು ಬರುವ ಮಾರ್ಗದರ್ಶಕಶಕ್ತಿ ಇರಬೇಕಾದ್ದು 
ಅತ್ಯಂತ ಅವಶ್ಯಕವಾಗಿತ್ತು. ಆಗ ಪೋಪ"ನ ಆಳ್ವಿಕೆಗೆ ಒಳ್ಳೆಯ ಆನುಕೂಲ 
ಸಂದರ್ಭಗಳಿದ್ದುವು. ಈ ಅಧಿಕಾರ ಭದ್ರವಾಗಲು ಎಲ್ಲಕ್ಕಿಂತ ಮುಂಚೆ ಬೇಕಾದ 
ಅಂಶಗಳು ಇವು; ಈ ಪದವಿಯನ್ನು ವಹಿಸಿಕೊಂಡವರು ಉತ್ತಮಪ್ರಾಯದವ 
ರಾಗಿದ್ದು ಸಮರ್ಥ ವ್ಯಕ್ತಿಗಳಾಗಿರಬೇಕಾಗಿತ್ತು ; ಇವರಲ್ಲಿ ಪ್ರತಿಯೊಬ್ಬನಿಗೂ 
ಮುಂದಿನ ಪೋಪನಾಗಿ ನೇಮಿತನಾದ ಉತ್ತರಾಧಿಕಾರಿಯಿದ್ದು ಅವನೊಡನೆ ಕ್ರ 33 
ಸಂಘದ ಕಾರ್ಯನೀತಿಯನ್ನು ಚರ್ಚಿಸಲು ಅವಕಾಶನಿರಬೇಕಾಗಿತ್ತು ; ಪೋಪನ 
ಚುನಾವಣೆಯ ನಿಯಮಗಳು ಮತ್ತು ಕಾರ್ಯವಿಧಾನಗಳು ಸ್ಪಷ್ಟವೂ, ನಿರ್ದಿಷ್ಟವೂ, 
ಬೀಕೆಗೆ ಒಳಗಾಗದೆ ಇರುವಂತಹವೂ ಆಗಿರಬೇಕಾಗಿತ್ತು. ದುರದುಷ್ಟ ವಶಾತ್‌ 
ಪರಿಸ್ಥಿತಿ ಹೀಗಿರಲೇ ಇಲ್ಲ. ಈ ಚುನಾವಣೆಯಲ್ಲಿ ಯಾರು ಯಾರು ಮತದಾನ 
ಮಾಡಬಹುದು. ಎಂಬುದು ಕೂಡ ಸ್ಪಷ್ಟವಾಗಿರಲಿಲ್ಲ. ಹಾಗೆಯೇ ಇದರಲ್ಲಿ 
ಬೈಜಾಂಟೈನ್‌ ಚಕ್ರವರ್ತಿ ಮತ್ತು ಪವಿತ್ರ ರೋಮನ್‌ ಚಕ ಕ್ರವರ್ತಿಗಳಲ್ಲಿ ಯಾರ 
ದ್ದಾ ದರೂ ಮಾತು ಪಡೆಯಬೇಕೇ ಎಂಬುದೂ ಸ ಕಷ್ಟವಾಗಿರಲಿಲ್ಲ. ಅತ್ಯಂತದಕ್ಷ 
ರಾಜನೀತಿಜ್ಞ ನಾಗಿದ್ದ ಪೋಪ್‌ ಹಿಲ್ಲೆಬ್ರಾಂಡ್‌ (ಎಂಕ ಗೈ ಗರಿ, ಕ್ರಿ.ಶ. 1073- 
1085) ಈ ಚುನಾವಣೆ ಕ ಕ್ರಮಬದ್ಧ ಫಾಗಲು ಎಷ್ಟೊ ಕೆಲಸ "ಸಕಳ: ಚುನಾವಣೆ 
ಯಲ್ಲಿ ಮತ ಹಾಕುವ ಹಕ್ಕ ನ್ನ್ನು ರೀಲ್‌ ಗಳಿಗೆ ಮಾತ್ರ ಸೀಮಿತಮಾಡಿದನು. 
ಕ್ರೈಸ್ತ ಸಂಘವೇ ಚಕ್ರ ಟಿಗೆ ನೀಡಿದ ಒಬಿ ) ಗೆಯಹೆಕ್ಕು ಎಂಬಸ ಕೈ ಇದರಲ್ಲಿ 
ಚಕ್ರವರ್ತಿಯ ಪಾಲು ಯಂಕ, ಆದರೆ ಉತ್ತರಾಧಿಕಾರಿಯನ್ನು ಮೊದಲೇ 


೩೧೦ ಮಾನವಿಕ ಕರ್ಣಾಟಕ 


ನೇಮಿಸಿಟ್ಟು ಕೊಳು ವುದಕ್ಕೆ ಈ ನಿಯಮಗಳಲ್ಲಿ ಅವಕಾಶ ಕಲ್ಪಿ ಸಿಕೊಡಲಿಲ್ಲ. 
ಕಾರ್ಡಿನಲ್ಲುಗಳ ಏನಾರ ಪೋಪನ ಸ್ಥಾನ ಖಾಲಿಬಿದ್ದಿ bs ಇದರಿಂದ 
ಸಾಧ್ಯ ವಾಯಿತು. ಕೆಲವು ಸಂದರ್ಭಗಳಲ್ಲಿ ವರ್ಷವೋ ಅದಕ್ಕಿ ೦ತ ಹೆಚ್ಚಿ ನಕಾಲವೋ 
ಹಾಗೂದದ್ದೂ ಉಂಟು. 

ಹೀಗೆ “ಈ ಕಾರ್ಯವಿಧಾನ ನಿಖರವಾಗಿಲ್ಲದುದರ ಪರಿಣಾಮಗಳನ್ನು ಹದಿನಾರನೇ 
ಶತಮಾನದವರೆಗಿನ ಪೋಪ್‌ ಪದವಿಯ ಚರಿತ್ರೆಯ ಲಿ ಕಾಣಬಹುದು. ಬಹು ಮೊದಲಿ 
ನಿಂದಲೇ ಈ ಚುನಾವಣೆಗಳು ವಿವಾದಪೂರಿತವಾಗಿ ಇಬ್ಬರು ಅಥವಾ ಇನ್ನೂ ಹೆಚ್ಚು 
ಮಂದಿ ತಾವೇ ಪೋಪ್‌ ಎಂದು ಹೇಳಿಕೊಳ್ಳುತ್ತಿದ್ದರು. ಹಾಗಾದಾಗ ಚಕ್ರವರ್ತಿಯ 
ಬಳಿಗೋ ಮತ್ತೆ ಯಾರಾದರೂ ಕ್ರೈಸ್ತ ಸಂಘದೆವರಲ್ಲದ ಹೊರಗಿನ ಮಧ್ಯ ಸ್ಫಗಾರರ 
ಹತ್ತಿರವೋ ಈ ವಿವಾದವನ್ನು ಪರಿಹರಿಸಿಕೊಳ್ಳಲು ಕ್ರೈಸ್ತಸಂಘ ಹೋಟಜೇಶಾದ 
ಅಪಮಾನಕರ ಪ್ರಸಂಗ ಬಂದೊದಗುತ್ತಿತ್ತು. ಹೆಸರಾಂತ ಪೋಪ್‌ಗಳೆಲ್ಲರ ಜೀವನ 
ಗಳೂ ಮುಂದೇನು ಎಂಬ ಪ್ರಶ್ನಾರ್ಥಕ ಚಿಹ್ನೆ ಯಲ್ಲಿಯೇ ಮುಗಿಯುತ್ತಿದ ವು. 
ಅವರ ಮರಣದ ಬಳಿಕ ಕ್ರ ಕ್ರೈಸ್ತ ಸ ಸಂಘ ಮುಖ್ಯಸ್ಥ ಸ ಎಲ್ಲಡೆ ಉಳಿದುಕೊಂಡು ತಲೆಕತ್ತ ರಿಸಿ 
ಹಾಕಿದ ಮೈಯ್ಯಂತೆ ಅಪ್ರ `ೋಟಕವಾಗಬಹುದಾಗಿತ್ತು.. ಇಲ್ಲವೇ ಆಸಾ ನಕ್ಕೆ 
ಅವನ ಹಳೆಯ ಪ್ರತಿಸ್ಪರ್ಧಿ 'ಇರಬಹುದಾಗಿತ್ತು. ಈ ಪ್ರತಿಸ್ಪರ್ಧಿ ಹಿಂದಿನ ಫ್ರೀಷಸ 
ಸಾಧನೆಗಳನ್ನು ಅಲ್ಲಗಳೆಯಲು, ಅವುಗಳನ್ನು ಅಳಿಸಿಹಾಕಲು ಉತ್ಪುಕನಾಗಿರು 
ತ್ರಿ ದ್ದನು. ಅದೂ ಅಲ್ಲದಿದ್ದರೆ ಸಾವನ್ನೆ ದುರು ನೋಡುತ್ತಿದ್ದ ಶಕಿಗುಂದಿದ ಮುಪ್ಪಿನ 
ಮುದುಕನೊಬ, ಪೋಪ್‌ ಆಗುವ ಸಂಭವವಿತ್ತು. 

ಪೋಪ್‌ ಪದವಿಯ ವ್ಯವಸ್ಥೆಯ ಈ ವಿಶಿಷ್ಟ ದೌರ್ಬಲ್ಯ ಸಹಜವಾಗಿಯೇ 
ವಿವಿಧ ಜರ್ಮನ"ದೊರೆಗಳು, ಫ್ರಾನ್ಸಿನರಾಜ, ಇಂಗ್ಲೆಂಡಿನಲ್ಲಿ ಆಳುತ್ತಿದ್ದ ನಾರ್ಮನ್‌ 
ಮತ್ತು ಫ್ರೆಂಚ್‌ ದೊರೆಗಳು ಅಲ್ಲಿ ಕೈ ಹಾಕುವಂತೆ ಮಾಡಿತು. ಇವರೆಲ್ಲರೂ 
ಸೋಪನ ಆಯ್ಕೆಯಲ್ಲಿ ತಮ್ಮ ಪ್ರಭಾವ ಬೀರಿ ತಮಗೆ ಅನುಕೂಲವಾದಂತಹ ಪೋಸು 
ಕೋಮಿನ ಲ್ಯಾಟಿರನ್‌ ಅರಮನೆಯಲ್ಲಿ ನೆಲಸಬೇಕೆಂದು ಅಶಿಸುವಂತೆ ಮಾಡಿತು. 
ಯುರೋಪಿನ ಕಾರ್ಯಕಲಾಪಗಳಲ್ಲಿ ಪೋಪನ ಪಾತ್ರ ಮುಖ್ಯವೂ ಪ್ರಬಲವೂ ಆಗುತ್ತಾ 
ಹೋದಂತೆ ರೋಮಿನ ವ್ಯವಹಾರಗಳಲ್ಲಿ ರಾಜರ ಹಸ್ತ ಕ್ಷೇಪವೂ ತೀವ್ರವಾಗುತ್ತಾ 
ಹೋಯಿತು. ಈ ಪರಿಸ್ಥಿತಿಯಲ್ಲಿ ಪೋಪ"ಗಳಲ್ಲಿ ಅನೇಕರು ದುರ್ಬಲರೂ ನಿಷ 
ಯೋಜಕರೂ ಆದುದರಲ್ಲಿ ಅಂತಹ ಅಶ್ಚರ್ಯವೇನಿಲ್ಲ. ಸೋಜಿಗದ ಸಂಗತಿಯೆಂದರೆ 
ಅದರಲ್ಲಿ ಕೂಡ ಸಾಕಷ್ಟು ಜನ ಸಮರ್ಥರೂ ಧೈರೃ್ಯವಂತರೂ ಇದ್ದಿದ್ದು. 


ಪ್ರಧಾನವಾದ ಈ ಯುಗದಲ್ಲಿ ಆಗಿಹೋದ ಪೋಪ್‌'ಗಳಲ್ಲಿ ಬಹು ಚೈತನ್ಯ , 


ವಂತನೂ ಆಸಕ್ತಿ ಕೆರಳಿಸುವಂತಹವನೂ ಆಗಿದ್ದವನು ಮೂರನೆಯ ಇನ್ನೊಸೆಂಟ್‌ 
(1198-1216). ಮೂವತ್ತೆಂಟು ವರ್ಷ ತುಂಬುವನ ರಲ್ಲಿ ಪೋಪ್‌ ಆದುದು 
ಇವನ ಅದೃಷ್ಟ. ಇವನು ಮತ್ತು ಇವನ ಉತ್ತಳಾ ಕಾರಿಗಳು ಇವನಿಗಿಂತ 


MINN 
k ವಗ ತು 


೯೯ ಟ್‌ ಾ್‌ಾಾ ಾೇಾ[_ೈ್ಣೈಾೌ್ರಾ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೩೧೧ 


ಕುತೂಹಲಕರ ವ್ಯ ಕ್ಲಿ ಎರಡನೆಯ ಫ್ರೆಡರಿಕ್‌ ಚಕ್ರವರ್ತಿಯ ಪ್ರತಿಸ್ಪರ್ಧಿಗಳಾಗ 
ಬೇಕಾಯಿತು. ತ ಚಕ್ರ ಕ್ರವರ್ತಿಯನ್ನು (Stupor 01 ಅಂದರೆ *ಪ ಸ್ರಸಂಚದ 
ಆಶ್ಚರ್ಯ” ಎಂದು ಕರೆಯುತ ತ್ತಿದ್ದರು. p ದೊಕೆಗೂ ರೋಮಿಗೂ ಆದ ಹೋರಾಟ 
ಚರಿತ್ರೆಯ ತಿರುವುಗಳಲ್ಲೊಂದು. ಕಡೆಗೆ ರೋವರ್‌ ಇವನನ್ನು ಸೋಲಿಸಿ ಅವನ 
ವಂಶವನ್ನು ಇಲ್ಲದಂತೆ ಮಾಡಿತು. ಆದಕೆ ಅವನಿಂದ ಕ್ರೈಸ್ತ ಸಂಘ ಮತ್ತು 
ಪೋಪ್‌ ಗಳ ಪ್ರತಿಷ್ಠೆಗೆ ಆಳವಾದ ಗಾಯಗಳಾಗಿ ಈ ಗಾಯಗಳು ವ್ರಣಗಳಾಗಿ ಕಡೆಗೆ 
ಸಂಘದ ನಾಶಕ್ಕೆ ಕಾರಣವಾದವು. 

ಫ್ರೆಡರಿಕ್‌ ಚಕ್ರವರ್ತಿ ಆರನೆಯ ಹೆನ್ರಿಯ ಮಗ. ಇವನ ತಾಯಿ ಸಿಸಿಲಿಯ 
ನಾರ್ಮನ್‌" ರಾಜನಾದ ಒಂದನೇ ರೋಜರನ ಮಗಳು. ಕ್ರಿ.ಶ. 1198ರಲ್ಲಿ ಇವನಿಗೆ 
ನಾಲ್ಕುವರ್ಷಗಳಾಗಿದ್ದಾ ಗ ರಾಜ್ಯ ಇವನದ್ದಾಯಿತು. ಮೂರನೆಯ ಇನ್ನೊಸೆಂಟ್‌ 
ಇವನ ಪೋಷಕನೆಂದು ನೇಮಿತನಾದನು. ಸಿಸಿಲಿಯನ್ನು ನಾರ್ಮನ್ನ ರು ಜಯಿಸಿ 
ಬಹಳ ದಿನಗಳಾಗಿರಲಿಲ್ಲ. ಅಲ್ಲಿಯ ಆಸ್ಥಾನದಲ್ಲಿ ಆರ್ಧಕೃರ್ಥ ಜನ ಪೌರ್ವಾತ್ಯರಿದ್ದು 
ಅದು ಉನ್ನತ ವ್ಯಾಸಂಗ ಪ ಪಡೆದ ಅರಬ್ಬರಿಂದ ತುಂಬಿತ್ತು. ಚಿಕ್ಕವಯಸ್ಸಿ ನ ರಾಜನ 
ವಿದ್ಯಾಭ್ಯಾಸದಲ್ಲಿ ಇವರಲ್ಲಿ ಕೆಲವರು ಪಾಲ್ಗೊಂಡರು. ಅವರು ತಮ್ಮ ದೃಷಿ ಕೋನ 
ವನ್ನು ರಾಜನಿಗೆ ಸ್ಪಷ್ಟಪಡಿಸಿ ಕೊಡಲು ಸಹಜವಾಗಿಯೇ ಶ್ರಮಿ ಸಿರಬೇಕು. ೫] 
ಮತದ ಬಗೆಗೆ ಮಸಿ ಮರ ಅಭಿಪ್ರಾಯ, ಇಸ್ಲಾಂ ಬಗೆಗೆ ತ್ರೈಸ ರ ದೃಸ್ಟಿ ಎರಡೂ 
ದೊರೆಗೆ ತಿಳಿದು ಬಂದಿತು. ಈ ಇಬ್ಬ ಗೆಯ ಜೋಧನೆಯ ದುಷ್ಟರಿಣಾ ಮವೆಂದಕೆ 

ಮತ ಧರ್ಮಗಳೆಲ್ಲ ಬರಿಯ ಠಕ್ಕು ಎಂಬ ದೃ ಸ್ಟ: ಆಗಿನ ಶ್ರದ್ಧೆ ನಂಬಿತೆಗಳ ಯುಗದಲ್ಲಿ 
ಬಹು ಅಸರೂಪವಾದ ದ ಷ್ಠ. pA ತನ್ನ ರಭಿಪ್ರಾ ಯವನ್ನು ಕುರಿತು ಅವನು ಯಾವ 
ಹಿಡಿತಡೆಯೂ ಇಲ್ಲದೆ ಮಾತಾಡುತ್ತಿದ್ದನು. ಪ್ರಾ ಮಾಡೊನಣೆ ಮತ್ತು ಪಾಷಂಡ 
ವಾದದ ಮಾತುಗಳು ದಾಖಲೆಗಳಲ್ಲಿವೆ. 

ಈ ತರುಣ ದೊಡ್ಡ ವನಾಗುತ್ತಾ ಹೋದಂತೆ ಇವನಿಗೂ ಇವನ ಸಾಲಕನಿಗೂ 
ಘರ್ಷಣೆ ಮೊದಲಾಯಖಿ. ತು. ಮ ೂರನೇ ಇನ್ನೊ ಸೆಂಟ್‌ ತನ್ನ ಸಾಕುಮಗನಿಂದ 
ಬಹಳಷ್ಟು ನಿರೀಕ್ಷಿಸಿದವನು. ಚಕ್ರ ವರ್ತಿಯಾಗಿ ಸಟ್ಟ ಕೈ ರುವ ಸಮಯ ಬಂದಾಗ 
| ಫ್ರೆಡರಿಕಥಿಗೆ ಪೋಪ್‌ ಕೆಲವು ಚಕ ಗಳನ್ನು ಹಾಕ ಜರ್ಮನಿಯಲ್ಲಿ ಧರ್ಮ 
ಕೊ ಹವನ್ನು ಬಲವಾಗಿ ಮ ಟ್ಟಿ ಹಾಕಬೇಕು, ಸಿಸಿಲಿ ಮತ್ತು, ಇಟಲಿಗಳ ದೊರೆತನ 
ವಿದ್ಧ ಕ ಬಲದಲ್ಲಿ ತನ್ನ ನ್ನ್ನ ಮೀರಿಸುವುದರಿಂದ ಅವುಗಳನ್ನು ಬಿಟ್ಟು ಕೊಡಬೇಕು, 
ಜರ್ಮನಿಯ ಪಾದ್ರಿ ಗಳನ್ನು. ತೆರಿಗೆಗಳಿಂದ ಪೂರ್ತಿ ವಿಮುಕ್ತರನ್ನಾಗಿ ಮಾಡಬೇಕು. 
ಇನೇ ಈ ಷರತ್ತು ಗೆಳ. 2 ್ರೈಡರಿಕ" ಈ ಷರತ್ತುಗಳಿಗೆ ಒಪ್ಪಿ ಕೊಂಡನು; ಅವುಗಳನ್ನು 
ನಡೆಸುವ ಉದ್ದೆ Fr ಅವನಿಗಿರಲಿಲ್ಲ. ಆಗಲೇ "ಫೋಸ್‌ ಫ್ರ ಂಚ್‌ ದೊರೆ 
ತನ್ನ ಪ್ರ ಜೆಗಳ ಮೇಲೆ ಯುದ್ಧ-ವಾಲ್ಮೆನ್ಸರ ಮೇಲೆ ನಡೆದ ಕ ರಕ್ತಮಯ 
ಕ್ರೂಸೇಡು-ಮಾಡುವಂತೆ ಮಾಡಿದ್ದನು. 'ಜರ್ಮನಿಯಲ್ಲಿಯ: ೂ ಫೈಡರಿಕ್‌ ಹೀಗೆಯೇ 


೩೧೨ ಮಾನವಿಕ ಕರ್ಣಾಟಕ 


ಮಾಡಲಿ ಎಂದು ಪೋಪನ ಆಸೆಯಾಗಿತ್ತು. (ಪನ ದ್ವೇಷವನ್ನು ಗಳಿಸಿದ ಸರಳ 


ಮನಸ್ಸಿನ ಆ ಧರ್ಮನಿಷ್ಯರಿಗಿಂತ ಫ್ಲೆ ಸಲ ಟ್ಟ ನ ಸಾಷಂಡಿಯಾಗಿದ್ದು ದರಿಂದ 


ಇವನಿಗೆ ಕ್ರೂಸೇಡ್‌ ಪ್ರವೃತ್ತಿ PAR ಇಲ್ಲ. ಹಿ ಮುಸಲಾ ನರ ಮೇಲೆ 
ಕ್ರೂಸೇಡ್‌ "ಇಡಿಸಿ ಜಿರೊನೆಲೆನ್ನು ನ್ನು ಪುನ್ಯ ಗಳಿಸಬೇಕೆಂದು ಗಳ ಇವನನ್ನು 
ಒತ್ತಾಯ ಪಡಿಸಿದಾಗಲೂ ಈ. ಅಷ್ಟೇ ಬೇಗ ಮಾತುಕೊಟ್ಟು ಅಷ್ಟೇ ನಿಧಾನ 
ವಾಗಿ ಅದನ್ನು ನಡೆಸ ವುದಕ್ಕೆ ಮನಸ್ಸುಕೊಟ್ಟ ನು, 

ಚಕ್ರವರ್ತಿಯ ಸಾ ¥ ಭದ್ರ ವಾಗುತ್ತ ಲೂ ಜ್ಯ ಜರ್ಮನಿಗಿಂತ ತನಗೆ 
ಪ್ರಿಯವಾಗಿದ್ದ ಸಿಸಿಲಿಯಲ್ಲಿಯೆ € ನಿಂತು ಬಿಟ್ಟಿನು ಮತ್ತು ಮೂರನೇ ಇನ್ನೊಸೆಂಟನಿಗೆ 
ಕೊಟ್ಟಿ ವಚನಗಳು ಯಾವುದನ್ನೂ ಪಾಲಿಸಲಿ: ಹ ಇನ್ನೊ ಸೆಂಟ್‌ 
ಕ್ರಿ.ಶ, 1216ರಲ್ಲಿ ತನ್ನ ಆಕಾಂಕ್ಷೆಗಳೇನೂ ಫಲಿಸದೆ ಮರಣ ಹೊಂದಿದನು. 

ಇನ್ನೊಸೆಂಟನ ಅನಂತರ ಬಂದ ಮೂರನೆಯ ಹಾನೊರಿಯಸ್ಸನಿಗೂ ಫ್ರೆಡರಿಕ 
ನನ್ನು ಏನೂ ಮಾಡಲಾಗಲಿಲ್ಲ. ಕ್ರಿ.ಶ. 1227ರಲ್ಲಿ ಪೋಪನಾದ 9ನೇ ಗ್ರೆಗರಿ ಎಷ್ಟೇ 
ತೊಂದರೆಯಾಗಲಿ ಈ ಮನುಷ್ಯನೊಡನೆ ಲೆಕ್ಕಾಚಾರಗಳನ್ನು ತೀರಿಸಲೇಬೇಕೆಂದು 
ನಿರ್ಧರಿಸಿದಂತೆ ಕಾಣುತ್ತದೆ. ಫ್ರೆಡರಿಕನಿಗೆ ಇವನು ಬಹಿಷ್ಕಾರ ಹಾಕಿಡನು. ಧಾರ್ಮಿಕ 
ವಿಧಿಗಳೆಲ್ಲವನ್ನೂ ಅವನಿಗೆ ತಪ್ಪಿಸಲಾಯಿತು. ಅರ್ಧಕೃರ್ಥ ಅರಬ್‌ ಪ್ರಭಾವವಿದ್ದ 
ಸಿಸಿಲಿಯ ಅರಮನೆಯಲ್ಲಿ ಫ್ರೆಡರಿಕನಿಗೆ ಇದರಿಂದ ಏನೂ ತೊಂದರೆಯಾಗಲಿಲ್ಲ. ಪೋಪ್‌ 
ಚಕ್ರವರ್ತಿಗೆ ಒಂದು ಬಹಿರಂಗ ಪತ್ರ ಬರೆದನು. ಇದರಲ್ಲಿ ಫ್ರಡರಿಕನ ದುಶ್ಚಟಗಳು 
(ಇವುಗಳ ವಿಷಯದಲ್ಲಿ ಚರ್ಚೆಗೆ ಅವಕಾಶವೇ ಇರಲಿಲ್ಲ) ಅವನ ಧರ್ಮದೂಷಣೆಯ 
ಮಾತುಗಳು ಮತ್ತು ಒಟ್ಟಿನಲ್ಲಿ ಅವನ ಅಯೋಗ್ಯ ನಡತೆಗಳನ್ನು ಪಟ್ಟಿ ಮಾಡ 
ಲಾಗಿತ್ತು. ಈ ಪತ್ರಕ್ಕೆ ಉತ್ತರವಾಗಿ ಫ್ರೆಡರಿಕ್‌ ಅತೀವ ದಕ್ಷತೆಯಿಂದ ಒಂದು ಪತ್ರ 


ವನ್ನು ತಯಾರಿಸಿದನು. ಈ ಪತ್ರವನ್ನು ಯುರೋಪಿನ ಎಲ್ಲ ದೊರೆಗಳನ್ನು ಉದ್ದೇಶಿಸಿ 


ಬರೆಯಲಾಗಿತ್ತು. ಪೋಪ್‌ ಮತ್ತು ರಾಜರ ನಡುನಿನ ನಿವಾದಾಂಶಗಳ ಬಗ್ಗೆ ಇದು 
ಮೊಟ್ಟಿ ಮೊದಲ ಸ್ಪಷ್ಟಹೇಳಿಕೆಯಾಗಿತ್ತು. ಪೋಪ"ಗಳಲ್ಲಿ ಕಂಡು ಬರುತ್ತಿದ್ದ 
ಯೂರೋಪಿನ ನಿರಂಕುಶ ಸ್ವಾಮಿಯಾಗಬೇಕೆಂಬ ಮಹದಾಕಾಂಕ್ಷೆಯ ಮೇಲೆ 
ಇವನು ಬಲವಾದ ಪೆಟ್ಟಕೊಟ್ಟನು. ಈ ರೀತಿಯ ಪ್ರಭುತ್ವ ಹರಣಕ್ಕೆದುರಾಗಿ ರಾಜ 
ರೆಲ್ಲರೂ ಒಟ್ಟು ಗೂಡಬೇಕೆಂದು ಸೂಚಿಸಿದನು. ಕ್ರೈಸ್ತ. ಸಂಘದ ಐಶ್ವರ್ಯದ ಕಡೆ 
ಉದ್ದೆ (ಶ ಪೂರ್ವಕವಾಗಿಯೇ ದೊರೆಗಳ ಗಮನವನ್ನು ತಿರುಗಿಸಿದನು. 

ಈ ಹಾನಿಕಾರಕ ಅಸ್ತ್ರಪ್ರಯೋಗ ಮಾಡಿದ ಬಳಿಕ ಹನ್ನೆರಡು ವರ್ಷಗಳ ಹಿಂದೆ 
ತಾನು ಕೊಟ್ಟಿದ್ದ ಭಾಷೆಯನ್ನು ಸಲ್ಲಿಸಲು ಫ್ರೆಡರಿಕ್‌ ಕ್ರೂಸೇಡಿಗೆ ಹೋಗಲು ನಿರ್ಧರಿ 


ಸಿದನು. ಇದೇ ಆರನೆಯ ಕ್ರೂಸೇಡು (ಕ್ರಿ.ಶ. 1228) ಕ್ರೂಸೇಡು ಎಂದು ಇದನ್ನು 


ಪರಿಶೀಲಿಸಿದರೆ ನಗು ಬರುತ್ತದೆ. ಎರಡನೇ ಫ್ರೆಡರಿಕ್‌ ಈಜಿಪ್ಟಿಗೆ ಹೋಗಿ ಅಲ್ಲಿ 
ಸುಲ್ತಾನನನ್ನು ಕಂಡು ಚರ್ಚೆ ನಡೆಸಿದನು. ಸಿದ್ಧಾಂತಗಳಲ್ಲಿ ನಂಬಿಕೆಯಿಲ್ಲದಿದ್ದ ಈ 


*್‌ ್‌ ಲ ್ಕಾಾೊಾಕ್‌್‌ಕು್‌ ಈ ್‌್‌್‌್ಟಟ್‌ೃೂೂ್ಯ್ಟ ್ಟ ್ರಾ್ತಕ ಟಚ್‌ ಕಾ ಟ್‌ ಟ್‌ ಆ ಆಟ್‌ 


ಕ ಟ್‌ Cad pS ಛ್‌ ್‌್‌ ್‌್ಸ್‌ ಭತ ಕ ್‌ ಟ್‌  ್‌್‌ಾ್‌ ಚಟ್‌ ್‌ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೩೧೩ 


ಇಬ್ಬ ರು ಮಹಾಶಯರು ಹಿತಕರವಾಗಿ ಮಾತುಕತೆಯಾಡಿಕೊಂಡು ಇಬರಿಗೂ 
ಪರಸ್ಪ ರ ಅನುಕೂಲವಾಗುವಂತೆ ಪ ಭಟ ಒಪ್ಪಂದ ಮಾಡಿಕೊಂಡು ಜೆರೂಸಲೆಂ 
ಫ್ರಿಡರಿಕನ ಕೈ ಗೆ ಬರಬೇಕೆಂದು ಒಪ್ಪಿ ತೊಡರು” ಇದೊಂದು ಹೊಸ ಮಾದರಿ 

ಕ್ರೂ ಸೇಡು Rr ಒಪ್ಪಂದದಿಂದ ಸ ಕ್ರೂ ಸೇಡು, ವಿಜಯಿಗಳ ಮೇಲೆ ರಕ್ತದ 
ಸಿಡಿತ, ಆನಂದೋದ್ರೇಕದಿಂದ ಅಳುವುದು, be ಅಲ್ಲಿರಲಿಲ್ಲ. ಈ ಆಶ ರ್ಯಕಾರಕ 
ಕ್ರೂಸೇಡ್‌ ಕಾರ ಬಹಿಷ್ನತ ವ 3ಕ,ಯಾಗಿದು ದರಿಂದ ಅವನು ಜೆರೂಸಲೆಮ್ಮಿನ ದೊಕೆ 
ಯಿಂದ ಶು ದ್ಧ ವ್ಯಾವಹಾರಿಕ Ke ಧಾರಣೆಯಲ್ಲಿ ¢ ತೃ ಪ್ಮನಾಗಬೇಕಾಯಿತು. ದೇವ 
ಪೀಠದಿಂದ ಕಿರೀಟವನ್ನು ಇವನು ತಾನೇ ತೆಗೆದ: ಎ ಇಟ್ಟುಕೊಳ್ಳ ಬೇಕಾಯಿ.ತು. 
ಏಕೆಂದರೆ ಎಲ್ಲ ಪಾದ್ರಿಗಳೂ ಇವನನ್ನು ದೂರನಿಟ್ಟಿ ರಬೇಕಾಗಿತ್ತು. ಬಳಿಕ ಇವನು. 
ಇಟಲಿಗೆ ಹಿಂದಿರುಗಿ ತನ್ನ ಪ ದೇಶಗಳನ್ನು ಆಕ್ರ ಬಸ ಪೋಪನ ಸೆ ನ್ಯ ಗಳನ್ನು ಅವರ 
ಸ್ಥಳಗಳಿಗೆ ಒಂದಕ್ಕೆ ಓಡಿಸಿ ಫೋರ್‌ ತನ: ನ್ನು 'ಬಹಿಷ್ಟಾರದಿಂದ ಹೆ 4, ಮಾಡ:ವಂತೆ 
ನಿರ್ಬಂಧಕ್ಕೊ ಳೆಗು RN ಹಡಿಸಸರತೇ ಶತಮಾನದಲ್ಲಿ ರಾಜನೊಬ್ಬ ಪೋಪ 
ನೊಡನೆ ಈ ಬ ನಡೆದುಕೊಳ್ಳಲ ೨ ಸಾಧ್ಯವಿತ್ತು : ಆ ರಾಜನ ಮೇಲೆ ಸೇಡು ತೀರಿಸಿ 
ಕೊಳ್ಳ ಲು ಸಾಮಾನ್ಯ ಜನತೆಯ ರೋಷದ ಬಿರುಗಾಳಿ ಏಳ:ನಂತಿರಲಿಲ್ಲ. ಆ ದಿನಗಳು 
ಕಳೆದು ಹೋಗಿದ್ದುವು. 

ಕ್ರಿ.ಶ. 1239ರಲ್ಲಿ ಒಂಬತ್ತನೆಯ ಗ್ರೆಗರಿ ಫ್ರಡರಿಕನೊಡನೆ ತನ್ನ ಕಾದಾಟ 
ವನ್ನು ತಿರುಗಿ ಪ್ರಾರಂಭಿಸಿ ಎರಡನೇ ಸಲ ಅವನಿಗೆ ಬಹಿಷ್ಕಾರ ಹಾಕಿದನು. ತಿರುಗಿ 
ಬಹಿರಂಗ ದೂಷಣೆಯ ಮೂಲಕ ಜಗಳ ಪ್ರಾರಂಭವಾಯಿತು, ಇಂತಹ ಕಾದಾಟದಲ್ಲಿ 
ಪೋಪ್‌ ಪ್ರಭುತ್ವ ಒಂದು ಸಲ ಚೆನ್ನಾಗಿ ಪೆಟ್ಟು ತಿಂದಿತ್ತು. ಒಂಬತ್ತನೇ ಗೈಗರಿ 
ಸತ್ತ ಮೇಲೆ ಈ ವಿವಾದ ತಿರುಗಿ ಮೇಲೆದ್ದಿತು. ನಾಲ್ಕನೇ ಇನ್ನೊ ಸೆಂಟ್‌ ಪೋಪ್‌ 
ಆದನು. ಎಂದೆಂದಿಗೂ ಮರೆಯಲಾಗದ ಆಘಾತಕಾರಿ ಪತ್ರವನ್ನು ಫ್ರೆಡರಿಕ್‌ ಚರ್ಚಿನ 
ವಿರುದ್ಧ ವಾಗಿ ಬರೆದನು. ಪಾದ್ರಿಗಳ ಅಹಂಕಾರ ಮತ್ತು ಅಧರ್ಮವನ್ನು ಹಳಿದು ಆ 
ಕಾಲದ ದುರವ ವಸ್ಥೆಗಳಿಗೆಲ್ಲಾ ಅವರ ಅಹಂಕಾರ ಮತ್ತು ಐಶ್ಚರ್ಯಗಳೇ ಕಾರಣಗಳೆಂದು 
ತಿಳಿಸಿ ಕ್ರೈಸ್ತ ಸಂಘದ ಆಸ್ತಿಯನ್ನೆಲ್ಲಾ ಸಾರ್ವತ್ರಿಕವಾಗಿ ಮುಟ್ಟು ಗೋಲು ಹಾಕಿ 
ಕೊಳ್ಳ ಬೇಕೆಂದು ತನ್ನ ಜೊತೆಗಾರರಾದ ರಾಜರ:ಗಳಗೆ ಸಲಹೆ ಮಾಡಿದನು. ಆಗಿನಿಂದ 
ಮುಂಜಿ ಎಂದೆಂದಿಗೂ ಯುರೋಪಿನ ರಾಜರ ಭಾವನೆಗಳಲ್ಲಿ ಈ ಸಲಹೆ ಗಟ್ಟೀಯಾಗಿ 
ನೆಲಸಿತು, Jk 

ಅವನ ಕಡೆಗಾಲದ ವಿಷಯ-ವಾಗಿ ಇಲ್ಲಿ ಏನನ್ನೂ ಹೇಳುವುದಿಲ್ಲ. ಅವನ ಸಮಗ್ರ 
ಜೀವನದಿಂದ ಸಿಗುವ ನೈತಿಕ ಮಾನಸಿಕ ಚಿತ್ರದಷ್ಟು ಈ ಕಡೆಗಾಲದ ಘಟನೆಗಳು 
ಅರ್ಥಪೂರ್ಣವಲ್ಲ. ಸಿಸಿಲಿಯ ಅವನ ಆಸ್ಥಾನದ ಜೀವನದ ಅಂಶಗಳನ್ನು ಒಟ್ಟು 
ಗೂಡಿಸಿಕೊಳ್ಳೆಲು ಸಾಧ್ಯನಿಜೆ. ಅವನು ಬಹಳ ಸುಖಕರ ಜೀವನ ನಡೆಸ ತ್ತಿ ದು 
ಸುಂದರ ವಸ್ಸು ಗಳನ್ನು ಇಷ್ಟ ಪಡುತ್ತಿದ್ದನು. ಅವನು ಸ್ವೇಚ್ಛಾ ಚಾರಿಯಾಗಿದ್ದ ನೆಂದು 


೩೧೪ ಮಾನವಿಕ ಕರ್ಣಾಟಕ 


ಹೇಳುತ್ತಾರೆ. ಆದರೆ ಇವನಲ್ಲಿ ಅತ್ಯಂತ ಫ ಫಲಪ್ರದ ಕುತೂಹಲ ಮತ್ತು ಸಂಶೋಧಕ 
ಪ್ರ ವೃ ತ್ರಿ "ಗಳಿದು ) ವ್ರ. ಯಹೂದಿ, ಮುಸ್ಲಿ ಮತ್‌ ಮತ್ತು ಕ್ರ ಸ, ತಾತ್ತಿ ಕರನ್ನು ಇವನು 
ಕಲೆ ಹಾಕಿದ್ದನು. ಸಾರಸೆನ್ನ ರಪ ರ್ರ ಭಾವದಿಂದ 24 ಪ್ರಜ್ಞೆ ಭಲವತ್ತಾಗು 
ವಂತೆ ಮಾಡಿದನು. ಕ್ರೈಸ್ತ, ವಿದ್ಯಾರ್ಥಿಗಳಿಗೆ ಅರಬ್ಬಿ ) ಸಂಖ್ಯೆಗಳು ಮತು ಬೀಜ 
ಗಣಿತಗಳು ಮೊದಲು ತಿಳಿಯ ಬಂದಿದ್ದು WN ಆರಿಸ್ಟ್ರಾ ಟಿಲನ ಮ 
ಗಳ ಕೆಲವು ಭಾಗಗಳನ್ನೂ ಅದರ ಮೇಲೆ ಕಾರ್ಡೊಬಾದ ಸಹ ಅರಬ್‌ ತತ್ತ್ವ 
ಜ್ಞಾನಿ ಅವೆರೊ ಬರೆದ ವ್ಯಾಖ್ಯಾನಗಳನ್ನೂ ಭಾಷಾಂತರಿಸಿದ ವ್ಯಾ ಸ್ಕಾಟ್‌ 
ಇವನ ಆಸಾ ನದ ತತ್ತ ಜ್ಞಾ ನಿಗಳಲ್ಲೊಬ್ಬ ಬ್ಸ.ಸ್ರೆ .ಶ. 1224ರಲ್ಲಿ ಫ್ರೆಡರಿಕ್‌ ನೇಪಲ್ಸ್‌ 
ವಿಶ ವಿದ್ಯಾಲಯವನ್ನು ಸ್ಕಾ ಪಿಸಿದನು. ಹಾಳೆ ವಿನ ಪ್ರ ಖ್ಯಾ ತ ಫೈ ದ್ಯಶಾಲೆಯನ್ನು 
ವಿಸ್ಮರಿಸಿ ಅಭಿವೃದ್ಧಿ ಮಾಡಿದನು. ಒಂದು 'ಮೃಗಶಾಲೆಯನ್ನೂ, pa 
“ ಗಿಡುಗ ಬೇಟಿ”ಯ (ಗಡwng) ವಿಷಯವಾಗಿ ಇವನದೊಂದು ಗ್ರಂಥವನಿದೆ. 
ಇದನ್ನು ನೋಡಿದರೆ ಹಕ್ಕಿಗಳ ಪ್ರವೃತ್ತಿ ಗಳನ್ನು ಇವನು ತುಂಬ ಚೆನ್ನಾಗಿ ಅಭ್ಯಸಿ 
ಸಿದ್ದನೆಂದು ತಿಳಿಯುತ್ತದೆ. ಇಟ್ಯಾಲಿಯ ನ್‌ ಭಾಷೆ ನೆಯಲ್ಲಿ ಮೊದಲು ಕವನ "ಬರೆದವರಲ್ಲಿ 
ಇವನೂ ಒಬ್ಬ. ಇಟ್ಯಾಲಿಯನ್‌ ಕವಿತೆ ಹುಟ್ಟಿದ್ದು ನಿಜವಾಗಿ ಇವನ ಆಸ್ಥಾನದಲ್ಲಿ. 
ಶಕ್ತರಾದ ಲೇಖಕರೊಬ್ಬರು ಇವನನ್ನು “ ಆಧುನಿಕರಲ್ಲಿ ಮೊದಲಿಗ "ನೆಂದು ಕಕೆದಿ 
ದ್ಹಾರೆ, ಈ ಹೇಳಿಕೆ ಇವನ ಬೌದ್ಧಿಕ ವ್ಯಕ್ತಿತ್ವದ ಪೂರ್ವಗ್ರಹರಹಿತ ನಿಚಾರ 
ಸೂ ) ತಂತ್ರವನ್ನು ಚೆನ್ನಾಗಿ ಸ್ವಷ್ಟ ಪಡಿಸುತ್ತ ಜೆ, 

ಪೋಪ್‌ ಪದವಿಗೆ ಆಧಾರವಾಗಿದ್ದ ಜೀವಂತಶಕ್ಷಿ ಗಳು ನಶಿಸುತ್ತಾ ಇದ್ದುದಕ್ಕೆ 
ಇನ್ನೂ ಬಲವಾದ ಸೂಚನೆ ಪ್ರಬಲರಾಗುತ್ತಿ ದ್ದ ಫ್ರೆಂಚ್‌ ರಾಜರೊಂದಿಗೆ ಅಷ್ಟ ರಲ್ಲೆ ೯ 
ಪೋಪ್‌ಗಳು ಫರ್ಷಿಸಿದಾಗ ಹೆನ್ನಾ ಗಿ ಕಾಣಿಸಿಕೊಂಡಿತು. ಎಂಡನೇ ಫ್ರಿಡರಿಕನ ಜೀವ 
ಮಾನದಲ್ಲಿ ಜರ್ಮನಿ ಒಡೆದು ಹೋಯಿತು ಅದುವರೆಗೆ ಹೋಹೆನ"ಸ್ಟಾ ಫೆನ್‌ 
ಚಕ್ರವರ್ತಿಗಳು ನಿರ್ವಹಿಸುತ್ತಿ ದ್ದ ಪೋಪ್‌ನ ರಕ್ಷಕ, ಬೆಂಬಲಿಗ, ಮ My ಪ್ರತಿ 
ದ್ವಂದ್ವಿಗಳ ಪಾತ್ರ ಫ್ರೆಂಚ್‌ ದೊರೆಗೆ ಬಂತು. ತಳ್ಳ ಪೋಪ"ಗಳು ಫ್ರೆಂಚ್‌ 
ದೊರೆಗಳಿಗೆ ಜಿಂಬಲಕೊಡುವುದನ್ನು ತಮ ಶ್ರ ಕಾರ್ಯನೀತಿಯ ನ್ನಾಗಿ ಮಾಡಿಕೊಂಡರು. 
ಕೋಮಿನ ಉತ್ತೇಜನ ಮ ತ್ತು ಒಪ್ಪಿ ಸಗಳ ಫ್ರೆಂಚ್‌ರಾಜರನ್ನು ಸಿಸಿಲಿ ಮತ್ತು 
ನೇಸಲ್ಸ್‌ ಗಳಲ್ಲಿ ಸ್ಥಾಪಿಸಲಾಯಿತು. ಷಾರ್ಲಮೇನನ ಸಾಮ್ರಾಜ್ಯವನ್ನು ಪುನಃ 
ಸ್ಥಾಪಿಸಿ ಆಳಬಹುದು ಎಂಬ ಸಾಧ್ಯತೆ ಫ್ರೆಂಚ್‌ದೊರೆಗಳಿಗೆ ಕಾಣಿಸಿಕೊಂಡಿತು. 
ಕಡೆಯ ಹೋಹೆನ್‌ಸ್ಟ್ರಾಫೆನ್‌ ಆದ ಎರಡನೇ ಫ್ರೆಡರಿಕನ ಮರಣಾನಂತರ ಜರ್ಮನಿ 
ಯಲ್ಲಿ ಉತ್ತರಾಧಿಕಾರಿಯಿಲ್ಲದೆ ರಾಜನಿಲ್ಲದ ಕಾಲಕಳೆದು ಹಾಸ್ಸ್‌ ಬರ್ಗಿನ ರುಡಾಲ್ಫ್‌ 
ಮೊದಲನೆ ಹಾಪ್ಸ್‌ ಬರ್‌ ಚಕ್ರವರ್ತಿಯಾಗಿ ಆರಿಸಿ ಬರುತ್ತಲೂ (ಕ್ರಿ.ಶ. 1273) 
ಕೋಮಿನ ಕಾರ ನೀತಿ ತಿರುಗಿ ಕ್ಷಿ ತವಾಗಿ ಪ್ರ ತಿಯೊಬ್ಬ ಸೋಪಿನ ಮನಸ್ಸನ್ನು 
ಅವಲಂಬಿಸಿ ಫ್ರಾ ನ್ಸ್‌ ಮತ್ತು ತತ ನಡುಡೆ ಉಯ್ಯಾ ಲೆ ಆಡಲು 


ಮೊದಲಾಯಿತು. - 1261ರಲ್ಲಿ ಪೂರ್ವದಿಕ್ಕಿನಲ್ಲಿ ಗ್ರೀಕರು ಕಾನ್‌ಸ್ಟಂಓ 
ನೋಪಲ್ಲನ್ನು ಇಸ ವರ್ತಿಗಳಿಂದ ಹೀ ನುನ ಪಡಿಸಿಕೊಂಡರು. ಈ ಗ್ರೀಕ್‌” 
ಸಂತತಿಯ ಸ್ಥಾಪಕ ಮೈಕೇಲ್‌ ಪಾಲಿಯೋ ಲೋಗಸ್‌, ಅಂದರೆ ಎಂಟನೇ ಮೈಕೇಲ್‌, 
ಪೋಪ್‌ನೊಡನೆ ರಾಜಿಯಾಗಲು ತಾತ್ಲಾಲಿಕವಾಗಿ ಅಷ್ಟು ಕಾರ್ಯ ಸಾಧ್ಯ ವಲ್ಲದ 
ಪ್ರಯತ್ನಗಳನ್ನು ನಡೆಸಿ ಕಡೆಗೆ ಕೋಮಿನ ಪ ಪ್ರಭುಭೋಜನ ೨ ಸಂಸಾ ರವನ್ನು ಮಾ 
ಯಾಗಿ ತೊರೆದು ಬಿಟ್ಟನು. ಇದರೊಂದಿಗೆ ಮತ್ತು ಏಷ್ಯದ ಲ್ಯಾಟಿನ್‌ ಗಳ 
ಅವನತಿಗಳೊಂದಿಗೆ ಪೂರ್ವದಿಕ್ಕಿ ನಲ್ಲಿ ಸೋಪ್‌ಗಳ ಪ್ರಾಬಲ್ಯ ಕೊನೆಯಾಯಿತು. 
ಕ್ರಿ.ಶ. 1294 ರಲ್ಲಿ ಬಾನಿಫೇಸ್‌ ಪೋಪನಾದನು. ಇಟಲಿಯವನಾದ 
ಇವನಲ್ಲಿ a ಮೇಲೆ ದ್ವೇಷವೂ, ರೋಮ್‌ ಮಹತ್ಸಂಪ್ರದಾಯ ವುಳ್ಳ ದೈವ 
ನಿಯಮಿತ ಸ ಸಂಸ್ಥೆ ಯೆಂಬ dds ತುಂಬಿದ್ದುವು. ವಟ ಇವ ಅತ್ಯಂತ 
ದರ್ಪದಿಂದ ನಡೆದುಕೊಂಡು ಕ್ರಿ.ಶ. 1300ರಲ್ಲಿ" ಒಂದು ಉತ್ಸ ನ ನಡೆಸಿದನು. 
ಇದಕ್ಕೆ ಅಪಾರ ಸಂಖ್ಯೆ ಯಲ್ಲಿ ಯಾಂತ್ರಿಕರು ರೋಮಿಗೆ ಬು ಸೇರಿದರು. 
4 ಪೋಪ್‌ನ ಖಜಾನೆಗೆ ಅದೆಷ್ಟು ಹಣ ಬಂತೊದರೆ ಸೇಂಟ್‌ ಪೀಟಿರನ ಸಮಾಧಿಯ ಬಳಿ 
ಜನರು ಇಡುತ್ತಿದ್ದ ಕಾಣಿಕೆಗಳನ್ನು ಇಬ್ಬರು ಕುಂಟಿಗಳಿಂದ ಎಳೆದು ಎಳೆದು ಸಂಗ್ರಹಿಸ 
ಬೇಕಾಯಿತು.”* ಆದರೆ ಈ ಉತ್ಸವ ತಂದ ವಿಜಯೀ ಭಾವನೆ ಭ್ರಾಂತಿಕಾರಕ 
ವಾಗಿತ್ತು. ಕ್ರಿ.ಶ. 1302ರಲ್ಲಿ ಬಾನಿಫೇಸ್‌ ಮತ್ತು ಪ್ರೆಂಚ್‌ ದೊರೆಗಳಲ್ಲಿ ವಿವಾದ 
ಹುಟ್ಟಿತು. ಆ ದೊರೆಯ ಮೇಲೆ ಬಹಿಷ್ಕಾರ ಘೋಷಿಸಬೇಕೆಂದಿರುವಷ್ಟರಲ್ಲೇ 
ಪೋಷನೇ ಅನಾಗ್ನಿಯ ತನ್ನ ಪುರಾತನ ಅರಮನೆಯಲ್ಲಿ ಗಿಲಾವು ದ ನೊಗಾರೆತ್‌ 
(Guillame da Nogaret) ನಿಂದ ಇದಕ್ಕಿದ್ದಂತೆ ಬಂಧಿತನಾದನು. ಫ್ರೆಂಚ್‌ 
ರಾಜನ ಕಾರ್ಯಭಾರಿಯಾದ ಇವನು ಪೋಪ್‌ನ ಅರಮನೆಯೊಳಗೆ ಬಲಾತ್ಕಾರದಿಂದ 
ನುಗ್ಗಿ ಮಲಗುವ ಮನೆಯಲ್ಲಿ ಭಯದಿಂದ ಶಿಲುಬೆ ಹಿಡಿದು ಮಲಗಿದ್ದ ಪೋಪನ 
ಹತ್ತಿರ ಹೋಗಿ ಅವನನ್ನು ಬೆದರಿಸಿ ಬೈಗಳ ಸುರಿಮಳೆ ಸುರಿಸಿದನು. ಒಂದೆರಡು 
ದಿನಗಳಾದ ಮೇಲೆ ಊರಿನ ಜನರು ಪೋಪನನ್ನು ಬಂಧನದಿಂದ ಬಿಡಿಸಿದರು. 
ಪೋಪ್‌ ರೋಮಿಗೆ ಹಿಂದಿರುಗಿದನು. ಅಲ್ಲಿ ತಿರುಗಿ ಅವನನ್ನು ಹಿಡಿದು ಆರ್ಲಿನಿವಂಶದ 
ಜನರು ಬಂದಿಯನ್ನಾಗಿ ಮಾಡಿದರು. ಆಘಾತದಿಂದ ನಿರಾಶನಾದ ಪೋಪ್‌ ಕೆಲವು 


ವಾರಕಳೆಯವಷ್ಟ ರಲ್ಲೆ ಅವರ ಕೈಕೆಳಗೆ ಬಂದಿಯಾಗಿಯೇ ತೀರಿಕೊಂಡನು. 


ಪೋಪ" ತಿ ಸಲ ಒರಬಾಟಕ್ಕೆ ಒಳಗಾದಾಗ ಅನಾಗ್ನಿಯ ಜನರು 
ಅಸಮಾಧಾನ ಪಟ್ಟು ಕೆರಳಿ ನೊಗಾರೆತನ ಸೇಕ ಬಿದ್ದು 'ಬಾನಿಫೇಸನನ್ನು ಬಿಡಿಸಿ 
ದರು. ಆದರೆ ಅನಾಗ್ನಿ ಪೋಪನ ಹುಟ್ಟೂರು. ಕ್ರೈಸ್ತ ಪ್ರಪಂಚದ ಮುಖ್ಯಸ್ಥ ನನ್ನು 
ಈ ರೀತಿ ಒರಟಾಗಿ ನಡೆಸಿಕೊಂಡ ಫ್ರೆಂಚ್‌ ದೊರಿಗೆ ಇದರಲ್ಲಿ ಅವನ ಪ್ರ ಪ್ರಜೆಗಳ ಪೂರ್ಣ 


ಜೆ.ಎಚ್‌. ರಾಬಿನ್‌ಸನ್‌. 


೩೧೬ ಮಾನವಿಕ ಕರ್ಣಾಟಕ 


ಸಮ್ಮತಿ ಇದ್ದಿತೆಂಬುದು ಇಲ್ಲಿ ಮು ಖ್ಯವಾ ಗಿ ಗಮನಿಸಬೇಕಾದ ಸಂಗತಿ; ಫ್ರಾನ್ಸಿನ ' 
ಸ್ಮ ವರ್ಗಗಳ (ಶ್ರೀಮಂತರು, ಕ್ರೈಸ್ತ ಸಂಘದವರು, ಮತ್ತು ಸಾಮಾನ ರು) 
ಒಂದು ಸಭೆಯನ್ನು ಕರೆದು ಅವರೆಲ್ಲರ ಒಪ್ಪಿಗೆ ಪಡೆದು ಬಳಿಕವೇ ಈ ರೀತಿ “ಟ್ಟ 
ಕಡೆಯ ಹೆಜ್ಜೆಯನ್ನು ಫ್ರಾನ್ಸಿನ ದೊರೆ ಇಟ್ಟಿದ್ದು. ಹೀಗೆ ತಮ್ಮ ಉತ್ತಮೋತ್ತಮ | 
ಗುರುವನ್ನು ಇಷ್ಟ ಬಂದಂತೆ ನಡೆಸಿಕೊಂಡಾಗಲೂ ಇಟಲಿ, ಜರ್ಮನಿ, ಇಂಗ್ಲೆಂಡ್‌ 
ಎಲ್ಲಿಯೂ ಸಾಮಾನ್ಯ ವಾಗಿ ಸ್ವಲ್ಪ ಕೂಡ ಅಸಮಾಧಾನ ತೋರಿ ಬರಲಿಲ್ಲ. ಕ್ರೈಸ್ತತ್ವದ 
ಭಾವಕೆ ಅದೆಷ್ಟು ಸಃ ಮಾನವರ ಮೇಲೆ ಅದರ ಶಕ್ತಿ ಏನೇನೂ 
ಉಳಿದಿರಲಿಲ್ಲ. 

ಹೆದಿನಾಲ್ಕ ನೆಯ ಶತಮಾನದುದ್ದ ಕ್ಕೂ ಪೋಪ್‌ ಪದವಿ ತನ್ನ ನೈತಿಕ ಪ್ರಭಾವ 
ವನ್ನು ಪುನಃ ಸ ಪಾದಿಸಿಕೊಳ್ಳಿ ಲು pe: ಪ್ರಯತ್ನ ಮಾಡಲಿಲ್ಲ. ಬಾನಿಫೇಸನ 
ನಂತರ ಪೋಪ್‌ ಆಗಿ ಚುನಾಯಿತನಾದ ಮೇಯ ಕ್ಲೆಮೆಂಟ್‌ ಫ ಫ್ರಾನ್ಸಿನವನು. 
ಇದು ಫ್ರಾನ್ಸಿನ ರಾಜ ಫಿಲಿಪ್ಪುನ ಆಯ್ಕೆ. ಈ ಪೋಪ್‌ ರೋಮಿಗೆ ಬರಲೇ ಇಲ್ಲ. 
ಅನಿನ್ಯನ” ಪಟ್ಟಣದಲ್ಲಿ ತನ್ನ ಆಸ್ಥಾನವನ್ನು ಸ್ಥಾಪಿಸಿದನು. ಈ ಪ್ರದೇಶ ಫ್ರೆಂಚ್‌ 
ಪ್ರದೇಶದಿಂದ ಸುತ್ತವರಿಯಲ್ಪಟ್ಟಿದ್ದರೂ ಪೋಪನ ಸ್ವಾಧೀನದಲ್ಲಿದ್ದ ಅಸ್ತಿ. ಇವನ 
ಉತ್ತರಾಧಿಕಾರಿಗಳು ಕ್ರಿ.ಶ. 1377ರವರೆಗೆ ಇ್ಲಿಯೇ ಉಳಿದರು. ಕ್ರ .ಶ. 1377ರಲ್ಲಿ 
ಫೋಪ್‌ ಹನ್ನೊ ಂದನೇ ಗೈಗರಿ ರೋಮಿನ ವ್ಯಾಟಿಕನ್‌ ಅರಮನೆಗೆ! ಹಿಂದಿರುಗಿದನು. 
ಆದರೆ ಇದಕ್ಕೆ ತ ಕ್ರೈಸ್ತ, Hog ಎಲ್ಲರದ್ದು ಬೆಂಬಲವಿರಲಿಲ್ಲ. ಕಾರ್ಡಿನಲ್‌ಗಳೆಲ್ಲಿ 
ರುಂ" ಫ್ರೆಂಚ್‌ಮೂಲದವರಾಗಿದ್ದು ಅವರ ಅಭ್ಯಾಸಗಳು, ಸಂಬಂಧಗಳು 
ಎಲ್ಲಕ್ಕೂ ಆನಿನ್ಯನ್‌ ಪಟ್ಟಿ ಇದಲ್ಲಿ ಬಲವಾದ ಬೇರುಗಳಿದ್ದುವು. ಕ್ರಿ.ಶ. 1378ರಲ್ಲಿ 
ಹನ್ನೊ ಂದನೇ ಗ್ರೆಗರಿ ಸ್ವರ್ಗಸ್ಥ ನಾಗಿ ಇಟಲಿಯ ಆರನೇ ಅರ್ಬನ್‌ ಆರಿಸಲ್ಪಡುತ್ತ ಲೂ 
ಅದನ್ನು ಒಪ್ಪ ದಿದ್ದ ಈ ಕಾರ್ಡಿನಲ್ಲುಗಳು ಆ ಚುನಾವಣೆ ಕ್ರಮಬದ ವಲ್ಲವೆಂದು 
ಘೋಷಿಸಿ ಏಳನೇ ಕ ಮೆಂಟ್‌ ಎಂಬಾತನನ್ನು ಮತೊ ಬ್ಬ ಪೋಷನನ್ನಾಗಿ' ಆರಿಸಿದರು. 
ಇವನೇ ಪ್ರತಿ ಪೋಪ್‌. ಈ ಒಡೆತವನ್ನು 4 ಮಹಾ ವಿಭೇದ *” ಎಂದು ಕರೆಯು 
ತ್ತಾರೆ, ರ ಫ್ರಾನ್ಸಿನಲ್ಲಿ ಉಳಿದು ಕೊಂಡರು. ಫ್ರಾನ್ಸಿನ ನಿರೋಧಿ 
ಗಳಾದ ಅಧಿಸತಿಗಳೆಲ್ಲರೂ- ಚಕ್ರವರ್ತಿ, ಇಂಗ್ಲೆಂಡ್‌, ಹಂಗೆರಿ, ಪೋಲೆಂಡ್‌ ಮತ್ತು 
ಉತ್ತರ ಯೂರೋಪಿನ ರಾಜರು- ಇವರಿಗೆ ವಿಧೇಯರಾ ಗಿದ್ದರು. ಪ್ರತಿಪೋಷ್‌ಗಳು 
ಆವಿನ್ಯನ್ನ್ನ ನಲ್ಲಿ ರುತ್ತಿ ದ್ದು ಇವರಿಗೆ ಫಾ ೨ಾನ್ಸಿನ ರಾಜ, ಅವನ ಮಿತ್ರ ಸ್ಕಾಟ್ಲಿಂಡಿನ ರಾಜ 

ಸ್ಪೇನ್‌, ಪೋರ್ಟುಗಲ್‌ ಮತ್ತು ವಿವಿಧ ಜರ್ಮನ್‌ ೊರೆಗಳು ಬೆಂಬಲಿಗರಾಗಿರು 

ಕದ್ದರು. ಪ್ರತಿಯೊಬ್ಬ ಫೋಪನೂ ತನ್ನ ಎದುರಾಳಿ ಪೋಪನ ಅನುಯಾಯಿಗಳಿಗೆ 
ಬಹಿಷ್ಸಾ ರ ಹಾಕಿ ಶಾಪವಿಡುತ್ತಿದ ನು, 

ಬಕುಕ! ಯೂಕೋಹಿನಾದ್ಯಂತವೂ ಜನರು ಧಾರ್ಮಿಕ ವಿಷಯಗಳಲ್ಲಿ 
ತಮ್ಮಷ್ಟಕ್ಕೆ ತಾನೇ ಚಿಂತನೆ ಮಾಡತೊಡಗಿದ್ದ ರಲ್ಲಿ ಏನೂ ಆಶ್ಚ ರ ವಿಲ್ಲಅಲ್ಲವೇ ? 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೩೧೭ 


ಕ್ರೈಸ್ತ ಪ್ರಪಂಚದಲ್ಲಿ ಆಗ ಅನೇಕ ನೂತನ ಪ್ರಭಾವಗಳು ಉದ ವವಾಗು 
ತಿದ್ದವು. ಕ್ರೈಸ್ತ ಸಂಘದ ವಿವೇಚನೆಗೆ ಅನುಗುಣವಾಗಿ ಇವು ಅದಕ್ಕೆ ಆಧಾರ 
ವಾಗಿರಬಹುದಾಗಿತ್ತು, ಅಥವಾ ಅದಕ್ಕೆ ವಿನಾಶಕರವಾಗಿ ಪರಿಣಮಿಸ ಬನ ಗಿತ್ತು. 
ಫ್ರಾನ್ಸಿಸ್ಪನ್ನರು ಮತ್ತು ಸತ | ಹೀಗೇ ಹುಟ್ಟಿಕೊಂಡಿದ್ದು ಎಂದು ಹಿಂದಿನ 
ಅಧ್ಯಾಯದಲ್ಲಿ ನೋಡಿದ್ದೆ "ವೆ. ಫ್ರಾನ್ಸಿಸ್ಕನ್ನರ ಸಂದರ್ಭದಲ್ಲಿ ಮೊದಲು ಸ್ವಲ್ಪ 
ಹಿಂಸಾಚಾರ ನಡೆಸಿದರೂ" ಈ ಎರಡೂ KA ಳಾ ಕೈಸ್ತ ಸಂಘ ತನ್ನಲ್ಲಿ 
ವಿಲೀನಗೊಳಿಸಿ ಉಪಯೋಗಿಸಿಕೊಂಡಿತು. ಆದರೆ ಉಳಿದ ಇಂತಹ ಗುಂಪುಗಳು 
ಇವುಗಳಿಗಿಂತ ಸ್ಪಷ್ಟವಾಗಿಯೇ ಕ್ರೈಸ್ತ ಸಂಘಕ್ಕೆ ಅವಿಥೇಯವೂ ಅದನ್ನು ಓೀಕಿಸು 
ವಂತಹುವೂ ಆಗಿದ್ದು ವು. ಒಂದೂವರೆ ಶತಮಾನಗಳ ನಂತರ ವೈಕ್ಸಿ ಸ್‌ ಈ 
ರಂಗವನ್ನು ಪ್ರವೇಶಿಸಿದನು. (ಕ್ರಿ.ಶ. 1320-84). ಇವನು ಲಕ್‌ ೧ ಫರ್ಡಿನ 
ಡಾಕ್ಟರೇಟ್‌ ಪಡೆದ ವಿದ್ವಾಂಸ. ತನ್ನ ಜೀವನದ ಬಹುಭಾಗ ಕಳೆದಮೇಲೆ” ಇವನು 
ಪಾದ್ರಿಗಳ ಭ್ರಷ್ಟಾಚಾರಗಳು ಮತ್ತು ಕ್ರೈಸ್ತಸಂಘದ ಬುದ್ಧಿ ಗೇಡಿತನಗಳನ್ನು 
ಕುರಿತು ಯಾವ ಮುಚ್ಚು ಮರೆಯೂ ಇಲ್ಲದಂತೆ ಆಕ್ಷೇಪಣೆಗಳ ಸರಣಿಯನ್ನೆ 
ಹೊರಡಿಸಿದನು. ಬಡತನದಲ್ಲಿದ್ದ ಅನೇಕ ಪಾದ್ರಿಗಳನ್ನು ತನ್ನ ಅಭಿಪ್ರಾಯಗಳನ್ನು 
ಇಂಗ್ಲೆಂಡಿನಾದ್ಯಂತ ಹೆರಡುವುದಕ್ಕಾಗಿ ಸಂಘಟಓಸಿದನು. ಇವರಿಗೆ ವೈಕ್ಸಿಫೈಟ್‌ 
ಗಳೆಂದು ಹೆಸರಾಯಿತು. ಜನರು ತಾವೇ ಕ್ರೈಸ್ತಸಂಘವನ್ನೂ ತನನ್ನೂ ಪರೀಕ್ಷಿಸಿ 
ತೀರ್ಪು ಕೊಡಲಿ ಎಂದು ಬೈ ಬಲ್ಲನ್ನು ಇಂಗ್ಲಿಸಿಗೆ ಭಾಷಾಂತರ ಮಾಡಿದನು. ಸಂತ 
ಫ್ರಾನ್ಸಿಸ್‌ ಮತ್ತು ಸಂತ ಡಾಮಿನಿಕ್‌ ಇವರು ಇವನಷ್ಟು ನಿದ್ವತ್ತುಳ್ಳ ವರೂ 
ಸಮರ್ಥರೂ ಆಗಿರಲಿಲ್ಲ. ಉನ್ನತ ಸ್ಥಾನಗಳಲ್ಲಿದ್ದ ವರ ಬೆಂಬಲ ಇವನಿಗಿತ್ತು. 
ಜನತೆಯಲ್ಲಿ ಭಾರೀ ಸಂಖ್ಯೆಯಲ್ಲಿ ಅನ.ಯಾಯಿಗಳಿದ್ದರು. ಕೋವರತ್‌ ಇವನ ಮೇಲೆ 
ರೋಷಗೊಂಡು ಇವನನ್ನು ಬಂಧಿಸಬೇಕೆಂದು ಆಜ್ಞೆ ಹೊರಡಿಸಿದರೂ ವೈಕ್ಲಿಫ್‌ 
ಸ್ವತಂತ್ರನಾಗಿಯೇ ಕಡೆಯುಸಿರೆಳೆದನು. ಅದರೆ ಕ್ಯಾಥೋಲಿಕ್‌ ಕ್ರೈಸ್ಕಸಂಘವನ್ನು 
ವಿನಾಶದೆಡೆಗೆ ಒಯು ತ್ತಿದ್ದ ಪುರಾತನ ಕಾಳೆಚೇತನ ಈತನ ಅವಶೇಷಗಳನ್ನು 
ಸಮಾಧಿಯಲ್ಲಿ ಉಳಿಯಗೊಡಿಸಲಿಲ್ಲ. ಕ್ರಿ.ಶ.1415ರಲ್ಲಿ ನಡೆದ ಕಾನ್‌ಸ್ಪನ್‌ 
ನಗರದ ಸಭೆಯ ನಿರ್ಣಯದಂತೆ ಇವನ piss ಅವಶೇಷಗಳನ್ನು ಅಗೆದು ಹೊರ 
ತೆಗೆದು EE ಇತ್‌ ಪೋಪ್‌ ಮಾರ್ಟನ್ನ ನ ಆದೇಶಾನುಸಾರ 
ಬಿಷಪ್‌ ಫ್ಲಮಿಂಗನು ಕ್ರಿ.ಶ. 1428ರಲ್ಲಿ ಈ ಅಜೆ ಯನ್ನು “ ಫಾಲಿಸಿದಳು. ಈ 
ಚನ ಕರ ಕಾರ್ಯ ಯಾವನೋ ಒಂಟಿಯಾದ ಶೈತೊಂಸಕ ಕೆಲಸವಾಗಿರಲಿಲ್ಲ; 
ಕ್ರೈಸ್ತ ಸಂಘದ ಅಧಿಕೃತ ಕೃತ್ಯವಾಗಿತ್ತು. 

(ಮುಂದುವರೆಯುತ್ತೆದೆ.) 


ಕ ವಿಮರ್ಶೆ 


೬ 
ಟಿ 


ಕೃತಿ: ಮೆಕೆಂಜಿ ಕೈಫಿಯತ್ತುಗಳು, ಲೇ: ಪುರುಷೋತ್ತಮ ಬಿಳಿನುಲೆ, ಪುಟಗಳು; 
77111 -- 104 (1985) ಬೆಲೆ; ರೂ, 10-00 

ಭಾರತೀಯರಿಗೆ ತಮ್ಮ ದೇಶದ ಇತಿಹಾಸದ ಪ್ರಾ ಚೀನತೆ ಮತ್ತು ಸಂಸ್ಕತಿಯ 
ಶ್ರೀಮಂತಿಕೆ ಪರಿಚಯ ವಾದದ್ನೀ ಪಾಶ್ಚಾತ್ಯರಿಂದ ಸ್‌ ವುದೊಂದು ಐತಿಹಾಸಿಕ 
ಸತ್ಯ. ಬ್ರಿಟಿಷರ ಆಡಳಿತಕಾಲದಲ್ಲಿ ಕೆಲವು ಐರೋಪ್ಯ ಅಧಿಕಾರಿಗಳು ಹಾಗೂ ಮತ 
ಪ್ರಸಾರಕ್ಕೆಂದು ಬಂದ ಪಾದ್ರಿ ಪುರೋಹಿತರು ಇಲ್ಲಿನ ಜನಜೀವನದಲ್ಲಿ ಆಸಕ್ತಿ 
ವಹಿಸಿದರು; ಇಲ್ಲಿನ ಭಾಷ್ಕೆ ಸಾಹಿತ್ಯ, ಆಚಾರವಿಚಾರ, ಇತಿಹಾಸ, ಸಂಸ್ಥೃತಿ 
ಹಾಗೂ ಪುರಾತತ್ತ್ವ ಕ್ಷೇತ್ರಗಳಲ್ಲಿ ದುಡಿದು, ಮೂಲ ಆಕರಗಳನ್ನು ಸಂಗ್ರಹಿಸಿ, 
ಹೆಚ್ಚಿನ ಸಂಶೋಧನೆಗೆ ಬುನಾದಿ ಹಾಕಿದರು. ತರುವಾಯ ಬಂದ ದೇಶೀಯ ಹಾಗೂ 
ವಿದೇಶಿ ವಿದ್ವಾಂಸರನೇಕರು ಈ ಕ್ಷೇತ್ರಗಳಲ್ಲಿ ಹೆಚ್ಚಿನ ಕೆಲಸಮಾಡಲು ಇದರಿಂದ 
ಅನುಕೂಲವಾಯಿತು. 

“ ಕರ್ನಲ್‌ ಮೆಕೆಂಜಿಯೂ ಭಾರತಕ್ಕೆ ಕಡಲಾಜೆಯಿಂದ ಬಂದು, ದುಡಿದವನು. 
ಹಿಂದಿನ ಕವಿಕೃತಿಗಳನ್ನು, ನಾಣ್ಯಗಳನ್ನು, ಶಿಲಾಶಾಸನಗಳನ್ನು ಮತ್ತು ಕೈಫಿಯತ್ತು 
ಗಳನ್ನು ಸಂಗ್ರಹಿಸಿ ರಕ್ಷಿಸಿದ ಇವನಿಗೆ ದಕ್ಷಿಣ ಭಾರತದ ಚರಿತ್ರೆಯಲ್ಲಿ ವಿಶಿಷ್ಟ 
ವಾದ 'ಸ್ಮಾನಪ್ರೊಂದು ಲಭ್ಯ ವಾಗುತ್ತದೆ.” ದಕ್ಷಿಣ ಭಾರತವಿಡೀ ಈತನ ಕಾರ್ಯ 
ಕ್ಷೇತ್ರವಾದರೂ EN ಬಗ್ಗೆ ಈತ ಮಾಡಿದ wi ಅನುಪಮವಾದುದು. ಡಾ| 
ಪುರುಷೋತ್ತಮ ಬಿಳಿಮಲೆ ಅವರ . ಮೆಕೆಂಜಿ ಕೈನಿಯತ್ತುಗಳು' ಎಂಬ ಗ್ರಂಥ 
ಪ್ರಧಾನವಾಗಿ ಮೆಕೆಂಜಿಯ ಜೀವನ ಮತ್ತು ಸಾಧನೆಗಳನ್ನು ಪರಿಚಯಿಸುತ್ತ ದೆ. 
ಈ ಮೊದಲು ಪ್ರಕಟವಾದ, ಮೆಕೆಂಜಿ ಕೈನಿಯತ್ತು ಗಳನ್ನು ಕುರಿತು ಪ್ರೊ. ಕೆ 
ಕುಶಾಲಪ್ಪಗೌಡ ಮತ್ತು ಕೆ. ಚಿನ್ನಪ್ಪ ಸ್ನಗೌಡರು ರಚಿಸಿದ ಗ್ರಂಥಕ್ಕೆ ಪೂರಕವಾಗಿದೆ 
ಈ ಕೃತಿ. ತಮ *ಗ್ರಂಥದ ವ್ಯಾಪ್ತಿ ಏನೆಂಬುದನ್ನು ಕಟಕ; ತಮ್ಮ 
" ಪ್ರಸ್ತಾವನೆ ಯಲ್ಲೇ igh : " ಮೆಕೆಂಜಿಯ ಸಾಧನೆಯನ್ನು ಪರಿಚಯಿ 
ಸುವುದಸ್ಟ € ನನ್ನ ಉದ್ದೆ (ಶೆ. ವೃತ್ತಿ ಶ್ರಿಯಿಂದ ಇಂಜಿನಿಯರ್‌ ಆದ ಅವನ ಆಸಕ್ತಿ 
ಮತ್ತು ಇಾದನೆಗಳು ಕನ್ನಡಿಗರಿಗೆ ತಿಳದಿರಬೇಕೆಂಬ ಆಸೆ ನನಗಿದೆ.” 

“ಡಾ ಪುರುಷೋತ್ತಮ ಬಿಳಿಮಲೆ ತಮ್ಮ ಕೃತಿಯನ್ನು ಎರಡು ಪ್ರಧಾನ 
ಭಾಗಗಳಾಗಿ ನಿಂಗಡಿಸಿಕೊಂಡಿದ್ದಾರೆ. ಮೊದಲ ಭಾಗದಲ್ಲಿ ಮೆಕೆಂಜಿ ಜೀವನ, ಆತನ 
ಸಂಗ್ರ ಹಕಾರ್ಯ ಹಾಗೂ ಸಹಾಯಕರು, ! ಮೆಕೆಂಜಿ ಸಂಗ್ರಹ 'ದ ಚರಿತ್ರೆ ಮತ್ತು 


೩೨೦ ಮಾನವಿಕ ಕರ್ಣಾಟಕ 


ಮೈ ಸೂರಿನ ಇತಿಹಾಸ 'ಮತ್ತು 4 ಮೆಕೆಂಜಿ ಸಂಗ್ರಹಗಳನ್ನು ಕುರಿತು ವಿವರಿಸ 
ಲಾಗಿದೆ. ಮೆಕೆಂಜಿಯ ಬಗ್ಗೆ ಲಭ್ಯವಿರುವ ಎಲ್ಲ ಮಾಹಿತಿಗಳನ್ನೂ ಲೇಖಕರು 
ಸಂಗ್ರಹಿಸಿ ಆತನ ವೃತ್ತಿ ಜೀವನದ ಪರಿಚಯ ಮಾಡಿಕೊಡುತ್ತಾರೆ. ಮೆಕೆಂಜಿ ತನ್ನ 
ಸಂಗ್ರಹಕ್ಕೆ ಒಟ್ಟು ಸುಮಾರು ಹದಿನೈದು ಸಾವಿರ ಪೌಂಡುಗಳನ್ನು ವ್ಯಯಿಸಿರ 
ಬೇಕೆಂದು ಅಂದಾಜು ಮಾಡಿದೆ; ತನ್ನ್ನ ಒಟ್ಟು ಸಂಪಾದನೆಯ ಶೇ. ಹತ್ತ ರಷ್ಟು ತನ್ನ 
ಕೆಲಸದಲ್ಲಿ ತುಂಬ ನೆರವಾದ ಕಾವಲಿ ಅಕ ಒಯ್ಯೆನಿಗೆ ಸಲ್ಪಬೇಕೆಂದು ಮಕೆಂಜ 
ಉಯಿಲು ಬರೆದಿದ್ದ, ಇವುಗಳಿಂದ ಆತನ "ಕಾರ್ಯಕ್ರದ್ಧೆ ಮಾತ್ರವಲ್ಲ, ಉನ್ನತ 
ವ್ಯಕ್ತಿತ್ವ, ತನ್ನ ಸಹಾಯಕನ ಬಗ್ಗೆ ಇದ್ದ ವಿಶ್ವಾಸ, ಕೃತಜ್ಞತೆ ಎದ್ದುಕಾಣುತ್ತದೆ. 
ತನಸ್ಸಿನಂಥ ದುಡಿಮೆ, ಸಹಾಯಕರಾದ ಪಂಡಿತರನ್ನು ನಡಸಿಕೊಳ್ಳು ತ್ರಿ ದ್ದ ರೀತಿಗಳಿಂದ 
ಮೆಕೆಂಜಿಗೆ " ಒಂದು ದೊಡ್ಡ ಸಂಸ್ಥೆ ನಿರ್ವಹಿಸಬಹುದಾದ ಕೆಲಸ ನನ್ನು ' ಸಾಧಿಸಲು 
ಸಾಧ್ಯವಾದುದು ಮೆಕೆಂಜಿ ಸಂಗ್ರಹದ ಒಂದು ದೊಡ್ಡ ಪಾಲು ಇಂಗ್ಲೆಂಡನ್ನು ಸೇರಿತು. 
ಆದರೂ “ಇಲಿ ಗೆದ್ದಲುಗಳು ತಿಂದೂ ಸುಮಾರು 8000 ಪ್ರತಿಗಳು ಇಂದಿಗೂ 
ಮೆಕೆಂಜಿ ಸಂಗ್ರಹದಲ್ಲಿ ಉಳಿದುಕೊಂಡಿವೆ. ಶಾಸನಗಳ ಮತ್ತು ಇತರ ದಾಖಲೆಗಳ 
ಸಂಗ್ರಹಗಳ ಸಂಖ್ಯೆ ಸುಮಾರು ಹತ್ತುಸಾವಿರಕ್ಕೂ ಹೆಚ್ಚಿವೆ. ಇದರಿಂದ ಮೆಕೆಂಜಿ 
ಮಾಡಿದ ಕೆಲಸದ ಪ್ರಮಾಣದ ಅರಿವುಂಟಾಗಬಹುದು. 

ಮೊದಲ ಭಾಗದಲ್ಲಿಯೆ ಕೈಫಿಯತ್ತು ಗಳನ್ನು ಕುರಿತು ವಿವರಿಸಲಾಗಿದೆ. 
ಕೈಫಿಯತ್ತು ಎಂಬ ಶಬ್ದ ಕ್ರೈ ಹಲವು ಅರ್ಥಗಳಿದ್ದರೂ ಮೆಕೆಂಜಿ " ವಿವರಗಳನ್ನೊ ಳ 
ಗೊಂಡ ದಾಖಲೆ' sh ಅರ್ಥದಲ್ಲಿ ಕೈಫಿಯತ್ತ ನ್ನು ಬಳಸಿಕೊಂಡಿದ್ದಾ ಸೆ. 
ಕೈ ಫಿಯತ್ತಿಗೂ ಬಖೈರು, ನಾಮೆ, ವಿವರ ಹಾಗೂ ಗೆಜೆಟಯರುಗಳಿಗೂ ಇರುವ 
ತ ೬ ವ್ಯತ್ಯಾಸಗಳನ್ನು ಲೇಖಕರು ಸರಿಯಾಗಿಯೇ ಗುರುತಿಸಿದ್ದಾಕೆ. ಮೆಕೆಂಜಿಯು 
ಕೈಫಿಯತ್ತುಗಳನ್ನು ಬರೆಸಿದುದರ ಉದ್ದೇಶವನ್ನು ಆತನ ಪತ್ರವೊಂದರ ಈ ಸಾಲು 
ಗಳಲ್ಲಿ ಕಾಣಬಹುದು : “....ಹಿಂದೂ ಜನರ ಬದುಕಿನ ಮೇಲೆ ಬಹಳಷ್ಟು ಬೆಳಕು 
ಬೀರಬಲ್ಲ ಅನೇಕ ಶೀ ಲಾಶಾಸನಗಳನ್ನೂ ಮತ್ತು ತಾಮ್ರ ಶಾಸನಗಳನ್ನೂ ನಾನು 
ಈಚೆಗೆ ಸಂಗ್ರಹಿಸಿದೆ. ಇದರ ಜೊತೆಯಲ್ಲಿಯೇ ಮೂರುಸಾನಿರಕ್ಕೂ ಮಿಕ್ಕು 
ಬರಹೆಗಳನ್ನು ಸಂಗ್ರಹಿಸಿದೆ... ಇಲ್ಲಿಯವರೆಗೆ ಈ ಕ್ಷೇತ್ರದಲ್ಲಿ ಯಾರೂ ಇಂಥ ಕೆಲಸ 
ಮಾಡಲಿಲ್ಲ ಮತ್ತು ಯಾರೂ ಇಂಥ ಕೆಲಸಗಳನ್ನು ಗಮನಿಸಲಿಲ್ಲ... ಇವೆಲ್ಲಾ ಈ 
ನಾಡಿನ ಜನರು ಬದುಕಿದ ರೀತಿಯನ್ನೂ ಮುಖ್ಯವಾಗಿ ತೋರಿಸುತ್ತಿವೆ.” 

ಕ್ಷೇತ್ರಕಾರ್ಯ ಮಾಡದೆ ನಡೆಸಿದ ಸಂಶೋಧನೆ ಅಸಮಗ್ರನೆನ್ನಿಸತ್ತಡೆ. 
& ಹಳ್ಳಿ ಹಳ್ಳಿ ಗಳಲ್ಲಿ ಸುತ್ತಾಡಿ, ಆ ಹಳ್ಳಿಗಳ ಬಗೆಗಿನ ವಿಚಾರ ಸಂಗ್ರಹಣೆಯ ಕೆಲಸ 
ದಿಂದ ಮಾತ್ರ ನಮ್ಮ ಹಳ್ಳಿಗಳ ಬಗ್ಗೆ ಸಮಗ್ರ ಅರಿವು ಮೂಡಲು ಡಿ ». ಎಂಬ 
ಮಾತಿನ ಹಿಂದಿನ ಲೇಖಕರ ಕಳಕಳಿಯನ್ನು ಸಂಶೋಧನ ವಿದ್ಯಾರ್ಥಿಗಳು ಗ್ರಹಿಸಬೇಕು. 
ಮೆಕೆಂಜಿಯಂಥ ಮಹಾನುಭಾವರ ಚನ ಮತ್ತು ಸಾಧನೆ ನಮಗೆ ಸ್ಫೂ ರ್ತಿಯಾಗ 


ಫೇ TUN 


ಪುಸ್ತಕ ವಿಮರ್ಶೆ ೩೨೧ 


ಬೇಕು ; ನಾಡಿನ ಇತಿಹಾಸ, ಭೌಗೋಳಿಕ ಪರಿಚಯ, ಧರ್ಮ, ಜಾನಪದ, ಸಾಹಿತ್ಯ, 
ಸ್ಥಳಪುರಾಣ, ಬೆಳೆ, ಜಾತಿರಿವಾಜುಗಳು ಇತ್ಯಾದಿ ಹತ್ತು ಹಲವು ವಿಷಯಗಳಲ್ಲಿ 
ಸಂಶೋಧನೆ ನಡೆಸುವವರಿಗೆ " ಮೆಕೆಂಜಿ ಸಂಗ್ರಹ” ಮಾದರಿಯಾಗುತ್ತದೆ. ಹಾಗೆಂದು 
ಅದರಲ್ಲಿ ದೋಷ ಇಲ್ಲವೆಂದಲ್ಲ. ಸತ್ಯ ಮತ್ತು ಮಿಥ್ಯ, ಕಲ್ಪನೆ ಮತ್ತು ವಾಸ್ತವ, 
ದಂತಕಥೆ ಮತ್ತು ಇತಿಹಾಸ ಅದರಲ್ಲಿ ಬೆರೆತಿರುವುದು ನಿಜವೇ, ಏನೂ ಇಲ್ಲದಿದ್ದಾಗ, 
ಆತ ಸಿಕ್ಕದ್ದನ್ನ್ನೆಲ್ಲ ಸಂಗ್ರಹಿಸಿದ ಎನ್ನುವುದನ್ನೂ ನಾವು ಮನಗಾಣಬೇಕು. ಆಕರಗಳ 
ಸಂಗ್ರ ಹವಿದ್ದಲ್ಲಿ ವಸ್ತುನಿಷ್ಠ ವಿಶ್ಲೇಷಣೆ, ಸಂಶೋಧನೆ ಸಾಧ್ಯವಾಗುತ್ತದೆ. 
ಎರಡನೆಯ ಭಾಗ ಅಥವಾ ಅಧ್ಯಾಯ ಹೆಚ್ಚು ವಿಸ್ತೃತವಾದುದು. ದಕ್ಷಿಣ 
ಕನ್ನಡ ಜಿಲ್ಲೆಗೆ ಸಂಬಂಧಿಸಿದ ಆರು ಕೈಫಿಯತ್ತುಗಳನ್ನು-.-ಚೌಟರ ಕೈಫಿಯತ್ತು, 
ಕಾರ್ಕಳವನ್ನು ಆಳಿದವರು, ಅಜಿಲರ ಕೈಫಿಯತ್ತು, ಕಡಬಾ ಸಂಸ್ಥಾನದ ಕೈಫಿಯತ್ತು, 
ಜಮಲಾಬಾದ್‌ ಕೋಟಿಯ ಕೈಫಿಯತ್ತು ಹಾಗೂ ಕುಂದಾಪೂರ ಕೈಫಿಯತ್ತು 
ಆರಿಸಿಕೊಂಡ ಲೇಖಕರು ಈ ಪ್ರದೇಶದ ಇತಿಹಾಸ್ಕ ಆಡಳಿತ ಪದ್ಧತಿ, ಆರ್ಥಿಕ 
ವಿಚಾರ, ಸಾಮಾಜಿಕ ಸಂಗತಿಗಳು, ನಂಬಿಕೆ ಮತ್ತು ಆಚರಣೆಗಳು, ಧಾರ್ಮಿಕ 
ಪರಿಸ್ಥಿತಿ, ಕುಟುಂಬ ವಿಚಾರಗಳು ಮುಂತಾದವನ್ನು ಕುರಿತು ವಿವೇಚಿಸಿದ್ದಾರೆ. 
ಸಮಕಾಲೀನ ಶಾಸನಾಧಾರಗಳನ್ನು ಪರಿಶೀಲಿಸಿರುವುದು ಮೆಚ್ಚುಗೆಗೆ ಪಾತ್ರ 
ವಾಗುತ್ತದೆ. ಇತಿಹಾಸದ ಅಭ್ಯಾಸಿಗೆ ಈ ಅಧ್ಯಾಯ ಹೆಚ್ಚು ಉಪಯುಕ್ತವೆನ್ಸಿಸು 


'ತೃದೆ. ಆದರೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯ ಆರು ಕೈಫಿಯತ್ತುಗಳನ್ನ ಷ್ಟೇ 


ಆರಿಸಿಕೊಂಡಿರುವುದರಿಂದ ಕೃತಿಯ ಶೀರ್ಷಿಕೆಯ ವ್ಯಾಪ್ತಿ ಸಂಕುಚಿತಗೊಂಡಿದೆ. 

ಲೇಖಕರು ತಮ್ಮ ಅಧ್ಯಯನಕ್ಕೆ ಬಳಸಿಕೊಂಡ ಕೈಫಿಯತ್ತು,ಗಳಲ್ಲಿರುವ 
ವಿದೇಶೀ ಪದಗಳು, ವ್ಯಕ್ತಿನಾಮಗಳು, ಸ್ಥಳನಾಮಗಳು ಹಾಗೂ ಬಿರುದುಗಳನ್ನು 
ಅನುಬಂಧದಲ್ಲಿ ಅಕಾರಾದಿಯಾಗಿ ಜೋಡಿಸಿಕೊಟ್ಟಿ ದ್ದಾರೆ, ಆದರೆ ಬಿರುದುಗಳ 
ಪಟ್ಟಿಯಲ್ಲಿ ಸೂಚಿಸಿರುವ ತ್ಯಾಗಿ, ಕೀರ್ತಿವಂತ, ದೇವತಾಭಕ್ತಿ ಸರ, ಸತ್ಪಾತ್ರದಾನಿ 
ಇತ್ಯಾದಿ ವಾಸ್ತವವಾಗಿ ಬಿರುದುಗಳಲ್ಲ; ತವುಳವ ಕುಲಸ್ಕಾಪನಾಚಾರ್ಯ, ತಟ್ಟಿ 
ಪೊಂಬುಚ ಪುರವರಾಧೀಶ್ವರ ಮುಂತಾದವಷ್ಟೇ ಬಿರುದುಗಳು. 

ಕೃತಿಯ ರಕ್ಬಾಪುಟ ತುಂಬ ಸುಂದರವಾಗಿದೆ, ಲ್ಯಾಮಿನೇಶನ್‌ ಇದ್ದರೆ ಇನ್ನೂ 
ಭರ್ಜರಿಯಾಗಿ ಕಾಣುತ್ತಿತ್ತೇನೋ ! ಹಿಂಪುಟದಲ್ಲಿ ಕೀಖಾಚಿತ್ರದ ಕೆಳಗೆ "ಮೆಕೆಂರಿುು' 
ಎಂದಿದ್ದರೂ ಕೃತಿಯುದ್ದಕ್ಕೂ . ಮೆಕೆಂಜಿ' ಎಂಬ ರೂಪವನ್ನೇ ಬಳಸಿಕೊಳ್ಳ 
ಲಾಗಿದೆ. ಒಳಪುಟಿಗಳಲ್ಲನ ಮುದ್ರಣಜೋಷಗಳ ಬಗೆಗೆ ಹೆಚ್ಚು ಗಮನ ನೀಡ 
ಬೇಕಿತ್ತು. ಜಿ. ವರದರಾಜರಾವ್‌ ಅವರು ಜಿ. ವರದರಾಯ (ಪು. 35) ರಾಗಿದ್ದಾರೆ; 
desciples (ಪು. 6), thease (ಪು. 26) ಮುಂತಾದ ಮುದ್ರಣದೋಷಗಳೂ 
ನುಸುಳಿವೆ. ಮುಖ್ಯವಾಗಿ ಇಸವಿಗಳನ್ನು ನಮೂದಿಸುವಾಗ--1783ಕ್ಕೆ 1883 
(ಪು, 2) ಹಾಗೂ 1793 (ಪು. 3), 1788ಕ್ಕೆ 1888 (ಪು. 64)--ತಪ್ಪಾಗ 


೩೨೨ ಮಾನವಿಕ ಕರ್ಣಾಟಕ 


ಬಾರದಿತ್ತು, ಹೈದರ- ಹಯಿದರ, ಪೊನ್ನೆ ಚಾರು-ಸನ್ನೆ ಚಾರು ಎಂಬ ರೂಪಗಳು 
ಕಾಣಸಿಗುತ್ತವೆ. “ ಸುಮಾರು 8ನೇ ಶತಮಾನದಿಂದಲೂ ಉಪ್ಪಿನಂಗಡಿ ತಾಲೂಕಿನ 
ಮುಖ್ಯ ಪಟ್ಟಣವಾಗಿ ” (ಪು. 66) ಎಂಬ ವಾಕ್ಯಭಾಗದ ಅನ್ವಯ ಸರಿಯಾಗು 
ವುದಿಲ್ಲ. ಪ್ರಾಮುಖ್ಯತೆ, ಪ್ರಾಧಾನ್ಯತೆ, ವೈವಿಧ್ಯತೆ ಇತ್ಯಾದಿ ಶಬ್ದಗಳಲ್ಲಿನ "ತೆ' 
ಇಲ್ಲದಿದ್ದರೂ ಅರ್ಥಕ್ಕೆ ಬಾಧಕವಾಗುವುದಿಲ್ಲ. " ಪ್ರಾಚ್ಯ' (ಪು. 13) ಎಂಬುದಕ್ಕಿಂತ 
" ಪುರಾತತ್ತ್ವ ಹೆಚ್ಚು ಸೂಕ್ತವಾದ ಶಬ್ದ. ಇವೆಲ್ಲ ತೀರ ಗೌಣವಾದ ಹಾಗೂ 
ಸರಿಸಡಿಸಬಹುದಾದ ದೋಷಗಳು. ಇವೇನು ಕೃತಿಯ ಯೋಗ್ಯತೆ_ಉಪಯುಕ್ತತೆ 
ಗಳನ್ನು ಕುಂದಿಸುವುದಿಲ್ಲ. ಮುಂದಿನ ಆವೃತ್ತಿಯಲ್ಲಿ ಈ ಸಣ್ಣ ಪುಟ್ಟಿ ದೋಷಗಳ 
ನಿವಾರಣೆಯಾಗುತ್ತದೆಂಬ ನಂಬಿಕೆ-ಭರವಸೆ ಹೊಂದಬಹುದು. ಲೇಖಕರ ನಿರೂಪಣೆ 
ನೇರ ಹಾಗೂ ಸರಳ, ಸ 

ಒಟ್ಟಿನಲ್ಲಿ ಮೆಕೆಂಜಿ " ಕೈಫಿಯತ್ತುಗಳು ' ಒಂದು ಸ್ವಾಗತಾರ್ಹ ಸೇರ್ಪಡೆ. 
ಲೇಖಕ ಪುರುಷೋತ್ತಮ ಬಿಳಿಮಲೆ ಅವರು ಪ್ರಕಾಶಕರೂ ಆಗಿ ಎರಡು ರೀತಿಯಲ್ಲಿ 
ಶ್ರಮವಹಿಸಿದ್ದಾರೆ. ಅವರ ಪ್ರಯತ್ನಕ್ಕೆ ಯಶ ದೊರೆಯಲಿ ಮತ್ತು ಮೆಕೆಂಜಿ 
ಕೈಫಿಯತ್ತುಗಳನ್ನು ಕುರಿತ ಬೃಹದ್ಗ ೨ಂಥವೊಂದು ಅವರಿಂದ ಬರಲಿ ಎನ್ನು ವುದು 


ನಮ್ಮ ಹಾರೈಕೆ. 


ಎಚ್‌. ಎಂ. ನಾಗರಾಜರಾವ್‌ 


| 


ಸಂಪಾದಕೀಯ 


ಈ ಸಂಚಿಕೆಯೊಂದಿಗೆ ಮಾನವಿಕ ಕರ್ಣಾಟಕ ಹದಿನಾರುವರ್ಷ ತುಂಬಿದ 
" ಹೋಡತಿ' ಯಾಗಿದೆ. ಈ ಪ್ರೌಢಾವಸ್ಥೆಯಲ್ಲಿ ಇದು ಮಾನವಿಕ ಶಾಸ್ತ್ರಗಳ ವಿವಿಧ 
ಮುಖಗಳಿಗೆ ಸಂಬಂಧಿಸಿದ ಹಲವು ರೀತಿಯ ಸಂಶೋಧನಾತ್ಮಕ ಲೇಖನಗಳನ್ನು 
ಓದುಗರಿಗೆ ನೀಡುತ್ತಾ ಬಂದಿದ್ದು ತನ್ನ ಉಪಯುಕ್ತತೆಯನ್ನು ಸಾಧಿಸಿಕೊಂಡು 
ಬಂದಿದೆ. 


ಅಷ್ಟೇ ಅಲ್ಲ. ಕನ್ನಡದಲ್ಲಿ ಬರೆಯಲು ಸಂಶೋಧಕರಿಗೆ ಹೆಚ್ಚಿನ ಪ್ರೋತ್ಸಾಹ 
ನೀಡುವ ದೃಷ್ಟಿಯಿಂದ ಪ್ರೌಢ ವಿದ್ವತ್ಪೂರ್ಣ ಲೇಖನಗಳೊಂದಿಗೆ ಇದೀಗ ತಾನೆ 
ಸಂಶೋಧನಾರಂಗಕ್ಕೆ ಕಾಲಿಡುತ್ತಿರುವ ಹಲವಾರು ಕಿರಿಯ ಸಂಶೋಧಕರಿಗೂ ಅಗತ್ಯ 
ವಾದ ಲೇಖನ ಪ್ರಕಟಣೆಗೆ ಅವಕಾಶ ನೀಡುತ್ತಾ ಬಂದಿದೆ. ಇಂಥ ಪ್ರೋತ್ಸಾಹ 
ನೀಡಿಕೆ ಯೋಜನೆಯನ್ನು ಕೈಗೊಂಡಾಗ ಲೇಖನಗಳ ಗುಣಮಟ್ಟ ಸ್ವಲ್ಪಮಟ್ಟಿಗೆ 
ಕಡಿಮೆಯಾಗುವುದು ಸ್ವಾಭಾವಿಕವೇ, ಆದರೂ ಹೊಸಪೀಳಿಗೆಯ ಲೇಖಕರಿಗೆ ಕನ್ನಡ 
ದಲ್ಲಿ ಬರೆಯಲು ಅವಕಾಶವೊದಗಿಸಿಕೊಡುವ ದೃಷ್ಟಿಯಿಂದ ಅಂಥ ಲೇಖನಗಳನ್ನು 
ನಾವು ಪ್ರಕಟಣೆಗೆ ಸ್ವೀಕರಿಸುವುದು ಅನಿವಾರ್ಯ ; ಈ ನೀತಿಯನ್ನು ಕೈಬಿಟ್ಟದ್ದೇ 
ಆದರೆ " ಮಾನವಿಕ ಕರ್ಣಾಟಕ' ದ ಥ್ರೇಯೋದ್ದೇಶಗಳನ್ನೆೇ ಕೈ ಬಿಟ್ಟಂತೆ ಆದೀತು. 
ವ್ರ ದೃಷ್ಟಿಕೋನದಿಂದ ವಾಚಕರು ಈ ಫಿಯತಕಾಲಿಕದಲ್ಲಿರಬಹುದಾದ ಹಲವು 
ದೋಷಗಳನ್ನು 4 ಹಂಸಕ್ಷೀರನ್ಯಾಯ ಶ್ರ ದನ್ವೇಯ ಸ್ವೀಕರಿಸಬೇಕಾಗಿ ನಿನಂತಿ. 

" ಮಾನವಿಕ ಕರ್ಣಾಟಕದ 16ನೆಯ ಸಂಪುಟದ ಬಗ್ಗೆ ಒಂದುಮಾತು. 
ಈ ಸಂಪುಟದ ನಾಲ್ಕು ಸಂಚಿಕೆಗಳು ಸಕಾಲಕ್ಕೆ ಓದುಗರ ಕೆ,ಸೇರಲಿಲ್ಲ. ಕಾರಣ 
ಹಲವಾರು ; ಅವುಗಳ ಪ್ರಸ್ತಾಪ ಇಲ್ಲಿ ಅಪ್ರಸ್ತುತ... ಆದರೆ ತಡವಾದರೂ ತನ್ನ 
ವೈವಿಧ್ಯ ಮತ್ತು ಸೌಂದರ್ಯವನ್ನು ಉಳಿಸಿಕೊಂಡು ಬಂದಿರುವುದೇ ಅಲ್ಲದೆ ತನ್ನ 
ಲೇಖಕರ ಪರಿಧಿಯನ್ನು ವಿಸ್ಮರಿಸಿಕೊಂಡಿದೆ. ಕರ್ನಾಟಕದ, ದಕ್ಷಿಣ ಭಾರತದ, ಏಕೆ 
ದೂರದ ಕಲ್ಪತ್ತೆಯಿಂದಲೂ ಈ ಸಂಪುಟದ ಲೇಖಕರು ತಮ್ಮ ಲೇಖನಗಳನ್ನು 
ಪ್ರಕಟಣೆಗೆ ಕಳಿಸುತ್ತಿದ್ದಾರೆ. ಭಾಷಾಶಾಸ್ತ್ರ, ಇತಿಹಾಸ, ಕಲೆ, ತೌಲನಿಕ ಕಾವ್ಯ 
ಅಧ್ಯಯನ, ಅರ್ಥಶಾಸ್ತ್ರ, ವಾಣಿಜ್ಯ, ಶಿಕ್ಷಣ, ಶಾಸನಶಾಸ್ತ್ರ, i 
ರಾಜನೀತಿ, ತತ್ವಶಾಸ್ತ್ರ, ಕೈಗಾರಿಕೆ-ಹೀಗೆ ಹಲವಾರು ಕ್ಷೇತ್ರಗಳಿಗೆ ಬಾಸ ತ 
ಲೇಖನಗಳೇ ಅಲ್ಲದೆ, ಮಹಾನ್‌ ವ್ಯಕ್ತಿಗಳ ಜೀವನಸಾಧನೆಗಳನ್ನು ಪರಿಚಯಿಸುವ 


. ಹೆಲವು ರೀತಿಯ ಲೇಖನಗಳನ್ನು ವಾಚಕರಿಗೆ ನೀಡುತ್ತಿದೆ. 


೩೨೪ ಮಾನವಿಕ ಕರ್ಣಾಟಕ 


ಈ ಸಂಪಾದಕವರ್ಗ ಸಂಪಾದನಾಕಾರ್ಯ ವಹಿಸಿಕೊಂಡಂದಿನಿಂದ ಇತಿಹಾಸ 
ಕ್ಷೇತ್ರದ ಉತ್ತಮ ಗ್ರಂಥಗಳಲ್ಲೊಂದೆನಿದ ಎಚ್‌. ಜಿ, ವೆಲ್ಸರ “ Short History 
of the World’ ಎಂಬ ಗ್ರಂಥದ ಕನ್ನಡಾನುವಾದವನ್ನು ಅನುಕ್ರಮವಾಗಿ 


ಪ್ರಕಟಿಸುತ್ತ ಬಂದಿರುವುದು ಸರಿಯಷ್ಟೆ. ಈ. ಸಂಪುಟದೊಂದಿಗೆ ಅದರ ಮೂರನೆಯ 


ಎರಡರಷ್ಟನ್ನು ಪ್ರಕಟಿಸಲಾಗಿದೆ, ಇನ್ನು 5-6 ಸಂಚಿಕೆಗಳಲ್ಲಿ ಅದು ಮುಕ್ತಾಯ 
ಗೊಳ್ಳಬಹುದು. 

ಕನ್ನಡದಲ್ಲಿ ಸಂಶೋಧನಾ ಲೇಖನಗಳು ಸಿಕ್ಕುವುದಿಲ್ಲ. ಆದುದರಿಂದ ಇಂಥ 
ಸಂಶೋಧನಾ ನಿಯತಕಾಲಿಕೆಗಳನ್ನು ಪ್ರಕಟಿಸುವುದು ಕಷ್ಟ ಸಾಧ್ಯ ಎಂಬ ಅಭಿಮತ 
ಇತ್ತಿ (ಚಿನವರೆಗೂ ಇತ್ತಪ್ಟೆ. ಆದಕೆ ಈ ಮೂರು ವರ್ಷಗಳಿಂದ ನಮ್ಮ ಅನುಭವ 
ಬೇಕೆಯೇ ಆಗಿದೆ. ಸಂಪುಟಗಳು ಕ್ಲುಪ್ತ ಕಾಲಕ್ಕೆ ಪ್ರಕಟಗೊಂಡದ್ದೇ ಆದರೆ 
ಲೇಖನಗಳ ಅಭಾವವೇನೂ ಕಂಡುಬರುವುದಿಲ್ಲ. ಈ ಮೂರು ವರ್ಷಗಳಿಂದ ಪ್ರತಿ 
ಸಂಪುಟದಲ್ಲಿ ಸುಮಾರು 450-500 ಪುಟಗಳಷ್ಟು ವಿಷಯ ನೀಡಲು ಸಂಪಾದಕ 
ವರ್ಗಕ್ಕೆ ಏನೇನೂ ಕಷ್ಟವಾಗಿಲ್ಲ. 

ಸಂಪಾದಕವರ್ಗ " ಮಾನವಿಕ ಕರ್ಣಾಟಕ `ದ ಗುಣಮಟ್ಟವನ್ನು ಇನ್ನೂ 
ಸುಧಾರಿಸಬೇಕೆಂದು ಆಶಯಿಸುತ್ತದೆ. ಅದರ ಸಾಫಲ್ಯಕ್ಕೆ ಲೇಖಕ-ವಾಚಕ ಸಮೂಹ 
ಹೆಚ್ಚಿನ ನೆರವು ನೀಡುತ್ತದೆಂದು ನಾವು ನಂಬಿದ್ದೇವೆ. 


ಬಿ. ಕೆ. ಗುರುರಾಜರಾವ್‌ 
ಸಂಪಾದಕ 


ಕೆ.ಸಂ. ೨೮೨೦೧--ಎಂಯುಪಿಎಂ--೩೨೫ ಪ್ರತಿಗಳು--೨೭ ೬೮೭ 


ಮೈಸೂರು ವಿಕ್ಠನಿದ್ಯಾನಿಲಯದ ಕ್ರೈಮಾಸಿಕಗಳು 


ರೇ ಪ್ರಬುದ್ಧ ಕರ್ಣಾಟಕ 
| ೫ೇ ಮಾನವಿಕ ಕರ್ಣಾಟಕ 
1 ವಿಜ್ಞಾನ ಕರ್ನಾಟಕ 


ವಾರ್ಷಿಕ ಚಂದಾ 
(ಪ್ರತಿಯೊಂದಕ್ಕೂ ಅಂಜಿ ವೆಚ್ಚ ಸೇರಿ) 


ವಿದ್ಯಾರ್ಥಿಗಳಿಗೆ ೬... ಐದು ರೂಪಾಯಿ 
ಇತರರಿಗೆ ೬. ಹತ್ತು ರೂಪಾಯಿ 
ಸಂಸ್ಥೆಗಳಿಗೆ ತಾ ಹದಿನ್ಸೆದು ರೂಪಾಯಿ 


(ಆಜೀವ ಸದಸ್ಯತ್ವ: ನೂರು ರೂಪಾಯಿಗಳು) 
,(ಪ್ರುತಿಯೊಂದಕ್ಕೂ) 


ಡೈರೆಕ್ಟರ್‌ 
0) ೪ 
4 ಪ್ರಸಾರಾಂಗ? 
ಮಾನಸಗಂಗೋತ್ರಿ, ಮೈಸೂರು-೫೭೦ ೦೦೬ 


